ಪ್ರವಾದಿ(ಸ) ವಚನಗಳು 


ಇ». ಮುಹಮ್ಮದ್‌ ಫಾರೂಕ್‌ ಖಾನ್‌ 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶಕರ ಮಾತು 


.. .ಸರ್ವಲೋಕಗಳ ಸೃಷ್ಟಿಕರ್ತನೂ ಒಡೆಯನೂ ಪರಿಪಾಲಕನೂ ಆದ ಅಲ್ಲಾಹನು ಮಾನವನ ಎಲ್ಲ 
ಭೌತಿಕ ಅಗತ್ಯಗಳನ್ನೂ ಪೂರೈಸಲು ಯೋಗ್ಯವಾದ ವಸ್ತುಗಳನ್ನು ಲೋಕದಲ್ಲಿ ಸೃಷ್ಟಿಸಿದನು. ಅದರ ಜೊತೆಗೆ 
ಮಾನವನ ಆಧ್ಯಾತ್ಮಿಕ ಉನ್ನತಿಗಾಗಿ ಹಾಗೂ ಈ ಲೋಕದ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವ 
ವಿಧಾನವನ್ನು ಅವನು ಗ್ರಂಥಗಳ ಹಾಗೂ ತನ್ನ ಪ್ರವಾದಿಗಳ ಮೂಲಕೆ ಕಲಿಸಿಕೊಟ್ಟನು. ಅಲ್ಲಾಹನ ಆದೇಶ 
ದಂತೆ ಈ ಲೋಕದಲ್ಲಿ ಜೀವನ ಸಾಗಿಸಿದರೆ ಉತ್ತಮ ಬದುಕು ಪ್ರಾಪ್ತವಾಗುವುದೆಂದೂ ಮರಣಾನಂತರ 
ಪರಲೋಕದಲ್ಲಿ ಶಾಶ್ವತವಾದ ಸ್ವ ಸ್ವ ರ್ಗ ಲಭಿಸುವುದೆಂದೂ ಪ್ರವಾದಿಗಳ ಮೂಲಕ ಮಾನವನಿಗೆ ತಿಳಿಸಿದನು. 
ಅದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ಈ ಲೋಕದ ಬದುಕು Fe ಜೊತೆಗೆ ಪರಲೋಕದ 
ಶಾಶ್ವತವಾದ ಬದುಕನ್ನು ನರಕದ ರೂಪದಲ್ಲಿ ಅನುಭವಿಸಬೇಕಾದೀತೆಂಬ ಎಚ್ಚರಿಕೆಯನ್ನು ಮಾನವನಿಗೆ 
ನೀಡಿದನು. ಪ್ರವಾದಿಗಳ ಬದುಕು ಅಲ್ಲಾಹನ ಗ್ರಂಥದ ಅಧಿಕೃತ ವ್ಯಾಖ್ಯಾನವೇ ಆಗಿರುತ್ತದೆ. ಹಾಗೆಯೇ 
ಅಂತಿಮ ಪ್ರವಾದಿ ಮುಹೆಮ್ಮದ್‌(ಸ) ಅವರು ಅಲ್ಲಾಹನ ಅಂತಿಮ ಗ್ರಂಥವಾದ ಪವಿತ್ರ ಕುರ್‌ಆನಿನಂತೆ 
ಒಂದು ಆದರ್ಶಪ್ರಾಯ ಬದುಕನ್ನು ಸಾಗಿಸಿ ಮಾನವರೋಕಕ್ಕೆ ಮಾದರಿಯಾದರು. ಅವರ ಜೀವನವನ್ನು 
ಅನುಸರಿಸುವುದರಿಂದ ಜೀವನದ ಕಲ ರಂಗಗಳಲ್ಲೂ ಅಮೂಲಾಗ್ರ ಸುಧಾರಣೆಯುಂಟಾಗುವುದು. 
ಖಚಿತ. ಮಾನವನ ನಂಬಿಕೆ, ಆರಾಧನೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮೊದಲಾದ ಸಕಲ ರಂಗಗಳೂ 
ಅದರಿಂದ ಸುಧಾರಣೆಗೊಳ್ಳುವುದು. ಜೀವನದ ವಿವಿಧ 'ರಂಗಗಳಿಗೆ ಸಂಬಂಧಿಸಿದಂತೆ ಪ್ರವಾದಿ(ಸ) ಅವರ 
ನಡ- ನುಡಿಗಳನ್ನುಅವರಪ್ರಾಮಾಣಿಕಅನುಯಾಯಿಗಳಾದಸಹಾಬಿಗಳುಯಫಾರೂಪ ಲದಲ್ಲಿಸಂರಕ್ಕಿಸಿದ್ದು 
ಅದನ್ನು ಅನಂತರದ ಪೀಳಿಗೆಯವರಿಗೆ ಅದೇ ರೀತಿಯಲ್ಲಿ ವರ್ಗಾಯಿಸಿರುತ್ತಾರೆ. ಈ ನಡೆ-ನುಡಿಗಳೆ 
ಸಮಾಹಾರವನ್ನೇ "ಹದೀಸ್‌'ಗಳೆಂದು ಕರೆಯುತ್ತಾರೆ. ವಿವಿಧ ಹದೀಸ್‌ ಗ್ರಂಥಗಳಲ್ಲಿಉಲ್ಲೇಖಗೊಂಡಿರುವ 
ಪ್ರವಾದಿನುಡಿಗಳನ್ನೂಸ 'ಹಾಬಿಗಳುವಿವರಿಸಿದಪ್ರವಾದಿವರ್ಯರ(ಸೆ) ಆಚಾರಗಳನ್ನೂಸ! ಂಗ್ರಹಿಸಿಕನ್ನಡೀಕರಿಸಿ 
"ಪ್ರವಾದಿ ವಚನಗಳು" ಎಂಬ ಈ ಗ್ರಂಥವನ್ನು: ವಾಚಕರ ಮುಂದಿಡಲಾಗುತ್ತಿದೆ. ಮೂಲತ ವಿವಿಧ ಹದೀಸ್‌ 
ಸಂಗ್ರಹ ಗ್ರಂಥಗಳಿಂದ ಆಯ್ದ ಪ್ರವಾದಿ ವಚನಗಳನ್ನು. ತಮ್ಮ ಟಿಪ್ಪಣಿ ಸಹಿತ ಮೌ। ಮುಹಮ್ಮದ್‌ ಫಾರೂಕ್‌ 
ಖಾನ್‌ ಎಂಬ ವಿದ್ಧಾಂಸರು ಉರ್ದು ಭಾಷೆಯಲ್ಲಿ "ಕೆಲಾಮೆ ನುಬುವತ್‌' ಎಂಬ ಮೂರು ಸಂಪುಟಗಳ 
ಗ್ರಂಥದಲ್ಲಿ ಪ್ರಕಟಿಸಿದ್ದಾರೆ. ಆ ಮೂರು ಭಾಗಗಳಿಂದ ಆಯ್ದಕೆಲವು ಪ್ರವಾದಿ ವಚನಗಳನ್ನು ಈ ಗ್ರಂಥದಲ್ಲಿ 
ಕ್ರೋಢೀಕೆರಿಸಲಾಗಿದೆ. ಇದನ್ನು ಎಂ. ಸಾದುಲ್ಲಾರವರು. ಕನ್ನಡಕ್ಕೆ. ಭಾಷಾಂತರಿಸಿದ್ದಾರೆ. ಈ ಗ್ರಂಥದಲ್ಲಿರುವ 
ಹದೀಸ್‌; ಗಳನ್ನು ಅನುಸರಿಸಿ 'ಜೀವಿಸುವ ಯಾರಿಗೂ ಈ ಲೋಕದಲ್ಲಿ ಶಾಂತಿ ನೆಮ್ಮದಿಯ ಬದುಕು 
ಲಭಿಸುವುದಲ್ಲದೆ ಪರಲೋಕದ ಶಾಶ್ವತ ಜೀವನದಲ್ಲೂ ಯಶಸ್ಸು ಲಭ್ಯವಾಗಬಹುದು. “ಪ್ರವಾದಿ: 
ವಚನಗಳು' ಎಂಬ ಈ ಗ್ರಂಥದಿಂದ” ಆದಷ್ಟು ಹೆಚ್ಚು ಜನರಿಗೆ ಪ್ರವಾದಿ ಮುಹಮ್ಮದ್‌(ಸ) ಅವರ 
ವಚನಗಳನ್ನು ತಲುಪಿಸುವುದೇ ಈ ಗ್ರಂಥದ ಪ್ರಕಾಶನದ ಉದ್ದೇಶ. ಇದು ಈಡೇರುವಂತಾಗಲಿ ಎಂದು 
ಹಾರೈಸುತ್ತಾ ಇದನ್ನು ವಾಚಕರ ಮುಂದಿಡುತ್ತೇವೆ. 

ಇಡು ತಾಂತಿ ಪ್ರಕಾಶಕನ 


VEN PN NN NN YEH *ೈ ೈಕ ಹಾ _ಅ್ಚ೯೯ ಅ ್ಛ್ಚಕತ ತ್ರ 
© OAR ಚಾ ಜಾ ಉಟ ಇ ೦ರ. ಎ೦0 ಇ ೧ ೦ಆ ಓಜ YW NR ಅ 


. ಜ್ಞಾನ ಮತ್ತು ವಿವೇಕ... 
. ಪ್ರಾಕೃತಿಕ ಧರ್ಮ 


- ಅಲ್ಲಾಹನ ಬಗೆಗೆ ಶುಭ ಪ್ರತೀಕ್ಷೆ 
. ಏಕದೇವವಾದದ ಆದರ... ವಾವ ಸಿ 
. ದೇವ ವಿಧಿಯ ಮೇಲೆ ವಿಶ್ವಾಸ 
. ದೇವ ವಿಧಿಯ ಮೇಲಿನ ವಿಶ್ವಾದ ಪ್ರಭಾವ... 39 
. ಪ್ರವಾದಿತ್ವದಲ್ಲಿವಿಶ್ವಾಸ.............. 
- ದಿವ್ಯವಾಣಿ ಅವತೀರ್ಣಗೊಳ್ಳುವ ರೀತಿ... ಟಿಎ 45 
- ಪ್ರವಾದಿಯವರ ಉಪಮೆ 
. ಅಖಿಲ ಜಗತ್ತಿನ ಸಂದೇಶವಾಹಕರು... 
ಎ ಪ್ರವಾದಿತ್ವಪರಿಸಮಾಷ್ರಿ.... ಒರ 
. ಪ್ರವಾದಿವರ್ಯರ ವೈಶಿಷ್ಟ್ಯಗಳು | 
. ಅತಿವರ್ಣನೆಗೆ ವಿರೋಧೆ...... ಲಕಕ 

. ಪ್ರವಾದಿಯವರ ವಿನಮ್ರತೆ ಮತ್ತು ದಾಸ್ಯಭಾವ ........ ೬೬ 52 
. ಪ್ರವಾದಿಯವರ(ಸ) ಸಮುದಾಯ... ಒಟ 53 
- ಗ್ರಂಥದ ಮೇಲೆ ವಿಶ್ವಾಸ 
. ಪರಲೋಕ ವಿಶ್ವಾಸ 


ಅನುಕ್ರಮಣೆಕೆ 


ಅಲ್ಲಾಹನ ಮೇಲೆ ವಿಶ್ವಾಸ, 
ಅಲ್ಲಾಹನ ಪಾವಿತ್ರ್ಯ 
ದಯಾಳುತ್ವಮತ್ತು ಕ್ಷಮಾಶೀಲತೆ 
ಅಲ್ಲಾಹನ ಮಹಾನತೆ 


ಇ. ಅಲ್ಲಾಹನ ದರವೂ 12 ಸ 02225222 ಸಹ ಯ್‌ 68 
- ಪರಲೋಕ ವಿಶ್ವಾಸದ ಪ್ರಭಾವ 


30. 
31. 
32, 
33. 
34. 
35. 
36. 
37. 
38. 
39. 
40. 
41. 
42. 
43. 
44. 
45. 
46. 
47. 
48. 
49. 
50. 
51. 
52. 
53. 
54. 
55. 
56. 
57. 
58. 
59. 
60. 
61. 


' ದಾನದ ಮಹಿಮೆ.... 


Py 


ಈಮಾನಿನ ಲಕ್ಷಣ ಮತ್ತು ಫಲಗಳು... ೨5೬5೬೨೨೮555 70. 


್‌ ವ KS ಡೆ 
ಈದುಲ್‌ ಫಿತ್ರ್‌ನ ನಮಾರ್‌ ಆ 77 


ದಾನದ ವಿಶಾಲಾರ್ಥ 
ಭಿಕ್ಷಾಟನೆಯ ವರ್ಜನೆ 
ಉಪವಾಸ ವೃತದ ವಾಸ್ತವಿಕತೆ 


ಪ್ರಾರ್ಥನೆಯ ಮಹತ್ವ........... 88 
ಪ್ರಾರ್ಥನೆಯ ಕೆಲವು ನಿಬಂಧನೆಗಳು.........ಎ- ರ 90 
ಸಾರವತ್ತಾದ ಪ್ರಾರ್ಥನೆಗಳು 
ತೌಬಾ ಮತ್ತು ಕ್ಷಮೆಯಾಚನೆ 
ನೀತಿ ಚಾರಿತ್ರ್ಯಗಳು 
ಮಾನವೀಯ ನೈತಿಕ ಗುಣ . 
ಸತ್ಯವಿಶ್ವಾಸ ಮತ್ತು ಚಾರಿತ್ರ್ಯ 
ನೆರೆಹೊರೆಯವನ ಹಕ್ಕುಗಳು 
ನಿರರ್ಥಕ ಪುಣ್ಯ ಕಾರ್ಯ 
ಚಾರಿತ್ರ್ಯ ಮತ್ತು ಜೀವನ 
ಚಾರಿತ್ರ್ಯದ ಸಮಗ್ರತೆ.......... 
ಅಲ್ಲಾಹನು ಹೃದಯವನ್ನುನೋಡುತ್ತಾನೆ 


ಮೂರು ಬೇಡಿಕೆಗಳು 
ಲೌಕಿಕ ಜೀವನದ ವಾಸ್ತವಿಕತೆ .......... 
ದೇವನ ಯಣ, ಮನ್ನಣೆ ಮತ್ತು ಕೃತಜ್ಞತೆ 
ಸತ್ಯರ್ಮದ ಬೆಲೆ 


ಧರ್ಮ ಮತ್ತು ಪ್ರಾಮಾಣಿಕತೆ 
ಆರಾಧನೆ ಮತ್ತು ಧರ್ಮನಿಷ್ಠೆಯ ಎಹ್‌ 


. ತೌಬಾ ಅಥವಾ ಕ್ಷಮಾಯಾಚನೆ 
. ಪ್ರೀತಿಯ ಶಾಶ್ವತ ಪರಿಣಾಮ... ಎ ರರ 
. ಅಲ್ಲಾಹನ ಮೆಚ್ಚುಗೆಯ ಲಕ್ಷಣ 
. ದೇವಪ್ರೀಯ, ಜನಪ್ರೀಯ... ರಾರಾ 
ಕ ನಿರಹೇಕ್ಷೆ....... ಲ್‌ ಬ್‌ ಫ್‌ ಫೂ 
- ನೈಜ ಶ್ರೀಮಂತಿಕೆ 
ಸಮೋ ಲ ್‌ಜ್ಜುುಾಾು 


. ಪ್ರತೀಕಾರ ಸಲ್ಲದು 
. ಸಾರ್ವತ್ರಿಕ ಕರುಣೆ 
. ನೈತಿಕ ಬೋಧನೆಗಳು. 


೪ 
. ಹಿರಿಯರ ಗೌರವ 
. ನಾಲಗೆಯ ಸಂರಕ್ಷಣೆ 


. ಸತ್ಯದರ್ಶನ 
- ಅಭಿರುಚಿ .. 


130, 


337. 
138. 
139. 
140. 
341. 
342. 
143. 
144. 
145. 
146. 
147. 
148. 
149. 
150. 
151. 
152. 
153. 
154. 
155. 
156. 


ಅಲ್ಲಾಹನ ಆಜ್ಞಾಹಾಲನೆ 
. ಗ್ರಹಣದ ನಮಾರುಖ್‌ 


ಕೋಪ ನಿಯಂತ್ರ 
ಸಂಕಷ್ಟದ ವೇಳೆ ಸಹನೆ........ 


ಣ 


ಪ್ರತೀಕಾರದ ಸಂದರ್ಭದಲ್ಲಿ ಸಹನೆ... ಆಆಆ 


ಉದಾರಿ ....... 


ಕುಟುಂಬ ನಿರ್ಮಾಣ (ವಿವಾಹಕ್ಕೆ ಪ್ರೇರಣ್ಣೆ................ 
ವಿವಾಹದ ಉದ್ದೇಶ... | sn ಯ! 


ಏಕಾಂತದ ಅಪಾಯ 


ಬಾಂಧವ್ಯ ಪಾಲನೆ... 
ಹೆತ್ತವರ ಹಕ್ಕುಗಳು. ತ್ರ 
ಮಕ್ಕಳ ಹಕ್ಕುಗಳು 


ನೆರೆಹೊರೆಯವರ ಹಕ್ಕುಗಳು 


ಜನರ ಹಕ್ಕುಗಳು 


ಇ 


ಜ್ಞಾನ ಮತ್ತು ವಿವೇಕ 


- 


iy: jie Jods di ಖಿ 
sds IG ೫ಬ); ಹ ರ i HEE 


p] 


MS ಟ್‌ ಚು 
(ಟ್‌ ote sy) 

1. ಮುಆವಿಯಾರಿಂದ (ರ) ವರದಿ : ಅಲ್ಲಾಹನ ಸಂದೇಶವಾಹಕರು(ಸ) ಹೇಳಿದರು- 
ಅಲ್ಲಾಹನು ಯಾರಿಗಾದರೂ ಒಳಿತನ್ನು ಮಾಡಬಯಸಿದರೆ ಅವನಿಗೆ ಧರ್ಮದ ಜ್ಞಾನವನ್ನು 
ದಯಪಾಲಿಸುತ್ತಾನೆ. ಅವನು ಕೊಟ್ಟ ಜ್ಞಾನವನ್ನು ನಾನು ವಿತರಿಸುವವನಾಗಿದ್ದೇನೆ.? 
ಈ ಸಮುದಾಯವು ಅಲ್ಲಾಹನ ಆಜ್ಞೆಯನ್ನು ಸದಾ ಪಾಲಿಸುತ್ತಿರುವುದು. ಆಜ್ಞೆಯನ್ನು 
ಉಲ್ಲಂಘಿಸುವವರು ಈ ಸಮುದಾಯಕ್ಕೆ ನಿರ್ಣಾಯಕದಿನದ ವರೆಗೂಎಂದೆಂದಿಗೂ ಯಾವ 
ಹಾನಿಯನ್ನೂ ಉಂಟು ಮಾಡಲಾರರು” (ಬುಖಾರಿ, ಮುಸ್ಲಿಮ್‌, ಇಬ್ಬುಮಾಜಳಿ 


ಟಿಪ್ಪಣಿ: 

1. 'ಧರ್ಮಜ್ಞಾನ'ವೆಂದರೆ ಅದರ ವಾಸ್ತವಿಕತೆಯನ್ನೂ ಅದರ" ತಿರುಳನ್ನೂ ಗ್ರಹಿಸುವ ಜ್ಞಾನ. 
ಇದರಿಂದಾಗಿ ಮಾನವನು ತನ್ನ ಜೀವನದಲ್ಲಿ ದೇವನ ಆದೇಶಗಳನ್ನು ಕಣ್ಣುಮುಚ್ಚಿ ಅನುಸರಿಸುವ 
ಬದಲು ಪೂರ್ಣಜ್ಞಾನ ಮತ್ತು ವಿವೇಕದ ಆಧಾರದಲ್ಲಿಮಾಡುವನು. ಅಲ್ಲಾಹನ ದಾಸ್ಯಾರಾಧನೆ ಮತ್ತು 
ಆದೇಶಗಳ ಪಾಲನೆಯಿಂದ ಮಾತ್ರ ಮನುಷ್ಯನ ವಿಜಯ ಮತ್ತು ಕಲ್ಯಾಣ ಅಡಗಿದೆಯೆಂದು ಅವನಿಗೆ 
ಸ್ಪಷ್ಟವಾಗಿ ಕಾಣುತ್ತದೆ. ಈ ರೀತಿ ಧರ್ಮದ ಜ್ಞಾನ ಗಳಿಸಿದಾತನು ಮಹಾಸೌಭಾಗ್ಯಶಾಲಿಯೆಂದು ಈ 
ಹದೀಸ್‌ ವ್ಯಕಪಡಿಸುತ್ತದೆ. ಏಕೆಂದರೆ "ಧರ್ಮ'ವೆಂಬುದು ಸಕಲ ಒಳಿತು ಕಲ್ಯಾ ಣಗಳ ಆಗರವಾಗಿದೆ. 

2. ಜನರಿಗೆ ಜ್ಞಾನವನ್ನು ವಿತರಿಸುವುದು ಮಾತ್ರ ನನ್ನ ಕೆಲಸ. ಅದನ್ನು ನಾನು ಶೋಧಿಸಿದ್ದಲ್ಲ 
ಅದು ಅಲ್ಲಾಹನಿಂದ ಬಂದಿದೆ. 

3. ಮುಸ್ಲಿಮ್‌ ಸಮುದಾಯ ನಿರ್ಣಾಯಕ ದಿನದ ವರೆಗೂ ಇರುವುದು. ಅದನ್ನು 
ಅಳಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ ಇಸ್ಲಾಮ್‌ ಶಾಶ್ವತ ಸತ್ಯವಾಗಿದೆ. ಅದನ್ನು ನಾಶ ಪಡಿಸಲು. 
ಎಂದೆಂದಿಗೂ ಸಾಧ್ಯವಿಲ್ಲ 


12 ಫಿ ಗ ಪ್ರವಾದಿ ವಚನಗಳು 


Yl ಡಿ 02) 8: ಜಟ್ಟ; 


8 ಪೂ ಟೊೋಗುರಿ ಟಟ: ಚೋಟಾ 
ess) ಟಟ ಭು ಪಯ ಸ್ಯ ವ್ಸ ಇ E55 


2. ಇಬ್ನು ಮಸ್‌ಊದ್‌ರಿಂದ(ರ) ವರದಿ: `ಪ್ರವಾದೀಸ) ಹೇಳಿದರು- ಇಬ್ಬರು 
ವ್ಯಕ್ತಿಗಳ ಕುರಿತು. ಈರ್ಷ್ಯೆ ಪಡಬಹುದು. ಒಬ್ಬನು, ಅಲ್ಲಾಹನು ಅಪಾರ ಧನ-ಕನಕಗಳನ್ನು 
ನೀಡಿದ್ದು ಅದನ್ನು ಸತ್ಯದ ಹಾದಿಯಲ್ಲಿ ನಿ ಖರ್ಚು ಮಾಡುವವನು. ಇನ್ನೊಬ್ಬನು, ಅಲ್ಲಾಹನು. 
ಜಾಣ್ಣೆಯನ್ನುಹಿಕ್ಕತ್‌) ದಯಪಾಲಿಸಿದ್ದು ಅದರಂತೆ ಸರಿಯಾದ ತೀರ್ಮಾನ ಮಾಡುವ ಮತ್ತು 
(ಜನರಿಗೆ ಅದನ್ನೂ ಕಲಿಸುವವನು" (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

4. ಅಂದರೆ ಇಬ್ಬರೂ ಸೆ ಸೌಭಾಗೃಶಾತಿಗಳು. ಅವರ ಆದರ್ಶವನ್ನು ಪಾಲಿಸುವ ಯಾರಿಗೂ 
ವಿಜಯ ಖಚಿತ. ಕೆಲವರಿಗೆ ಅಲ್ಲಾಹನು ಅಪಾರ ಸಂಪತ್ತನ್ನೂ ಇನ್ನು 'ಕಲವರಿಗೆ ಜ್ಞಾನ ಮತ್ತು 
ವಿವೇಕವನ್ನೂ ಪ್ರಧಾನ ಮಾಡಿರುತ್ತಾನೆ. ಅವರು ಅದನ್ನು ಉತ್ತಮ ರೀತಿಯಲ್ಲಿ ವ್ಯಯಿಸಿದರೆ, ಎಲ್ಲ 
ವಿಷಯಗಳಲ್ಲೂ ಸರಿಯಾದ ತೀರ್ಮಾನ ಮಾಡಿದರೆ ಮತ್ತು ಜ್ಞಾನ ಪ್ರಸಾರದಲ್ಲಿತೊಡಗಿಸಿದರೆ ಅವರು 
ವಿಜಯಿಗಳಾಗುವರು. " 


ಪ್ರಾಕೃತಿಕ ಧರ್ಮ 
ಆ ck dh do yb pS 
ಹ ಗ 545) 
ಜಟೆ ನ ಪ 4d Oy Jie gig ಗ 
SNES pS Ss 1ತಿ ಭೂತ 
(354.5) ೨ 4 ಕೆ 


3. ಅಬೂ ಹುಠೈರಾರು(ರ) ಪ್ರವಾದಿವರ್ಯರಿಂದ(ಸ) ಹೀಗೆ ಉಲ್ಲೇಖಿಸುತ್ತಾರೆ: 
ಪ್ರತಿಯೊಂದು ಮಗುವೂ ಪ್ರಕೃತಿ ಧರ್ಮದಲ್ಲಿ ಹುಟ್ಟುತ್ತದೆ. ಅನಂತರ ಅದರ ಮಾತಾಪಿತರು 
ಅದನ್ನು ಯಹೊದಿಯಾಗಿಯೋ, ಕೈಸ್ತನಾಗಿಯೋ ಮಜೂಸಿಯಾಗಿಯೋ ಮಾರ್ಪಡಿಸುತ್ತಾರೆ.' 
ಪ್ರಾಣಿಯ: ಮರಿಯು ಸರ್ವಾಂಗಪೂರ್ಣವಾಗಿ `ಹುಟ್ಟುವಂತೆ. ಅದರ ಕಿವಿ, ಮೂಗು 
ಕತ್ತರಿಸಲಾಗಿರುವುದನ್ನು ನೀವು ಕಾಣುತ್ತೀರಾ?? 


ಈಸ್ಟ 


ಪ್ರವಾದಿ ವಚನಗಳು 13 


ತರುವಾಯ ಅಬೂಹುರೈರಾ(ರ) ಹೇಳುತ್ತಾರೆ- ನೀವು ಬಯಸುವುದಿದ್ದರೆ (ಇದರ 
ಕಮರ್ಥನೆಗಾಗಿ ಕುರ್‌ಆನಿನ ಸೂಕ. ಓದಿ ನೋಡಿ, ""ಅಲ್ಲಾಹನು ಮಾನವನನ್ನು ಸೃಷ್ಟಿಸಿದ 
ಪ್ರಕೃತಿಯ ಮೇಲೆ ಸ್ವಿರವಾಗಿರಿ. ಅಲ್ಲಾಹನು ಮಾಡಿದ ರಚನೆಯನ್ನು ಭವರಕಯಗಲಾಗದು 

೩ದುವೇ ಸತ್ಯ ಮತ್ತು ಸರಿಯಾದ ಧರ್ಮವಾಗಿದೆ.” 
(ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌) 


ಟಿಪ್ಪಣಿ: 

1. ಈ ಹದೀಸ್‌ನಲ್ಲಿ ಫಿತ್ರತ್‌ ಎಂದರೆ ಇಸ್ಲಾಮ್‌. ಆದ್ದರಿಂದಲೇ ಯಹೂದಿ, ಕೈಸ್ತ ಮತ್ತು 
ಮಜೂಸಿ ಧರ್ಮಗಳನ್ನು ಅದಕ್ಕೆದುರಾಗಿ ಪ್ರಸ್ತಾಪಿಸಲಾಗಿದೆ. ಕೆಲವು ವರದಿಗಳಲ್ಲಿ ಅಲ್‌ಫಿತ್ರತಿ, ಅಲಾ 
ಫಿತ್ರತಿಲ್‌ ಇಸ್ಲಾಮ್‌, ಅಲಾ ಹಾದಿಹಿಲ್‌ ಮಿಲ್ಲತಿ (ಪ್ರಕೃತಿ ಧರ್ಮದಲ್ಲಿ ಇಸ್ಲಾಮಿನ ಪ್ರಕೃತಿಯಲ್ಲಿ 
ಈ ಸಮುದಾಯದಲ್ಲಿ) ಎಂಬ ಪದಗಳು ಬಂದಿದೆ. ಇದರಿಂದ ಇಸ್ಲಾಮನ್ನೇ ಪ್ರಕೃತಿ ಎಂದು 
ವರ್ಣಿಸಲಾಗಿದೆಯೆಂದು ಈ ಹದೀಸ್‌ ವ್ಯಕ್ತಪಡಿಸುತ್ತದೆ. 

2. ಒಂದು ಮಹತ್ವಪೂರ್ಣ ವಿಷಯವನ್ನು ಈ ಹರೀಸನಲ್ಲಿ ಪ್ರಸ್ತಾಪಿಸಲಾಗಿದೆ. ಮಾನವನು 
ಈ ಲೋಕಕ್ಕೆ  ತುದ್ಧಪ್ರಕೃತಿಯಲ್ಲೇ ಬರುತ್ತಾನೆ. ಅವನ ಪ್ರಕೃತಿಯು ಅಲ್ಲಾಹನನ್ನು ತನ್ನ ಪ್ರಭು ಮತ್ತು 
ಆರಾಧ್ಯನಂದು ಗುರುತಿಸುತ್ತದೆ. ಅವನು ತೋರಿಸಿದ ಜೀವನ ವಿಧಾನದ ಸ್ವಾಭಾವಿಕ ನಿಯಮಗಳ 
ಬಗ್ಗೆ ಪರಿಚಿತವಾಗಿರುತ್ತದೆ. ಬಹುದೇವತ್ವ ಸತ್ಯ ೈನೀಷೇಧ, ನಾಸ್ತಿಕತೆ ಮತ್ತು "ಅಜ್ಞಾನಜನ್ಯ ಆಜಾರ 
ವಿಚಾರಗಳಿಗೂ ಅವನ ಪ್ರಕೃತಿಗೂ ಯುವುಚೀ ಹೊಂದಾಣಿಕೆಯಿರುವುದಿಲ್ಲ ಮಾನವನು ತನ್ನ 
ಪ್ರಭುವಿನ ಹುಡುಕಾಟ ಮತ್ತು ಅವನ ದಾಸ್ಯ ಆರಾಧನೆಯ. ಭಾವನೆಯೊಂದಿಗೆ ಬರುತ್ತಾನೆ. 
ಪ್ರತಿಯೊಂದು ಮಗು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಸತ್ಯನಿಷೇಧ ಮತ್ತು ಪಾಪವಿರಹಿತವಾದ ನೈಜ 
ಪ್ರಕೃತಿಯಲ್ಲಿರುತ್ತದೆ. ಮನುಷ್ಯನು ತಾನು ಜನಿಸಿದ ಪ್ರಕೃತಿಯಲ್ಲಿ ಸ್ಥಿರವಾಗಿದ್ದರೆ ಅವನಿಗೆ ಇಸ್ಲಾಮಿನ 
ಶಿಕ್ಷಣವನ್ನು. ಅಳವಡಿಸಿಕೊಳ್ಳುವಲ್ಲಿಸ್ವಲ್ಪವೂ ಸಂಕೋಚವಾಗಲಾರದು, ಅವನು ಅದನ್ನುತನ್ನಚಿರಪರಿಚಿತ 
ವಸ್ತುವಿನಂತೆ ಸ್ವೀಕಸುವನು. ಆದರೆ ಕೆಟ್ಟ ಪರಿಸರ, ಪಥಭ್ರಷ್ಟ ಮಾತಾಪಿತರು ಅವನ ಪ್ರಕೃತಿಯನ್ನು 
ಕೆಡಿಸಿ ಬಹುದೇವತ್ನದ ಆಚಾರ-ವಿಚಾರಗಳೆಡೆಗೆ ತಿರುಗಿಸುತ್ತಾರೆ. ಅವನ ಉಪಮೆಯು ಸರ್ವಾಂಗ 
ಪೂರ್ಣವಾಗಿ ಜನ್ಮ ತಳೆದು ಆದರೆ ಕಿವಿ, ಮೂಗುಗಳು ಕೊಯ್ಯಲ್ಲಟ್ಟು ವಿರೂಪಗೊಳಿಸಿದ ಪ್ರಾಣಿಯ 
ಮರಿಯಂತಿದೆ. ಮಾನವನು ಪ್ರಕೃತಿಗೆ ವಿರುದ್ಧವಾದ ಬಹುದೇವತ್ವ ನಾಸ್ತಿಕತೆ, ಸತ್ಯನಿಷೇಧದೊಂದಿಗೆ 
ಬಂದಿರುವುದಿಲ್ಲ ಆದರೆ ಪಥಭ್ರ: ಷ್ಠತೆಯಲ್ಲಿ, ಸಿಲುಕಿ ಅವನ ಪ್ರಕೃತಿಗೆ ಮತ್ತು ಅವನ ಜನನದ ಉದ್ದೇಶಕ್ಕೆ 
ವಿರುದ್ಧವಾದ ಎಲ್ಲವನ್ನೂ ಅಳವಡಿಸಿಕೊಳ್ಳುತ್ತಾನೆ. ಯಾರೂ ತನ್ನ ಕಿವಿ, ಮೂಗು ಕೊಯ್ದಿರಲು, 
ಕುಂಟ ಅಥವಾ ಕುರುಡನಾಗಿರಲು ಇಷ್ಟಪಡಲಾರನು. ಯಾರೂ ತನ್ನ ಪ್ರಕೃತಿ ಕಟ್ಟಿರುವುದನ್ನು ಇಷ್ಟ 
ಪಡುತ್ತಾನೆಂದಾದರೆ ಅದು ಅವನ ದುರ್ದೈವ. ` 

3. ಪವಿತ್ರ ಕುರ್‌ಆನಿನ ಅರ್ರೂಮ್‌ ಅಧ್ಯಾಯದ 30ನೆಯ ಸೂಕ್ತ, ಇದರಿಂದ, ಮನುಷ್ಯನ 
ಸ್ವಾಭಾವಿಕೆ ಧರ್ಮ ಒಬ್ಬನೇ ದೇವನ ದಾಸ, ಆಜ್ಞಾಫಾಲಕ ಮತ್ತು ಉಪಾಸಕನಾಗಿರುವುದೇ 
ಆಗಿದೆಯೆಂದು ಸ್ಪಷ್ಟವಾಗುತ್ತದೆ. ಇದನ್ನೇ ಭ್ರಷ್ಟರ ಎಂದು ಕರೆಯಲಾಗುತ್ತದೆ. ಇಸ್ಲಾಮ್‌, 
ನಮ್ಮ ಸ್ವಃ ಸ್ವಭಾವವನ್ನು ಸಂಸ್ಕರಿಸಿ ಸುಂದರಗೊಳಿಸುತ್ತದೆಯೇ ವಿನಃ ನಮ್ಮ ಸ್ತ ಸೆಭಾವ ಹೂ ಪ್ರಕೃತಿಗೆ ` 


14 ತ ಪ್ರವಾದಿ ವಚನಗಳು 
ಆಘಾತವುಂಟು ಮಾಡುವುದಿಲ್ಲ: ಈ ಧರ್ಮದ ಜ್ಞಾನವು ನಿಜವಾಗಿ ಮನುಷ್ಯನ ತನ್ನದೇ ಪ್ರಕೃತಿ 
ಮತ್ತು ಜೀವನದ ಜ್ಞಾನವಾಗಿದೆ. ಇದಕ್ಕೆ ಎರುದ್ಧವಾಗಿ ನಡೆದು ಮನುಷ್ಯ ತನ್ನ ಪ್ರಕೃತಿ ಮತ್ತು ಅಸ್ತಿತಕ್ತ 
ತುಂಬಲಾರದ ಹಾನಿಯುಂಟು ಮಾಡುತ್ತಾನೆ. 


ಹ ಅ ಲ ಲೂ 
pM LE 7 Es ay (೫ bE MIE 
SISOS ISS I: IS Ei ಹ 
ಷಿ ಬಗ 5ಡಪಿ ಚಿ Goi Ss 

a) RC i Hes 


4. ಅನಸ್‌ ಬಿನ್‌ ಮಾಲಿಕ್‌(ರ) ಪ್ರವಾದಿವರ್ಯರಿಂದ(ಸು ಹೀಗೆ ಉಲ್ಲೇಖಿಸುತ್ತಾರೆ. 
ನಿರ್ಣಾಯಕ 'ದಿನದಂದು ನರಕವಾಸಿಯಾಗಿರುವ ಓರ್ವನೊಂದಿಗೆ ಕೇಳಲಾಗುವುದು- “ಈ 
ಯಾತನೆಯಿಂದ ರಕ್ಷಣೆ ಹೊಂದಲು ನಿನ್ನ ಬಳಿ ಭೂಮಿಯಲ್ಲಿ ಸಕಲ ವಸ್ತುಗಳಿದ್ದರೂ ನೀನು 
ಅದನ್ನು ಕೊಟ್ಟುಬಿಡುತ್ತಿದ್ದೆಯಾ?' ಅವನು ಹೇಳುವನು- ಖಂಡಿತ. ಅಲ್ಲಾಹನು ಹೇಳುವನು- 
ನಾನು ನಿನ್ನಿಂದ ಇದಕ್ಕಿಂತಲೂ ಹಗುರವಾದುದನ್ನು ಬಯಸಿದ್ದೆ ನೀನು ಆದಮನ ಬೆನ್ನಿನಲ್ಲಿದ್ದಾಗ 
ನನ್ನೊಂದಿಗೆ ಯಾರನ್ನೂ ಭಾಗೀದಾರರಾಗಿ ಮಾಡಬಾರದೆಂದು ವಾಗ್ದಾನ ಪಡೆದಿದ್ದೆ ಆದರೆ 
ನೀನು ಕೇಳಲಿಲ್ಲ ನನಗೆ ಭಾಗೀದಾರರನ್ನು ಮಾಡಿಯೇ ಬಿಟ್ಟೆ ಸಹಾ. ಮುಸ್ಲಿಮ್‌,ಅಹ್ಮದ್‌) 


ಟಿಪ್ಪಣಿ: 


4. ತೌಹೀದ್‌(ಏಕದೇವತ್ಸು ಮಾತ್ರ ಮಾನವನ ಸ್ವಾಭಾವಿಕ ಧರ್ಮವೆಂಬುದು ಸ್ಪಷ್ಟವಾಗುತ್ತದೆ. 
ಸತ್ಯನಿಷೇಧ ಮತ್ತು ಬಹುದೇವತ್ವಕ್ಕೆ ಈ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಲ್ಲ ಒಬ್ಬನೇ ದೇವನ 
ಹೊರತು ಯಾರನ್ನೂ ತನ್ನ ಆರಾಧ್ಯ, ಬೇಡಿಕೆಗಳನ್ನು ಪೊರೈಸುವವ ಮತ್ತು ಆಗ್ರಹಗಳ ಬಿಂದುವಾಗಿ 
ಮಾಡಬಾರದೆಂಬುದು ಮಾನವನ ಪ್ರಕೃತಿಯಲ್ಲೇ ಸೇರಿಕೊಂಡಿದೆ. ದೇವನ ದಾಸ್ಯ-ಆರಾಧನೆ 
ಕೈಗೊಳ್ಳಲಾಗುವುದಾಗಿಯೂ - ಶಿರ್ಕ್‌ನ ಮಾಲಿನ್ಯದಿಂದ ದೂರವಿರುವುದಾಗಿಯೂ ಪ್ರತಿಯೊಬ್ಬನು 
ಪ್ರಕೃತಿ ದತ್ತವಾಗಿ ವಚನ ನೀಡಿದ್ದಾನೆ. ಈ ಪ್ರತಿಜ್ಞೆಯ ಪ್ರಸ್ತಾಪವನ್ನು ಕುರ್‌ಆನಿನಲ್ಲಿ ವಿಶಿಷ್ಟ ಶೈಲಿಯಲ್ಲಿ 
ಮಾಡಲಾಗಿದೆ.(ನೋಡಿರಿ. ಅಲ್‌ ಅಆ್‌ರಾಘ್‌: 172-173) ಮಾನವ ಪ್ರಕೃತಿಯು ತೌಹೀದ್‌ 
ಮತ್ತು ದೇವನ ಪ್ರಭುತ್ವದ ಅಂಗೀಕಾರಕ್ಕೆ ಬದ್ಧವಾಗಿದೆ. ಅದರೊಂದಿಗೆ ಅಲ್ಲಾಹನು ಆದಮ್‌(ಅ) 
ಅವರ ಸೃಷ್ಟಿಯಿಂದ ನಿರ್ಣಾಯಕ ದಿನದವರೆಗಿನ ಎಲ್ಲಾ ಮಾನವರನ್ನು ಯಾವುದೇ ರೂಪದಲ್ಲಿ 
ತನ್ನ ಮುಂದೆ ಹಾಜರುಪಡಿಸಿ ಏಕ ಅಲ್ಲಾಹನೇ ಅವರ ಪ್ರಭುವೆಂಬ ಜ್ಞಾನವನ್ನು ಕೊಟ್ಟು ಅವರಿಂದ 
ವಾಗ್ದಾನ ಪಡೆದಿರುವುದು ಬುದ್ಧಿಗೆ ಎಟುಕದ ವಿಷಯವಲ್ಲ ಆ ವಾಗ್ದಾನವು ಈಗ ನಮ್ಮ ಸತಿ 
ಪಟಲದಲ್ಲಿಲ್ಲದಿದ್ದರೂ ಅದರ ಆಳವಾದ ಅಚ್ಚು ನಮ್ಮ ಮನಮತ್ತಿಷ್ಠದಲ್ಲಿದ. ತೌಹೀದ್‌ನ ಪ್ರ 


ವಾದಿ ವಚನಗಳು 15 


ಇದನೆಯು ಮಾನವನ ಪ್ರಕೃತಿ ಮತ್ತು ಅವನ ಆತ್ಮಸಾಕ್ಷಿಯ ಕರೆಯಾಗಿದೆ. ಇದನ್ನು ನೆನಪಿಸಲು 
'ಲ್ಲಾಹನ ಪ್ರವಾದಿಗಳು ಬರುತ್ತಲೇ ಇದ್ದರು. ಆರ ಹೊಸ ವಿಷಯವನ್ನು ಮಾನವರಿಗೆ" ತಿಳಿಸಲು 
ರುವುದಿಲ್ಲ ಈ ಲೋಕದಲ್ಲಿ ನಮ್ಮ ಪರೀಕ್ಷೆ ನಡೆಸಲೆಂದೇ ಅದನ್ನು ನಮ್ಮ ಸ್ಪೃತಿಷಟಲದಲ್ಲಿ ಇಂದು 
`ರಿಸಲಾಗಿಲ್ಲ 


seth dosh dy 8ಕ್ಕೆ: (8 BPE 
(GPUs pad oscar) yd f Gat: ನು 


5. ಇಬ್ನು ಅಬ್ಬಾಸ್‌(ರ)ರಿಂದ ವರದಿ: ಪ್ರವಾದಿಸು ಹೇಳಿದರು: ಧರ್ಮವು ಬಹಳ 
ಿಲಭವಾಗಿದೆ.' (ಅಹ್ಹದ್‌, ಅದಬುಲ್‌ ಮುಫುದ್‌, ಬುಖಾರಿ) 


ಷಣಿ: 

§ 5. ಮುಸ್ನದ್‌ ಅಹ್ನದ್‌ನ ಒಂದು ವರದಿಯಲ್ಲಿ ್ಲಿ"“ನಿಮ್ಮಧರ್ಮಗಳ ಪೈಕಿ ಸುಲಭ ಧರ್ಮವೇ 
ತ್ತಮವಾಗಿದೆ'' ಎಂದಿದೆ. ಬೈಬಲಿನಲ್ಲಿ ಹೀಗಿದೆ: ನನ್ನ ನೊಗವನ್ನು ಹೊತ್ತುಕೊಳ್ಳಿ ನಿಮ್ಮ ಜೀವಗಳು 
ಏಖ ಪಡೆಯುವುದು. `ಏಕೆಂದರೆ ನನ್ನನೊಗವು 'ಮೆತ್ತಗಾಗಿದೆ. ನನ್ನ 'ಹೊರೆ bn. 

(ಮತ್ತಾಯ 11:29:30) 


« "2 4 PR) 

|: ಎ) FO ತನಗ ME >) gE 
(ಕೂ) A Gs 5 6121 ಬ್ಬ ಆಯ ಭಟು 

6. bald) ಹೇಳುತ್ತಾರೆ- ಭ್‌ ಹೇಳಿದರು: ಅಲ್ಲಾಹನು ನನ್ನನ್ನುಸ ಸ ಷ್ನದಲ್ಲಿ 
ಕಾಕುವವನಾಗಿ ನೇಮಿಸಲಿಲ್ಲ, ನನ್ನನ್ನು ಶಿಕ್ಷಕನಾಗಿ ಮತ್ತು ಸುಲಭಗೊಳಿಸುವವನಾಗಿ ಮಾಡಿ 
ಸಲಾಗಿದೆ. ` (ಮುಸ್ಲಿಮ) ' 
ತಿಪ್ಪಣಿ: , | 
6. ಈ ಮಾತನ್ನು ಪ್ರವಾದಿಸು ಒಂದು ವಿಶೇಷ ಸನ್ನಿವೇಶದಲ್ಲಿ ಹೆಣಿದರು. ಕುರ್‌ಆನಿನಲ್ಲಿ 
ಕ್ರವಾದಿಪತ್ನಿಯರಿಗೆ ಎರಡರಲ್ಲೊಂದು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನೀಡಲಾಗಿತ್ತು. ಒಂದೋ : 
ತವರು ಅಲ್ಲಾಹನನ್ನು ಸಂದೇಶವಾಹಕರನ್ನು ಅಂಗೀಕರಿಸಬೇಕು ಅಥವಾ ಲೌಕಿಕ ಸುಖ ಸಂಪತ್ತನ್ನು 
ನಯಸೆಬಿಹುದು. ಲೌಕಿಕ ಸಂಪತ್ತನ್ನು ' ಬಯಸುವುದಾದರೆ ಪ್ರವಾದಿಯವರನ್ನುಸ) ತ್ವಜಿಸ 
ಸೇಕಾಗಿತ್ತು. ಇನ್ನುಅಲ್ಲಾಹನನ್ನು ಪ್ರವಾದಿಯನ್ನು ಬಯಸುವುದಾದರೆ ಅವರಿಗೆ ಪರಲೋಕದಲ್ಲಿ 
ಸೊಡ್ಡ ಪ್ರತಿಘಲವಿದೆ. (ಅಲ್‌ಅಪ್‌ರಾಟ್‌: 28-29) ಈ ವಿಷಯವನ್ನು ತಮ್ಮ ಪತ್ನಿಯರಿಗೆ ತಿಳಿಸ 
ಬಯಸಿದಾಗ ಪ್ರಪ್ರಥಮವಾಗಿ ಆಯಿಶಾ(ರೆ)ರೊಂದಿಗೆ ಹೇಳಿದರು-" 'ನಾನು ನಿನಗೊಂದು ವಿಷಯ 
ಸೇಳುತ್ತೇನೆ, ಅದಕ್ಕೆ ಉತ್ತರಿಸಲು ಅವಸರ ಪಡಬೇಡ. ನಿನ್ನ ತಂದೆ ತಾಯಿಯವರ ಸಲಹೆ ಕೇಳು:'' 
ಅವಸರದಿಂದ ಏನಾದರೂ ತಪ್ಪು ತೀರ್ಮಾನ ಮಾಡಿ ಬಿಡಬಾರದು. ತಂದೆ-ತಾಯಿಯೊಂದಿಗೆ 


16 k . ಪ್ರವಾದಿ ವಚನಗಳು 
ಕೇಳಿದರೆ ಅವರು ಸರಿಯಾದ ಸಲಹೆ ನೀಡುವರೆಂದು ಪ್ರವಾದಿಸು ಭಾವಿಸಿದರು. ಆಯಿಶಾ(ರ) 
ಅದೇನೆಂದು ಕೇಳಿದಾಗ ಪ್ರವಾದಿಯವರು (ಸು ಅವರಿಗೆ ಅಲ್ಲಾಹನ ಪ್ರಸ್ತುತ ಆದೇಶವನ್ನುತಿಳಿಸಿದರು. 
ಅದನ್ನು ಕೇಳಿದ ಕೂಡಲೇ ಆಯಿಶಾ ಹೀಗೆ ಉತ್ತರಿಸಿದರು- ಓ ಪ್ರವಾದಿಯವರೆ! ತಮೊಂದಿಗ 
ಇರುವ ಬಗ್ಗೆಯೂ ನಾನು ತಂದೆ-ತಾಯಿಯೊಂದಿಗೆ ಸಲಹೆ ಕೇಳಬೇಕೆ? ನಾನು ಅಲ್ಲಾಹ್‌ ಮತ್ತು 

” ರಸೂಲರನ್ನೇ ಬಯಸುತ್ತೇನೆ. ಆದರೆ ನನ್ನದೊಂದು ಬಿನ್ನಹವಿದೆ. ನನ್ನ ಈ ಉತ್ತರವನ್ನು ತಾವು ಇತರ 
ಪತ್ನಿಯರಿಗೆ ತಿಳಿಸಬಾರದು. ಪ್ರವಾದೀಸ) ಹೇಳಿದರು- ಅವರ ಪೈಕಿ ನಮ್ಮೊಂದಿಗೆ ಕೇಳುವವರಿಗ 
ನಾನು ನಿನ್ನ ಉತ್ತರವನ್ನು ತಿಳಿಸುವನು. ಅಲ್ಲಾಹನು ನನ್ನನ್ನು ಸಂಕಷ್ಟಕ್ಕೀಡು ಮಾಡುವವನಾಗಿ ಕಳಿಸಿಲ್ಲ 
ನನ್ನನ್ನು ಬೋಧಕನಾಗಿ, ಸುಲಭಗೊಳಿಸುವವನಾಗಿ ಕಳಿಸಿದ್ದಾನೆ. ಪ್ರವಾದಿಯವರ(ಸ) ಈ ಮಾತಿನಿಂದ, 
ಅವರೋರ್ವ ವಾಶ್ಚಲ್ಯಮಯ ಬೋಧಕರಾಗಿದ್ದರೆಂದು ತಿಳಿದು ಬರುತ್ತದೆ. ಜನರಿಗೆ ಒಳಿತು ಮತ್ತು 
ಕಲ್ಯಾಣದ ಶಿಕ್ಷಣವನ್ನು ಅವರು ನೀಡುತ್ತಾರೆ. ಜನರು ನೇರ ಮಾರ್ಗದಲ್ಲಿ ನಡೆಯಬೇಕೆಂದು 
ಅವರ ಮನದಾಸೆಯಾಗಿರುತ್ತದೆ. ಅದಕ್ಕಾಗಿ ಅವರು ಇಚ್ಛಿಸುವ ಯಾವ ಮಾರ್ಗೋಪಾಯವನ್ನು 
ಅವರು ಕೈಗೊಳ್ಳುತ್ತಾರೆ. 


ಅಲ್ಲಾಹನ ಮೇಲೆ ವಿಶ್ವಾಸ 


[3 PO ಹಿ ೈೃ ೧೬ 1೫ 
gE ody IE: ENE 
೫ ಟ್‌ ಚ್‌ ಚ ಕಚ ಚಚ ಜಟ ಜಟ Cds 
ಹೂಟ 1] YDS 1 Bl ಅನ ಪರಭ ಗಂ 
. 9 ಚ! ~ ಲ ಗ್‌ ಸಿ 
0೫) ಖೆ) 335%, ಆ/) ಎರಕ ಸಪ; 
(soy) 

7. ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೇಳುತ್ತಾರೆ. "“ಪ್ರವಾದಿಸು ಹೇಳಿದರು: 
ಇಸ್ಲಾಮ್‌ ಐದು ಆಧಾರಸ್ಥಂಭಗಳಲ್ಲಿ ನಿಂತಿದೆ. ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯರಿಲ್ಲ ಮತ್ತು 
ಮುಹಮ್ಮದ್‌(ಸು ಅಲ್ಲಾಹನ ದಾಸರೂ ಸಂದೇಶವಾಹಕರೂ ಎಂದು ಸಾಕ್ಷ್ಯವಹಿಸುವುದು, 
ನಮಾರುನ್ನು ಸಂಸ್ಥಾಪಿಸುವುದು, ರುಕಾತ್‌ ಕೊಡುವುದು, ಹಜ್ಜ್‌ ಯಾತ್ರೆ ಕೈಗೊಳ್ಳುವುದು 
ಮತ್ತು ರಮರುಾನ್‌ ತಿಂಗಳ ಉಪವಾಸ ಆಚರಿಸುವುದು.''' (ಬುಖಾರಿ, ಮುಸ್ಲಿಮ) 
ಟಿಪ್ಪಣಿ: 5 
1. ಧರ್ಮದ ಕಟ್ಟಡ ನಿಂತಿರುವುದೇ ಈ ಐದು ಆಧಾರ ಸ್ಥಂಭಗಳ ಮೇಲೆ ಅಲ್ಲಾಹನನ್ನು 
ಮಾತ್ರ ಆರಾಧ್ಯನೆಂದು ಒಪ್ಪಿಕೊಳ್ಳುವುದೆಂದರೆ ಮಾನವನು ಅಲ್ಲಾಹನೇ ನಮ್ಮ ಆರಾಧ್ಯ, ಒಡೆಯ ಮತ್ತು 
ಶಾಸನಾಧಿಕಾರಿಯೆಂದು ಅಂಗೀಕರಿಸುವುದಾಗಿದೆ. ಎಲ್ಲರೂ ಅವನ ಆಶ್ರಿತರಾಗಿದ್ದಾರೆ. ಅವನ ಪ್ರೇಮ 


ಪ್ರವಾದಿ ವಚನಗಳು 17 


NL ತ ರಾ ಷಾ 
ಮತ್ತು ಹುಡುಕಾಟದ ಭಾವನೆಯನ್ನುನಮ್ಮಪ್ಪಕೃತಿಯಲ್ಲಿಇರಿಸ ಸಲಾಗಿದೆ. ನಮ್ಮಪ್ರಯತ್ನ-ಪರಿಶ್ರಮಗಳ 
ಕೇಂದ್ರ ಅವನ ಹೊರತು ಇನ್ನಾರೂ ಆಗಲು ಸಾಧ್ಯವಿಲ್ಲ ಅವನ ಇಚ್ಛೆಯ ಹೊರತು ಇನ್ನಾರ ಇಚ್ಛೆಯೂ 
ನಮ್ಮ. ಜೀವನೋದ್ದೇಶವಾಗಲಾರದು. 

ದೇವನ ಕುರಿತು ಸರಿಯಾದ ಜ್ಞಾನವು ಅವನ ಪ್ರವಾದಿಯ ಮೂಲಕ ದೊರೆಯುತ್ತದೆ. 
ಅವನ ಇಂಗಿತಕ್ಕನುಸಾರ ಜೀವನ ಸಾಗಿಸುವುದು ಹೇಗೆಂದು ಅವರೇ ನಮಗೆ ತಿಳಿಸುತ್ತಾರೆ. 
ಆದ್ದರಿಂದ ಅಲ್ಲಾಹನ ಏಕತೆ ಮತ್ತು 2 ಪ್ರಭುತ್ವವನ್ನು ಒಪ್ಪಿಕೊಳ್ಳುವುದರ ಜತೆಗೆ ಪ್ರವಾದಿತ್ವದ ಮೇಲೂ. 
'ಎಶ್ವಾಸವಿರಿಸುವುದು ಅಗತ್ಯ. ಪ್ರವಾದಿಗಳಲ್ಲಿ ಲ್ಲಿ ಮುಹಮ್ಮದ್‌(ಸ) ಅತ್ಯಂತ ಕೊನೆಯವರು, ಸರಿಯಾದ 
ಜೀವನ ವಿಧಾನವನ್ನು ಗಳಿಸಲು ಪ್ರವಾದಿ(ಸ) ಅವರ ಪ್ರವಾದಿತ್ವವನ್ನು ಅಂಗೀಕರಿಸಿ ಅವರ 
ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳುವುದು ಅವಶ್ಯಕವಾಗಿದೆ. ಆಲ್ಲಾಹನ ಅಂತಿಮ ಪ್ರತಿನಿಧಿಯೆಂಬ ಸ್ಥಾನ 
ಅವರಿಗೆ ಮಾತ್ರ ಇರುವುದು. 

ನಮಾರುಖ್‌ ಅಲ್ಲಾಹನ ಸ್ಥರಣೆ ಮತ್ತು ಅವನ ಉಪಾಸನೆಯಾಗಿದೆ. ಜೊತೆಗೆ ವಿಧೇಯತೆಯ 
ಪ್ರದರ್ಶನವೂ ಆಗಿದೆ. ನಮಾರುಖ್‌ ದಿನದಲ್ಲಿ ಅನೇಕ ಬಾರಿ ಅಲ್ಲಾಹನ ಸ್ಥರಣೆ, ಅವನು 
ಸದಾ ನೋಡುತ್ತಿದ್ದಾನೆಂಬ ಪ್ರಜ್ಞೆಯನ್ನು ದೃಢಗೊಳಿಸುತ್ತದೆ ಮತ್ತು ಅವನ ಪ್ರೀತಿಯನ್ನು ನಮ್ಮ 
ಮನದಲ್ಲಿ ಮೂಡಿಸುತ್ತದೆ. ನಾವು ಒಂದು ದಿವಸ ದೇವನ ನ್ಯಾಯಾಲಯದ ಮುಂದೆ ಹಾಜರಾಗ 
ಬೇಕಾಗಿದೆಯೆಂದು ನಮಾರುಖ್‌ ನಮಗೆ ನೆನಪಿಸುತ್ತದೆ. ಅಲ್ಲಿ ಯಶಸ್ವಿಯಾಗಬೇಕಾದರೆ ನಮ್ಮ ಇಡೀ 
ಜೀವನವು ದೇವನ ವಿಧೇಯತೆಯಲ್ಲಿಸಾಗಬೇಕಾದ ಅಗತ್ಯ. ಎದೆ. 

ಉಪವಾಸದ ಮೂಲಕ ನಮ್ಮಲ್ಲಿ ಆತ್ಮ ನಿಯಂತ್ರಣವುಂಟಾಗುತ್ತದೆ. ದೇವನ ಸಂಪ್ರೀತಿಗಿಂತ 
ಆದ್ಯ; ತೆಯನ್ನು ನಾವು ಯಾವುದಕ್ಕೂ ನೀಡುವುದಿಲ್ಲ ದೇವನಿಗಾಗಿ ಎಲ್ಲವನ್ನೂ. ತ್ನ ೈಜಿಸಬಲ್ಗೆವು. ಅವನನ್ನು 
ತೃಪ್ತಿಪಡಿಸಲು ನಮ್ಮಎಲ್ಲಸುಖ ಮತ್ತು ಆಗ್ರಹಗಳನ್ನುಬಲಿ ನೀಡಬಲ್ಲೆವು. ದೇವನ ಇಚ್ಛೆಗೆ ವಿರುದ್ಧವಾದ 
ಯಾವ ಕೆಲಸವನ್ನೂ ನಾವು ಮಾಡಲಾರೆವೆಂಬ ಕರ್ತವ್ಯ ಪ್ರಜ್ಞೆನಮ್ಮಲ್ಲುಂಟಾಗುತ್ತದೆ. 

ರುಕಾತ್‌ ಮಾನವರ ಹಕ್ಕುಗಳನ್ನು ನೆನಪಿಸುತ್ತದೆ ಧನಮೋಹವನ್ನು ಮನಸ್ಸಿನಿಂದ 
ಕಿತ್ತೊಗೆಯುತ್ತದೆ. ನಮ್ಮ ಚಾರಿತ್ರ್ಯ ಉನ್ನತವಾಗುತ್ತದೆ. ನಮ್ಮಲ್ಲಿ ೧್ಲಿ ಆತ್ಮ ಶುದ್ಧಿ ಮನೋ ವೈಶಾಲ್ಯ ಮತ್ತು 
ಉನ್ನತ ಗುಣಗಳುಂಟಾಗುತ್ತವೆ. ಮನುಷ್ಯನ ಆತ್ಮ ತಿಜೋರಿಗಳಲ್ಲಿ ಬಂಧಿತವಾಗಿರುವುದಕ್ಕಿಂತ ದೊಡ್ಡ 
ಸೆರೆವಾಸ ಬೇರೇನಿದೆ. ದೀಪವು ತನ್ನನ್ನೂ: ಪರಿಸರವನ್ನೂ: ಬೆಳಗಿಸಲು ಎಣ್ಣೆಯನ್ನು ಉದಾರವಾಗಿ ಖರ್ಚು 
ಮಾಡುವಂತೆ ರುಕಾತ್‌ ಮತ್ತು rd ಮಾನವ ಸಮಾಜಕ್ಕೆಪ್ರ ಪ್ರಯೋಜನಕಾರಿಯಾಗುತ್ತವೆ. 
ಇನ್ನೊಂದೆಡೆ ಅದು ತನ್ನ ಆತ್ಮಕ್ಕೆ ಸ್ಥೂರ್ತಿ, ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನೀಡುತ್ತದೆ. 

ಹಜ್ಜ್‌ ನಮ್ಮ ಮನಸ್ಸಿನಲ್ಲಿ ಅಲ್ಲಾಹನ ಮಹಾನತೆ ಮತ್ತು ಪ್ರೀತಿಯನ್ನು  ಅಜ್ಚೊತ್ತುತ್ತದೆ. ಅದು 
ನಮ್ಮ ಮನಸ್ಸಿನಲ್ಲಿ ಇಸ್ಲಾಮಿನ ಶಾಶ್ವತ ಪ್ರೀತಿಯನ್ನು ಇರಿಸುತ್ತದೆ. ನಾವು ಇಸ್ಲಾಮಿನ ಉತ್ತುಂಗತೆಗಾಗಿ 
ನಮ್ಮೆಲ್ಲಶ್ರಮವನ್ನುವ್ಯಯಿಸಲು ಹಜ್ಜ್‌ ಕರ್ಮವು ನಮ್ಮನ್ನು ಸಿದ್ಧಗೊಳಸುತ್ತದೆ. 


18 | | ಪ್ರವಾದಿ ವಚನಗಳು 


: NN | 
(el) i js dN ಯಯ 


8. ಉಸ್ಮಾನ್‌ ಬಿನ್‌ ಅಫ್ಫಾನ್‌(ರ) ಹೇಳುತ್ತಾರೆ: ““ಪ್ರವಾದಿ(ಸ) ಹೇಳಿದರು- ಒಬ್ಬನು 
ಪೂರ್ಣ ಪ್ರಜ್ಞೆಯೊಂದಿಗೆ!ದೃಢವಾಗಿ * ಲಾ ಇಲಾಹ ಇಲ್ಲಲ್ಲಾಹ್‌' ಎಂದು ಹೇಳುತ್ತಾ ಮರಣ 
ಹೊಂದಿದರೆ, ಅವನು ಸ ಸ್ಪರ್ಗಕ್ಕೆ ಪ್ರ ಪ್ರವೇಶಿಸುವನು.'' | . (ಮುಸ್ಲಿಮ್‌) 


ಅಲ್ಲಾಹನ ಪಾವಿತ್ರ್ಯ 


24೯. 2.44 


ji po dss 84: pis 148 
ಜ.3, 5೫1 ಭಜ: ಭಟ ಭು) 
ಈ ಟೆ ಬಜೆ 1400 ಬದಿ 1126/80 NRE 
ರ ರ oh Ji 
Wid ORIEN RO RES i dh 
(seals pl pS Su dar!) RE 

9. ಅಬೂಹುಠೈರಾರು(ರ) ವರದಿ ಮಾಡುತ್ತಾರೆ: ""ಅಲ್ಲಾಹನು ಹೇಳಿರುವುದಾಗಿ 
ಪ್ರವಾದೀಸ) ಹೀಗೆ ಹೇಳುತ್ತಾರೆ: ಆದಮನ ಪುತ್ರನು(ಮನುಷ್ಯನು) ನನ್ನನ್ನು ಸುಳ್ಳಾಗಿಸಿದನು: 
ಅವನು ಹಾಗೆ ಮಾಡಬಾರದಿತ್ತು. ಅವನು ನನ್ನನ್ನು ಬೈದನು, ಬೈಯಬಾರದಿತ್ತು. ನನ್ನನ್ನು 
ಸುಳ್ಳಾಗಿಸುವುದೆಂದರೆ ಪ್ರಥಮ ಬಾರಿ ಅವನನ್ನು ಸ್ಥ ಸ ಸೃಷ್ಟಿಸಿದಂತೆ ಮರಣಾನಂತರ ಇನ್ನೊಮ್ಮೆ 
ಜೀವಂತಗೊಳಿಸಲಾರೆನೆಂದು ಅವನು ಹೇಳುತ್ತಾನ. ಆಃ ಮೊದಲ ಬಾರಿ ಸೃಷ್ಟಿಸುವುದು. 
ನನಗೆ ಇನ್ನೊಮ್ಮೆ ಸೃಷ್ಟಿಸುವಷ್ಟು ಸುಲಭವಾಗಿರಲಿಲ್ಲ ಅಲ್ಲಾಹನು ತನಗೆ ಪುತ್ರನಾಗಿ ಮಾಡಿ 
ಕೊಂಡಿದ್ದಾನೆಂದು ಹೇಳುವುದು ನನ್ನನ್ನು  ಬೈಯುವುದಾಗಿದೆ. ವಸ್ತುತಃ ನಾನು ಏಕನಾಗಿದ್ದೇನೆ. 
ನಿರಸೇಕ್ಷವಗಿದ್ದನ. ನಾನು ಯಾರ ತಂದೆಯೂ ಅಲ್ಲ ಯಾರ ಪುತ್ರನೂ ಅಲ್ಲ ನನಗೆ 

ರಿಸಮಾನರಾದವರು ಯಾರೂ`ಇಲ್ಲ' 
(ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ನಸಾಕ) 
ಟಿಪ್ಪಣಿ: 

1. ನಾನು ಜನರನ್ನು ಮರಣದ ನಂತರ ಜೀವಂತಗೊಳಿಸಿ ಅವರ ವಿಚಾರಣೆ ನಡೆಸುವನೆಂದು ನನ್ನ 
ವಾಗ್ದಾನವಾಗಿದೆ. ಕಲವರು ಮರಣಾನಂತರ ಜೀವನವನ್ನು ನಿರಾಕರಿಸಿ ನನ್ನನ್ನು ಸುಳ್ಳಾಗಿಸುತ್ತಿದ್ದಾರೆ. ಷಃ 


ಪ್ರವಾದಿ ವಚನಗಳು 19 


ಪ್ರಪಂಚವನ್ನುಸ್ಸ ಸೃಷ್ಟಿಸಲಾದ ನನ್ನ ಯುಕ್ತಿಯನ್ನು. ನಿರಾಕರಿಸ ಬಯಸುತ್ತಾರೆ. ಅವರು ಸ್ವಲ್ಪ. ಯೋಚಿಸಿದರೆ 
ನಗಿ ಪ್ರಥಮ ಬಾರಿ ಸೈಷಿಸಿದವನಿಗೆ ಇನ್ನೊಮ್ಮೆ ಸೃಷ್ಟಿಸುವುದು ಕಷ್ಟ ಷ್ಲವೇನೂ ಅಲ್ಲವೆಂದು ಅವರಿಗೆ 
ತಿಳಿಯುತ್ತಿತ್ತು. 
2 ಅಲ್ಲಾಹನಿಗೆಪುತ್ರನಿದ್ದಾನೆಂದು ಹೇಳುವುದು ಅವನಮಹಾನತೆಯನ್ನುನಿರಾಕರಿಸುವುದಾಗಿದೆ. 
ಅದನ್ನೊಪ್ಲಿಕೊಂಡರೆ ಅವನ ಏಕತೆ ಹಾಗೂ ಅವನು ಚಿರಂತನ ಮತ್ತು ಸ್ವಯಂಸ್ಥಿರನೆಂಬ ಗುಣಗಳನ್ನು 
ವಿರಕೇಿದಂತಾಗುವುದು. 


ಸ ಶಮ ತಿಕೆ: ತಿಕ) ಆಚರ 3 
jd gpa 59 8 ತ ಭಟ: 5d 
ed) IE. 
10. ಅಬೂ ಮೂಸಾ ಆಶ್‌ಅರಿಯವರಿಂದ(ರ) ವರದಿ: ""ಪ್ರವಾದಿ(ಸು ಹೇಳಿದರು: 
ಅಲ್ಲಾಹನಷ್ಟು ಮನ ನೋಯುವ ಮಾತನ್ನು ಕೇಳಿ ತಾಳಿಕೊಳ್ಳುವವರು ಯಾರೂ ಇಲ್ಲ ಜನರು 


ಅವನಿಗೆ ಪ್ರತ್ರನಿದ್ಧಾನೆಂದು ಹೇಳುತ್ತಾರೆ. ಆದರೂ ಅವನು" ಅವರನ್ನು ಸುಖವಾಗಿಡುತ್ತಾನೆ 
ಮತ್ತು ಅವರಿಗೆ ಜೀವನಾಧಾರವನ್ನುನೀಡುತ್ತಾನೆ.'' (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

3. ಅಲ್ಲಾಹನು ಬಯಸಿದರೆ ಮನುಷ್ಯನು ಅಪರಾಧವೆಸಗುವಾಗಲೇ ಅವನನ್ನು ನಾಶ 
ಗೊಳಿಸಬಲ್ಲನು. ಆದರೆ ಅಕ್ರಮಿಗಳಿಗೆ ಕಾಲಾವಕಾಶವನ್ನು ನೀಡುತ್ತಲೇ ಇರುವುದು ಮತ್ತು ಅವರಿಗೆ 
ಜೀವನಾಧಾರ ಒದಗಿಸುವುದು ಅವನ ತಾಳ್ಮೆಯ ಕಾರಣದಿಂದಾಗಿದೆ. 


ದಯಾಳುತ್ವಮತ್ತು ಕ್ಹಮಾಶೀಲತೆ 


gs 5:08 ls ಯಸ ಪಿ ಕು SS 
Sh ASS is BAS SC 44d 
(SP pS SU) ಟಿ 
11. ಅಬೂಹುರೈರಾರಿಂದ (ರ) ವರದಿ: ಪ್ರವಾದಿ(ಸ) ಹೇಳಿದರು- "ಅಲ್ಲಾಹನು ಸಕಲ 
ಪ್ರಪಂಚವನ್ನು ಸೃಷ್ಟಿಸಿದ ಬಳಿಕ ತನ್ನ ಅರ್ಶ್‌(ಅಧಿಕಾರ ಪೀಠ)ನ ಬಳಿಯಲ್ಲಿರುವ ಗ್ರಂಥದಲ್ಲಿ ನನ್ನ 
ಕರುಣೆಯು ನನ್ನಕೋಪಗಿಂತ ಮಿಗಿಲಾಗಿದೆ ಎಂದು ಬರೆದಿರುವನು.''' 
(ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ) 


20 ಪ್ರವಾದಿ ವಚನಗಳು 


ಟಿಪಣಿ: 

1. ಒಂದು ವರದಿಯಲ್ಲಿ ಹೀಗಿದೆ- '"ನನ್ನ ಕರುಣೆಯು ನನ್ನ ಕೋಪವನ್ನು ಹಿಂದಿಕ್ಕಿತು.'' 
ಅಂದರೆ: ಅಲ್ಲಾಹನ ಕರುಣೆಯು ಪ್ರಾಬಲ್ಯ ಪ ಪಡಯಿತು. ಅವನು ಮಾನವನನ್ನು ಸೃಷ್ಟಿ 'ಅವನ 
ಮಾರ್ಗದರ್ಶನಕ್ಕಾಗಿ ಪ್ರವಾದಿಗಳನ್ನೂ ಗ್ರಂಥಗಳನ್ನೂ ಕಳಿಸುತ್ತಲಿರುವುದು ಅವನ ಕರುಣೆಯ 
ಕಾರಣದಿಂದಲೇ "ಆಗಿದೆ. ದುಷ್ಟರನ್ನೂ ಅಕ್ರಮಿಗಳನ್ನೂ ಕೂಡಲೇ ಹಿಡಿಯದೆ : ಸುಧಾರಿಸಲು 
ಮತ್ತು ಅಕ್ರಮ ಅತ್ಯಾಚಾರಗಳನ್ನು ತೊರೆಯಲು ಪೂರ್ಣ ಕಾಲಾವಕಾಶ ನೀಡುವುದು, ಅವನನ್ನು 
ನಿರಾಕರಿಸುವವರಿಗೂ ಉಣಿಸುತ್ತಿರುವುದು, ಅವನ ಮಾರ್ಗದರ್ಶನದಿಂದ ವಿಮುಖರಾಗುವವರನ್ನೂ 
ಅವನ ಪ್ರವಾದಿಗಳನ್ನು ಸತಾಯಿಸುವವರನ್ನೂ ಕೂಡಲೇ ಶಿಕ್ಷಿಸದೆ. ಅವರಿಗೆ ಆಲೋಚಿಸಲು 
ಸಮಯಾವಕಾಶ ಕೊಡುವುದು ಅವನ ಕರುಣೆಯೇ ಆಗಿದೆ. ಪರಲೋಕದಲ್ಲಂತೂ ಅವನ ಕರುಣೆಯು 
ಪೂರ್ಣ ಪ್ರಮಾಣದಲ್ಲಿ ಪ ಪ್ರಕಟವಾಗುವುದು. ಅಂದು ಅವನು ನ್ಯಾಯ ತೀರ್ಮಾನ ಮಾಡುವನು. 
ಪವಿತ್ರ ಕುರ್‌ಆನಿನಲ್ಲಿ ' "ನನ್ನ ಕರುಣೆಯು ಎಲ್ಲವನ್ನೂ ಆವರಿಸಿಕೊಂಡಿದೆ.''(ಅಲ್‌ ಆಆ್‌ರಾಫ್‌:56) 
ಅಲ್ಲಾಹನ ಬಳಿ ಮೂಲಸ್ಥಾನ ಅವನ ಕರುಣೆಗಿದೆಯೇ ಹೊರತು ಕೋಪಕ್ಕಲ್ಲ ಈ ಪ್ರಪಂಚದ 
ವ್ಯವಸ್ಥೆಯು ಅವನ ಕರುಣೆ ॥ ಮತ್ತು ನ್ಯಾಯದ ಮೇಲೆ ನೆಲೆ ನಿಂತಿದೆ. ಅವನ ಕೋಪ! ವು ಉದ್ದಟರು 
ಬಿತ್ತು ಅಕ್ರಮದಲ್ಲಿಮೇರೆ ಮೀರುವವರ ಮೇಲೆ ಮಾತ್ರ ಎರಗುತ್ತದೆ. 


lo ಲ್‌ ಲ್ಪ ಬಚಿ್‌್‌್‌ 
ಚೂ ಚ್ಮ gil Sy 5 jes 
ಚ) bs iG isi ಆತ್ರ ್ಸ್ಛ್ಪಉ್ಫ ತ್ತ 

$ J ಆಟ ಓಟ 53 ಖೊ te do dd 


v3 


nbd [Fi lejos Sie Ab 95 YU 
(eso) Ly 

12. ಉಮರ್‌: ಬಿನ್‌ ಖತ್ತಾಬ್‌(ರು ಹೇಳುತ್ತಾರೆ. ಪ್ರವಾದೀಸ) ಅವರ ಬಳಿ ಕೆಲವು 
ಸೆರೆಯಾಳುಗಳು ಬಂದರು ಮತ್ತು ಆ ಕೈದಿಗಳಲ್ಲಿ ಸ್ತ್ರೀ ಒಬ್ಬಳು ಕಣ್ಣಿಗೆ ಬಿದ್ದಳು. ಅವಳ 
ಎದೆಯಿಂದ ಹಾಲು ಸುರಿಯುತ್ತಿತ್ತು. ಅವಳು (ತನ್ನ ನ್ನಮಗುವನ್ನು ಅರಸುತ್ತಾ ಆಲೆಯುತ್ತಿದ್ದಳು. 
ಅವಳಿಗೆ ಆ ಸೆರೆಯಾಳುಗಳ ಮಧ್ಯೆ ತನ್ನಮಗು ಸಿಕ್ಕಿದಾಗ ಅದನ್ನು ತನ್ನ ಎದೆಗೊತ್ತಿಕೊಂಡು ಅದಕ್ಕೆ 
ಹಾಲು ಕುಡಿಸತೊಡಗಿದಳು. ಪ್ರವಾದಿಸು ನಮಗೆ ಹೇಳಿದರು: "ನಿಮ್ಮ ಅಭಿಪ್ರಾಯವೇನು. Ps 
ಸ್ಟ್ರೀಯು ಮಗುವನ್ನು ಬೆಂಕಿಗೆ ಹಾಕಬಲ್ಲಳೋ9 ನಾವು ಹೇಳಿದೆವು: ಇಲ್ಲ ಬೆಂಕಿಗೆ ಬೀಳದಂತೆ 
ನೋಡಿಕೊಳ್ಳುವ ಶಕ್ತಿ ಅವಳಿಗೆ ಇರುವವರೆಗೆ ಇಲ್ಲ ಇದಕ್ಕೆ (ಅಲ್ಲಾಹನ ಸಂದೇಶವಾಹಕರು) 


ಸ್ರವಾದಿ ವಚನಗಳು 21 


ಕೇಳಿದರು: ಈ ತಾಯಿ ತೆ: ತನ್ನ ಮಗುವಿನ ಬಗ್ಗೆ ತೋರುವ ದಯಾಳುತ್ವಕ್ತಿಂತ ಎಷ್ಟೋ ಪಟ್ಟು 
ಮಿಗಿಲು ಹೆಚ್ಚಿನ ಕರುಣೆಯನ್ನು ಅಲ್ಲಾಹನು ತನ್ನ ದಾಸರ ಮೇಲೆ ತೋರುವನು. ತ್ತ 

(ಮುಸ್ಲಿಂ, ತಿರ್ಮಿದಿ) 
ತಿಪ್ಪಣಿ: 

2. ಆತನು ತನ್ನ ದಾಸರ ಮಾರ್ಗ ನಿರ್ದೇಶನಕ್ಕಾಗಿ ಪ್ರವಾದಿಗಳನ್ನು ಕಳುಹಿಸಿದನು. 
ಅವರಿಗೆ ತನ್ನ ಗ್ರಂಥಗಳನ್ನು ಇಳಿಸಿದುದೂ ಇದೇ ಕಾರಣಕ್ಕಾಗಿ. ಆ ಬಳಿಕವೂ ವಿನಾಶದ ಕಡೆಗೆ 
ಮುಂದುವರಿಯುವ, ಕುಫ್ರ್‌ನ ಹಾಗೂ ಅಧರ್ಮದ ಮಾರ್ಗವನ್ನು ತ್ಯಜಿಸದ ಆ ಜನರನ್ನು 
ತತನು ತ್ವರಿತವಾಗಿ ಹಿಡಿಯುವುದಿಲ್ಲ; ಅವರು ಅತ್ಯಾಚಾರವನ್ನು ಬಿಟ್ಟು ಸತ್ಯಮಾರ್ಗವನ್ನು ಸ್ವೀಕರಿಸಿ 
ಸೊಳ್ಳಲೆಂದು ಅವರಿಗೆ ಅವಧಿಯ ಮೇಲೆ ಅವಧಿಯನ್ನು ಕೊಡುತ್ತಾ ಹೋಗುತ್ತಾನೆ. ಆ ನಂತರವೂ 
ತನ್ನ ದಯಾಳುತ್ನದಿಂದ ತಮ್ಮನ್ನು ದೂರವಾಗಿರಿಸಬಯಸುವವರೊಡನೆ ಆತನು ಒತ್ತಾಯ 
ಸೇರುವುದಿಲ್ಲ- ಅವರು ಪಾಪವನ್ನೇ ಮಾಡುತ್ತಾ ಹೋಗುವಾಗ ಅವರನ್ನು ಬಲಪೂರ್ವಕ ಅವನು 
ಕೇರ ಮಾರ್ಗದಲ್ಲಿ ಸಾಗಿಸುವುದಿಲ್ಲ ಅಲ್ಲಾಹನು ದಯಾಮಯನೂ ಕೃಪಾಶೀಲನೂ ಆಗಿರುವಂತೆ 
ಕ್ವಾಭಿಮಾನಿಯೂ ಗೌರವಾನ್ನಿತನೂ ಆಗಿರುತ್ತಾನೆ. 

ಸೊ cist Josh Jj ಮಿ: ಕೂ) ೨0೫3 
3 


i GL, 1 ಯೂ ಯಿ ಅರ ವಡ: AT 
EIS 0S. ೫೪, gis 


FEMS gS 06 pl ಮೊ dele 
(Ae!) 

13. ಹಜ್ರತ್‌ ಸೌಬಾನ್‌(ರ)ರವರು ಹೇಳುತ್ತಾರೆ. ಅಲ್ಲಾಹನ ಸಂದೇಶವಾಹಕರು(ಸು ಈ 
ರೀತಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಈ ಒಂದು ಆಯತ್‌ಗೆ (ವಚನ) ಬದಲಾಗಿ ನನಗೆ 
ಪೂರ್ಣ ಲೋಕವೇ ಸಿಕ್ಕಿದರೂ ಬೇಡ “ತಮ್ಮ ಮೇಲೆ ತಾವು ಅತ್ಯಾಚಾರವೆಸಗಿದ ಓ ನನ್ನ 
ದಾಸರೇ! ಅಲ್ಲಾಹನ ದಯಾಳುತ್ವದ ಬಗ್ಗೆ ನಿರಾಶರಾಗಬೇಡಿರಿ" ಇದಕ್ಕೆ ಒಬ್ಬವ್ಯಕ್ತಿ ಹೇಳಿದನು: 
ಸರಿ ಹಾಗಾದರೆ ಶಿರ್ಕ್‌ (ಬಹುದೇವಾರಾಧನೆ) ಮಾಡಿದ ವ್ಯಕ್ತಿ ಕೂಡಾ? ಪ್ರವಾದಿ(ಸ) ಕೆಲ ಹೊತ್ತು _ 
ಸುಮ್ಮನಾದರು. ಆ ಮೇಲೆ ಹೇಳಿದರು: NE ORR ಹೀಗೆಮೂರು ' 
ಸಲ ಹೇಳಿದರು". > ಸ 4 (ಕಡ್‌) 
ಟಿಪ್ಪಣಿ: . 

3. ಅರ್ಥಾತ್‌: ಅಲ್ಲಾಹನ ಆಜ್ಞೆ ಉಲ್ಲಂಘಿಸಿ ತಮ್ಮಮೇಲೆ ತಾವೇ ಅತ್ಯಾಚಾರ ಮಾಡಿದವರೂ 
ಎಂದೂ ನಿರಾಶರಾಗಬಾರದು. ದಾಸನು 'ತೌಬಾ' ಮಾಡಿ “ಶಿರ್ಕ್‌'ನ್ನು ತ್ಯಜಿಸಿ ಪೂರ್ಣ ರೂಪದಲ್ಲಿ 


22 ಪ್ರವಾದಿ ವಚನಗಳ: 


ತನ್ನನ್ನು ಏಕ ಅಲ್ಲಾಹನ ಸೇವೆಯಲ್ಲಿ ಅರ್ಪಿಸಿದರೆ, ಶಿರ್ಕ್‌ನಂತಹ ಮಹಾ ಪಾಪವನ್ನೂ ಅಲ್ಲಾಹನ: 
ಕ್ಷಮಿಸಲು ಸಾಧ್ಯವಿದೆ. 


ಸುರಿ: 4) sd Jods: ಶಿ (ಈ) ಟಃ) 
ಜಟ ಜಳ ಆ 3) ೬3 ಕ) 
(gl) ಕಟ್ಟ ಬಯ 


14. ಆಯಿಶಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು, ಅಲ್ಲಾಹನು ಕರುಣಾಮಯಿ 
ಯಾಗಿದ್ದಾನೆ. ದಯೆಮತ್ತುಕರುಣೆಯನ್ನುಇಷ್ಟಪಡುತ್ತಾನೆ. ಮೃ ದುತ್ನಕ್ಕೆ ಅವನು ನೀಡುವುದನ್ನು 
ಕರೋರತೆ ! ಅಥವಾ ಇನ್ನಾವುದೇ ವಿ ಷಯಕೆ [ನೀಡುವುದಿಲ್ಲ 3 (ಮುಸ್ಲಿಮ್‌) 
ಟಿಪ್ಪಣಿ: 

4. ಅಲ್ಲಾಹನಿಗೆ ಮೃದು ನೀತಿಯೇ ಇಷ್ಟವೆಂದು ಇದರಿಂದ ತಿಳಿದು ಬರುತ್ತದೆ. ಅವನ 
ಬೆಂಬಲ ಮತ್ತು ಸಹಕಾರ ಮೃದು ಮತ್ತು ಕರುಣೆಯ ನೀತಿಯನ್ನವಲಂಬಿಸಿದೆ. ಅವನು 'ಸ್ಥಯಂ 
ಕರುಣಾಮಯಿಯಾಗಿದ್ದಾನೆ. ಅವನ ಕ್ರೋಧವು ವಿನಾಶಕ್ಕೇ ಅರ್ಹರಾದ ಅಕ್ರಮಿಗಳ ಮೇಲೆ 
ಎರಗುತ್ತದೆ. ಅಂತಹ ಅಕ್ರಮಿಗಳಿಗೆ ತಮ್ಮನ್ನು ತಿದ್ದುಕೊಳ್ಳುವ ಮತ್ತು ನೇರ ಮಾರ್ಗಕ್ಕೆ ಬರುವ ಪೂರ್ಣ 
ಅವಕಾಶ ನೀಡುತ್ತಾನೆ. ಆದರೆ ಅವರ ವಿದ್ರೋಹವು ಮಿತಿಮೀರಿದಾಗ ಅಲ್ಲಾಹನ ಕೋಪಕ್ಕೆ ಅವರು 
ಗುರಿಯಾಗುತ್ತಾರೆ. ಅಲ್ಲಾಹನು ದಯಾಮಯನೂ ಕರುಣಾಳುವೂ ಆಗಿದ್ದಾನೆ. ಅದರ ಜೊತೆಗೆ 
ಅವನು ನ್ಯಾಯ ಶೀಲನೂ ಸ್ವಾಭಿಮಾನಿಯೂ ಆಗಿದ್ದಾನೆ. ಅದನ್ನು ಪ್ರಶ್ನಿಸಿ ಯಾರಾದರೂ ಎಲ್ಲಿಆಶ್ರಯ 
ಪಡೆಯಬಹುದು? ಕರುಣೆಯ ಜೊತೆ ಅಲ್ಲಾಹನ ಮಹಾನತೆಯ ಗುಣವನ್ನೂ ಒಪ್ಪದಿದ್ದರೆ ದೇವತ್ವದ 
ಕಲ್ಪನೆಯೇ ಅಪೂರ್ಣವಾಗುತ್ತದೆ. 


ಅಲ್ಲಾಹನ ಮಹಾನತೆ 


sisi loa dy Glin ಆ.೫8 ೫ 
NEST ES EUS ಓದು; 
le Fess ye lh Js ಈ Ls 
(4. da! gens ) 


15. ಅಬೂಮೂಸಾ ಅಶ್‌ಅರೀ(ರ) ಹೇಳುತ್ತಾರೆ. ಪ್ರವಾದಿ(ಸ) ನಮ್ಮ ನಡುವೆ ನಿಂತು 
ನಾಲ್ಕು ವಿಷಯಗಳನ್ನು ಹೇಳಿದರು: ಪ್ರತಾಪವಂತನು ತೇಜೋಮಯನೂ ಆದ ಅಲ್ಲಾಹನು 


ವಾದಿ ವಚನಗಳು. 23 


UU 
ದ್ರಿಸುವುದಿಲ್ಲ ನಿದ್ರಿಸುವುದು ಅವನಿಗೆ ಭೂಷಣವೂ ಅಲ್ಲ ನ್ಯಾಯ ತಕ್ಕಡಿಯನ್ನು 
ಇಿಸುತ್ತಲೂ ಎತ್ತುತ್ತಲೂ ಇರುತ್ತಾನೆ. ರಾತ್ರಿಯ ಕರ್ಮಗಳು ಹಗಲಲ್ಲೂ ಹಗಲಿನ ಕರ್ಮಗಳು 
ತತ್ರಿಯಲ್ಲೂಅವನ ಕಡೆಗೆ ಎತ್ತಲ್ಲಡುತ್ತವೆ." (ಮುಸ್ಲಿಮ್‌, ಅಹ್ಮದ್‌, ಇಬ್ದು ಮಾಜ) 


'ಪಣಿ: 

1. ಅಲ್ಲಾಹನು ಅಲಕ್ಸ್ಯನಾಗಿರುವುದಿಲ್ಲ ಅವನನ್ನು ನಿದ್ರೆಯೂ ಬಾಧಿಸುವುದಿಲ್ಲ 
ಅವನಿಗೆ ತೂಕಡಿಕೆಯಾಗಲಿ, ನಿದ್ರೆಯಾಗಲಿ ಬಾಧಿಸುವುದಿಲ್ಲ'' (ಅಲ್‌ಬಕರಃ:255) ಈ 
ತಿಯ ಸಕಲ ದೌರ್ಬಲ್ಯ ಗಳಿಂದ ಅವನು ವಿರಹಿತನಾಗಿರುತ್ತಾನೆ. ಅಧಿಕಾರವು ಸಂಪೂರ್ಣವಾಗಿ 
ವನ ಕೈಯಲ್ಲಿದೆ. ತಾನಿಚಿಸಿದವರನ್ನು ಕೆಳಗಿಳಿಸುತ್ತಾನೆ. ತಾನಿಚ್ಛಿಸಿದವರನ್ನು ಉನ್ನಶಿಗೇರಿಸುತ್ತಾನೆ. 
ಅವರಿಗೆ ವಿಸೃತ ಜೀವನಾಧಾರ ದಯಪಾಲಿಸುತ್ತಾನೆ. ಇನ್ನು ಕೆಲವರಿಗೆ ಪರಿಮಿತ ಉಪಜೀವನ 
(ಡುತ್ತಾನೆ. ಅವನ ತೀರ್ಮಾನಗಳು ಪರಿಪೂರ್ಣ ನ್ಯಾಯ 'ಮತ್ತು ಯುಕ್ತಿಪೂರ್ಣವಾಗಿರುತ್ತದೆ. 
ವನ ಯಾವುದೇ ತೀರ್ಮಾನವು ನ್ಯಾಯಕ್ಕೆ ವಿರುದ್ಧವಾಗಿರುವುದಿಲ್ಲ, ಯಾವ ಕಾರ್ಯವೂ ಯುಕ್ತಿ 
ತ್ತು ಔಚಿತ್ಯಕ್ಕೆದುರಾಗಿರುವುದಿಲ್ಲ. ಮನುಷ್ಯ ತನ್ನ 'ಅಯೋಗ್ಯತೆಯಿಂದಾಗಿ ಅವನ ಯುಕ್ತಿಯನ್ನು 
,ಹಿಸುವುದಿಲ್ಲವಂಬುದು ಬೇರೆ ಮಾತು. ಮನುಷ್ಯನ ಎಲ್ಲ ಕರ್ಮಗಳೂ ದೇವನ ಮುಂದೆ. 
[ಮರ್ಪಿಸಲ್ಪಡುತ್ತವೆ. ಅವನು ಯಾವ ವಿಷಯದಲ್ಲೂ ೧ ನಿರ್ಲಕ್ಟ್ಯನಾಗಿರುವುಿಲ್ಲ ಎಲ್ಲವಿಷಯಗಳ 
ಸರ ಜ್ಞಾನವನ್ನು ಹೊಂದಿರುತ್ತಾನೆ. ಅದೇ ರೀತಿ ದೇವಚರರೂ ತಮ್ಮ ಕಾರ್ಯಚಟುವಟಕೆಗಳನ್ನು 
ಸುತ್ತು ಮಾನವರ ಕರ್ಮಗಳನ್ನು ಅವನ ಮುಂದೆ ಸಮರ್ಪಿಸುತ್ತಾರೆ. 


ಫೊ el 2,204: BSS 
GOK ss ಚ ee NS 
(emt p58) pS Gh SL 


16, ಅಬೂಹುರೈರಾವರದಿ(ರ) ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು: ಕಿಯಾಮತ್‌ನ 
ನಿವಸ ಅಲ್ಲಾಹನು ಭೂಮಿಯನ್ನು ತನ್ನ ಮುಷ್ಟಿಯಲ್ಲಿಟ್ಟು ಆಕಾಶವನ್ನು ತನ್ನ ಬಲಗೈಯಲ್ಲಿ 
ಕುತ್ತಿಕೊಂಡು, "ನಾನು ಸಾಮ್ರಾ! ಓನಾಗಿದ್ದೇನೆ, ಭೂಮಿಯ ಅರಸರಲ್ಲ ಎಲ್ಲಿದ್ದಾರೆ 
ಎಂದು ಕೇಳುವನು. (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌) 


ಟಿಪಣಿ: ` 

§ 2. ಈ ಹದೀಸ್‌ನಲ್ಲಿಕುರ್‌ಆನಿನಲ್ಲಿಹೇಳಿರುವ ಮಾತನ್ನೇ ಹೇಳಲಾಗಿದೆ. “"ಅರ್ದುಮರ್‌:67'' 
ಈ ಹದಿಸಸ್‌ ಮತ್ತು ಕುರ್‌ಆನಿನ ಸೂಕ್ತದಲ್ಲಿ ಅಲ್ಲಾಹನ ಮಹಿಮೆ, ಅವನ ಶಕ್ತಿ, ಅಧಿಕಾರ ಮತ್ತು 
ಆವನ ಮಹಾನತೆಯ ಅನುಪಮ. ವರ್ಣನೆ ಇದೆ. ಭೂಮಿ-ಆಕಾಶಗಳು ಸಂಪೂರ್ಣವಾಗಿ ಅವನ 
ಅಧಿಕಾರದಲ್ಲಿರುವುದೆಂಬ ವಾಸ್ತವಿಕತೆಯು ಪರಲೋಕದಲ್ಲಿಯಾರಿಂದಲೂ ಮರೆಯಾಗಿರದು. ಇಂದು 
ಭೂಮಿಯಲ್ಲಿ ಚಕ್ರವರ್ತಿಗಳಾಗಿ ಮೆರೆದಿರುವವರ ಅಧಿಕಾರ ಅಂದು ಅಳಿದು ಹೋಗಿರುವುದು. ತಮ್ಮ 
ನೈಜ ಸ್ಥಾನವೇನಾಗಿತ್ತೆಂದು ಅವರಿಗೆ ಸ್ಪಷ್ಟವಾಗುವುದು. 


ಹ 


ಡು 


24 ಇ. ಪ್ರವಾದಿ ವಚನಗಳು 


ಸೌ ಆ ಟೀ ಚಚ ಆ ಹಾ | ಸ ೪ ತಗೆ 
SSM ಟಿ 2) 08: ತೂ) ೨5111೬೬) 
ಟರ್‌ ಟ್‌ ಟಟ ಲೀಲ ಡಲ ೈ ಕ 
yap ಇರ ಎ G4 ಪ ಭಇ 
$s ಚ ಚಾ 4, ಶ Aas MOLL cs 
Si: cle dh go MIS ಶಕೆಯ 
Cel) 5೬ G8 > od 
17. ಅಬ್ದುಲ್ಲಾ ಬಿನ್‌ ಅಮ್ರ್‌ (ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು: ಮಾನವನ 
ಹೃದಯವು ಕರುಣಾಮಯಿಯಾದ ಅಲ್ಲಾಹನ ಕೈಬೆರಳುಗಳ ಪೈಕಿ ಎರಡರ ಮಧ್ಯೆ ಇರುತ್ತದೆ. 
ತಾನು ಬಯಸಿದಲ್ಲಿಗೆ ಅದನ್ನು ತಿರುಗಿಸುತ್ತಾನೆ. ತರುವಾಯ ಪ್ರವಾದಿ(ಸ) ಹೇಳಿದರು- "“ಓ 
ಅಲ್ಲಾಹ್‌! ಹೃದಯಗಳನ್ನು ತಿರುಗಿಸುವವನೇ! ನಮ್ಮ ಮನಸ್ಸುಗಳನ್ನು ನಿನ್ನ ಆಜ್ಞಾಫಾಲನೆಯ 
ಕಡೆಗೆ ತಿರುಗಿಸು.3'' (ಮುಸ್ಲಿಮ್‌) 


ಟಿಪ್ಪಣಿ: | 
3. ಮನುಷ್ಯನ ಒಳ ಹೊರಗುಗಳೆಲ್ಲವೂ ಅಲ್ಲಾಹನ ಅಧಿಕಾರ ಹಸ್ತದಲ್ಲಿವೆ. ಅವನು 
ಬಯಸಿದಲ್ಲಿಗೆ ನಮ್ಮ ಮನಸ್ಸುಗಳನ್ನು ತಿರುಗಿಸಬಲ್ಲನು, ನಮ್ಮ ಮನಸ್ಸುಗಳನ್ನು ಅಲ್ಲಾಹನ 
ದಾಸ್ಯ-ಅನುಸರಣೆಯ ಕಡೆಗೆ ತಿರುಗಿಸುವಂತೆ ಅವನಲ್ಲಿ ಪ್ರಾರ್ಥಿಸುತ್ತಲೇ ಇರಬೇಕು. ಮನುಷ್ಯ 
ಯಾವುದನ್ನು ಬಯಸುತ್ತಾನೋ ಅದರೆಡೆಗೆ ಅವನ ಮನಸ್ಸನ್ನುಅಲ್ಲಾಹನು ತಿರುಗಿಸುತ್ತಾನೆ. ಮಾನವನು 
ಯಾವುದನ್ನು ಬಯಸಬೇಕೆನ್ನುವುದು ಅವನ ಕರ್ತವ್ಯವಾಗಿದೆ. 


0%: ಮ oh Jo Shs IE rE 1) 
Bg Cis shy iS este Je bh 
hd ತಮ್ಮೀ 1ಬ 535 
SS ಬಂಗ ಎ ji 
Bese ಚ ಚ] ಹ  ್‌ ಘ್‌ ್‌ 

eI HSI SS SIS EE GN 
dB SS SS EGE 
1121ರ SL 8 lives ಪೈ 
Bsc SL gee ye ils, 


ಶ್ರವಾದಿ ವಚನಗಳು 25 


ಮು ಹಾರೋ] SS 
ಯ ಚ 


ಟೆ 4. 41.1 >,» ತ ಸ್‌ ಇಹ ತ ಶತಿ 
lel USB I SE ್ಪ 
NT PRA 57.1? 
ರಚ ಬಸಿ ಪಿಕ) aS CSE 6S SUS ಓಟ 
Geld 2) § 8G FH 
18. ಪ್ರವಾದಿಸು ಹೇಳಿದರೆಂದು ಅಬೂದರ್ರ್‌(ರ) ಹೇಳುತ್ತಾರೆ: ಅಲ್ಲಾಹನು 
ಹೇಳುತ್ತಾನೆ- ನನ್ನ ದಾಸರೇ, ನೀವೆಲ್ಲರೂ ಪಾಪಿಗಳಾಗಿರುತ್ತೀರಿ. ನಾನು ರಕ್ಷಣೆ ಒದಗಿಸಿದವರ 
ಹೊರತು, ಆದ್ದರಿಂದ ನನ್ನಲ್ಲಿ ಕ್ಷಮೆ ಕೇಳಿರಿ. ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. ನನಗೆ ಕ್ಷಮಿಸುವ 
ಸಾಮರ್ಥ್ಯವಿದೆಯೆಂದು ತಿಳಿದು ಆದರ ಆಧಾರದಲ್ಲಿ ನನ್ನಲ್ಲಿ ಕ್ಷಮೆಯಾಚಿಸುವವನನ್ನುನಾನು 
ಕೃಮಿಸಿ ಬಿಡುತ್ತೇನೆ. ನನಗದರ ಚಿಂತೆಯಿಲ್ಲ ನನ್ನದಾಸರೆ! ನೀವೆಲ್ಲರೂದಾರಿತಪ್ಪಿದವರಾಗಿದ್ದೀರಿ. 
ನಾನು ದಾರಿ ತೋರಿಸಿದವನ ಹೊರತು. ಆದ್ದರಿಂದ ನನ್ನಲ್ಲಿಸನ್ನಾರ್ಗವನ್ನರಸಿರಿ. ನಾನು ನಿಮಗೆ 
ಸನ್ಮಾರ್ಗ ತೋರಿಸುವೆನು." ನೀವೆಲ್ಲರೂ ಅಪೇಕ್ವಿತರಾಗಿದ್ದೀರಿ. ನಾನು ನಿರಪೇಕ್ಟಗೊಳಿಸಿದವನ 
ಹೊರತು. ಆದ್ದರಿಂದ ನನ್ನಲ್ಲಿ ಬೇಡಿರಿ. ನಾನು ನಿಮ್ಮನ್ನು ನಿರಪೇಕ್ಟಕರನ್ನಾಗಿ ಮಾಡುವೆನು 
ನಿಮ್ಮ ಪೈಕಿ ಹಿಂದಿನವರೂ ಮುಂದಿನವರೂ, ಜೀವಂತರೂ ಮೃತರೂ, ಯುವಕರೂ ವೃದ್ಧರೂ 
ಎಲ್ಲರೂ ಸೇರಿ ಅತಿದೊಡ್ಡ ದುಷ್ಟನಾದರೂ ನನ್ನ ಪ್ರಭುತ್ವದಲ್ಲಿ ಎಳ್ಳಷ್ಟೂ ಕಡಿಮೆಯಾಗುವುದಿಲ್ಲ 
ಇನ್ನು ಎಲ್ಲರೂ ಸೇರಿ ಅತಿ ದೊಡ್ಡ' ದೇವ ಭಯವುಳ್ಳವನಾದರೂ ನನ್ನ ಪ್ರಭುತ್ವದಲ್ಲಿ 
ಎಳ್ಳಷ್ಟೂ ಹೆಚ್ಚಳವಾಗುವುದಿಲ್ಲ ನಿಮ್ಮ ಪೈಕಿ ಹಿಂದಿನವರೂ ಮುಂದಿನವರೂ, ಜೀವಂತರೂ 
ಮೃತರೂ, ಯುವಕರೂ, ವೃದ್ಧರೂ ಎಲ್ಲರೂ ಸೇರಿಕೊಂಡು, ಅವರಲ್ಲಿ ಪ್ರತಿಯೊಬ್ಬನೂ 
ತನ್ನ ಆಗ್ರಹವನ್ನು ನನ್ನಿಂದ ಬೇಡಿದರೆ ಮತ್ತು ಎಲ್ಲರ ಬೇಡಿಕೆಗಳನ್ನು ಪೂರೈಸಿದರೆ, ಸಮುದ್ರ 
ತೀರದಿಂದ ಹಾದು ಹೋಗುವವನು ಅದರಲ್ಲಿ ಸೂಜಿ ಮುಳುಗಿಸಿ ತೆಗೆಯುವಷ್ಟೂ ನನ್ನ 
ಪ್ರಭುತ್ವದಲ್ಲಿ ಕಡಿಮೆಯಾಗುವುದಿಲ್ಲ ಏಕೆಂದರೆ ನಾನು ಬಹಳ ಉದಾರಿಯಾಗಿದ್ದೇನೆ. 
ಸರ್ವಶ್ರೇಷ್ಠನಾಗಿದ್ದೇನೆ" ನಿರಪೇಕ್ಷನಾಗಿದ್ದೇನೆ.' ನನ್ನ ಮಾತು ಕೊಡುಗೆಯೂ ಆಗಿದೆ. ನನ್ನ . 
ಮಾತು ಶಿಕ್ಷೆಯೂ ಆಗಿದೆ.(ನನಗೆ ಏನು ಮಾಡಬೇಕಾಗಿ ಬಂದರೂ) ನಾನು ಅದಕ್ಕೆ "ಆಗು' 
ಎಂದು ಹೇಳುತ್ತೇನೆ, ಅದು ಆಗಿಬಿಡುತ್ತದೆ." (ಅಹ್ಹದ್‌, ಮುಸ್ಲಿಮ್‌, ತಿರ್ಮಿದಿ) 


ಟಿಷಣಿ: 
w 
4. ಈ ಹದೀಸ್‌ನಲ್ಲಿ ತೌಹೀದ್‌ನ ಸಮಗ್ರ ಚಿತ್ರಣವಿದೆ. ಮನುಷ್ಯನ ನೈಜ ರಕ್ಷಕ ಮತ್ತು 
ಸಹಾಯಕ ಕೇವಲ ಅಲ್ಲಾಹನಾಗಿದ್ದಾನೆ, ಅವನ ಮೇಲೆಯೇ ಭರವಸೆಯಿರಿಸಬೇಕು. ಸಹಾಯಕ್ಕಾಗಿ _ 


26 ಚ - ಪ್ರವಾದಿ ವಚನಗಳ 


ಅವನನ್ನು ಮಾತ್ರ ಕರೆಯಬೇಕೆಂದು ಈ ಹದೀಸ್‌ ತಿಳಿಸುತ್ತದೆ. ದೇವನನ್ನು. ತನ್ನ ಕಾರ್ಯಸಾಧಕನನ್ನಾ 
ಮಾಡಿಕೊಂಡವನು ಮಾತ್ರ ಸನ್ಭಾರ್ಗದಲ್ಲಿಯಶಸ್ವಿಯಾಗಿ ನಡೆಯಬಲ್ಲನು. ಅಲ್ಲಾಹನ ಕೃಪಾದೃಷ್ಟಿಯ 
ಅವನನ್ನು ಪಾಪಗಳಿಂದ ರಕ್ಷಿಸುತ್ತದೆ ಮತ್ತು ಅವನಿಗೆ ಪರಿಶುದ್ಧತೆಯನ್ನು ದಯಪಾಲಿಸುತ್ತದೆ. ಅವ 
ಕೃಪಾದೃಷ್ಟಿಯಿಲ್ಲದೆ ಯಾರೂ ಸನ್ಮಾರ್ಗ ಪಡೆಯಲಾರ. ಅವನಿಗೆ ವಾಸ್ತವದ ಜ್ಞಾನವೂ ಲಭಿಸಲಾರದ 
ಮತ್ತು ತನ್ನ ಜೀವನವನ್ನು ಅದರಂತೆ ರೂಪಿಸಲಾರನು: ಸನ್ಸಾರ್ಗಕ್ಕಾಗಿ ಮಾನವ ದೇವನ 
ಮಾತ್ರ ಆಶ್ರಯಿಸಬೇಕಾಗಿದೆ ಮತ್ತು ಅವನು ತೋರಿದ ಮಾರ್ಗದಲ್ಲಿ ಸಾಗುವುದು ತನ್ನ ಆ ಆ 
ಕರ್ತವ್ಯ ವೆಂದು ಭಾವಿಸಬೇಕಾಗಿದೆ. 

5. ಮನುಷ್ಯನ ಭಾವ ಅಲ್ಲಾಹನೇ ನೀಡಿದ್ದಾಗಿವೆ. ಎಲ್ಲರೂ ಅವನ ಅವಲಂಬಿತರ: 
ಅವನ ಮುಂದೆಯೇ ಸಹಾಯಕ್ಕೆ ಕೈ ಜಾಚಬೇಕಾಗಿದೆ. ಅವನ ಹೊರತು" ಯಾರನ್ನಾದರೂ ತ 
ಅನ್ನದಾತ, ಕಷ್ಟನಿವಾರಕನೆಂದು ಬಾ ಆಕ್ರಮವಾಗಿದೆ. 

6. ಅಂದರೆ wie ನಿರಪೇಕ್ಷನು. ಅವನಲ್ಲಿ ಯಾವುದಕ್ಕೂ ಕೊರತೆಯ, 
ಅವನು ಸರ್ವಶ್ರೇಷ್ಠನೂ ಪ್ರ ಶಕ್ತಿವಂತನೂ ಆಗಿದ್ದಾನೆ. ಯಾರಾದರೂ ಧಿಕ್ಕರಿಸಿದರೆ ಮತ 
ಆಜ್ಞೋಲ್ಲಂಘನೆ ಮಾಡಿದರೆ ಅಗಿನ ಹಾನಿಯಾಗದು. ಅವನ ಔದಾರ್ಯದಿಂದ ಅವನಲ್ಲೇನ. 
ಕೊರತೆಯುಂಟಾಗುವುದಿಲ್ಲ ಅವನು ಸ್ವಯಂಶ್ರೇಷ್ಠನು ಮತ್ತು ಮಹಾನನಾಗಿದ್ದಾನೆ. ಅದು ಯಾರ. 
ಒಪ್ಪುವುದನ್ನು ಅಥವಾ ಒಪ್ಪದಿರುವುದಿಲ್ಲವೆಂಬುದನ್ನು ಅವಲಂಬಿಸಿಲ್ಲ 

7. ಇಲ್ಲಿ "ನಿರಪೇಕ್ಷ'ನೆಂದಿರುವುಡು ಅರಬಿಯ "ಸಮದ್‌' ಎಂಬ ಪದದ ಅನುವಾದವಾಗಿದ 
ಸಮದ್‌ ಎಂದರೆ ಬಂಡೆ. ಶತ್ರುಗಳ ಆಕ್ರಮಣದ ವೇಳೆ ಬಂಡೆಗಳ ಆಶ್ರಯ ಪಡೆಯಲಾಗುತ್ತಿತ್ತು 
ರುಬೂರ್‌ ಮುಂತಾದ ಗ್ರಂಥಗಳಲ್ಲಿ ದೇವನನ್ನು "ಬಂಡೆ" ಮತ್ತು “ಸಹಾಯದ ಬಂಡೆ" ಎಂದ 
ಕರೆಯಲಾಗಿದೆ. ಉದಾ: ನೋಡಿರಿ. ರುಬೂರ್‌.18:2, 62:2,6, 71:3, 94:22 ತನ್ನ ಮೇ 
ಯಾರೂ ನಿಲ್ಲದ, ತಮ್ಮ ಅಪೇಕ್ದೆಗಳೊಂದಿಗೆ ಜನರು ಧಾವಿಸುವ ಮತ್ತೆಲ್ಲಿಗೂ ಹೋಗುವ ಅಗಃ 
ವಿಲ್ಲದ ನಾಯಕನನ್ನು 'ಸಮದ್‌' ಎಂದು ಹೇಳಲಾಗುತ್ತದೆ. ಅಲ್ಲಾಹನು ನಿರಪೇಕ್ಚನಾದುದರಿಂಃ 
ಅವನನ್ನು "ಸಮದ್‌' ಎನ್ನಲಾಗಿದೆ. ಇತೆರೆಲ್ಲರೂ ಅವನ ಅವಲಂಬಿತರು. ಅವನಿಗೆ ಯಾರದೇಸಹಾಯ- 
ಸಹಕಾರದ ಅಗತ್ಯವಿಲ್ಲ ಆದರೆ ಅವನು ಎಲ್ಲರ ಸಹಾಯಕ ಮತ್ತು ಆಶ್ರಯದಾತನಾಗಿದ್ದಾನೆ. ಮಾನವಃ 
ದೃಷ್ಟಿಯು ಅವನತ್ತಲೇ ಬೀಳಬೇಕು. ಕರೆಯುವುದು ಅವನನ್ನೇ ಆಗಿರಬೇಕು. ಧಾವಿಸುವುದು ಅವ 
ಕಡೆಗೇ ಆಗಿರಬೇಕು. 

8. ಅಂದರೆ ಏನಾದರೂ ಮಾಡಲು ಅವನಿಗೆ ಸಾಧನ-ಸಲಕರಣೆಗಳ ಅಗತ್ಯವಿಲ್ಲ ಯಾಃ 
ಕಾರ್ಯವೂ ಅವನಿಗೆ ಕಷ್ಟಕರವಲ್ಲ, ಅವನು ಸರ್ವಸಮರ್ಥನು. ಅವನು ಹೇಳಿದ್ದು ಆಗಿ ಬಿಡುತ್ತದೆ 
(ಪವಿತ್ರಕುರ್‌ಆನ್‌, 2:116, 117, 3:6) ಕಾರ್ಯಕಾರಣ ಜಗತ್ತು ಅವನ ಆಜ್ಞೆಯ ನಿರೀಕ್ಷೆಯಲ್ಲಿರುತ್ತದ 
ಅವನಿಗೆ ಯಾರನ್ನೂ ಕಾಯಬೇಕಾಗುವುದಿಲ್ಲ ಎಲ್ಲ `ವಸ್ತುಗಳ ಅಂತಿಮ ಕಾರಣಕರ್ತನ 
ಅವನೇ ಆಗಿರುತ್ತಾನೆ. 


ಕ್ರವಾದಿ ವಚನಗಳು ; 27 
ಅಲ್ಲಾಹನ ಸ್ವಾಭಿಮಾನ 


LN aL PN ಹ [೫ 
ಹ ಎಟ ಜ್‌ {8 1108: IS pS 
ಸಟ) 4 ಬಜ ಚ i 
ಟ್‌ ಗಗ್‌ 
೫1550 ಭು 04 ಯು ಬ್ರ NSS FE ೬% 
ಚ ರ i bos ಬ sis 


ಶಿ 


ಹ i ಜಟ gl Ci pe 
(6) 4 ಹ (46% ¥ 

19. ಮುಗೀರ ಬಿನ್‌ ಶುಆ್‌ಬ(ರ) ಹೀಗೆ ವರದಿ ಮಾಡುತ್ತಾರೆ- ಸಅದ್‌ ಬಿನ್‌ ಉಬಾದ(ರ) 
ಹೇಳಿದರು- ಪುರುಷನೊಬ್ಬನು ನನ್ನ ಪತ್ನಿಯೊಂದಿಗೆ ಇರುವುದನ್ನು (ಚಕ್ಕಂದವಾಡುದನ್ನು 
ನಾನು ನೋಡಿದರೆ ನಾನು ಅವನನ್ನು ಖಡ್ಗದಿಂದ "ಕೊಚ್ಚಿ ಹಾಕುವೆನು. ಈ ವಿಷಯ 
ಪ್ರವಾದಿಯವರಿಗೆ ತಲುಪಿದಾಗ ಅವರು ಹೇಳಿದರು- ಪೂವು ಸಅದ್‌ರ ಸ್ವಾಭಿಮಾನದ ಬಗ್ಗೆ 
ಆಶ್ಚರ್ಯ ಪಡುತ್ತೀರಾ? ಅಲ್ಲಾಹನಾಣೆ! ನಾನು ಅವರಿಗಿಂತ ಹೆಚ್ಚು ಅಲ್ಲಾಹೆನಾದರೋ 
ನನಗಿಂತಲೂ ಹೆಚ್ಚು ಲಜ್ಜಾವಂತನಾಗಿದ್ದಾನೆ. ಆದ್ದರಿಂದಲೇ ಅವನು ಎಲ್ಲ ಗುಪ್ತ ಹಾಗೂ 
ವ್ಯಕ್ತ ಅಶ್ಲೀಲ ಮತ್ತು ಲಜ್ಜಾಹೀನ ಕಾರ್ಯಗಳನ್ನು. ನಿಷೇಧಿಸಿದ್ದಾನೆ. ಅದೇ ಅಲ್ಲಾಹನಿಗಿಂತ 
ಹೆಚ್ಚು ಹೊಣೆ ಮುಕ್ತಿಯನ್ನು ಇಷ್ಟೂ ಪಡುವವರು ಈ ಇಲ್ಲ ಆದ್ದರಿಂದಲೇ ಅವನು(ನರಕ 
ಕಕ್ಷೆಯ ಬಗ್ಗೆ ಎಚ್ಚರಿಸುವ ಸ್ವರ್ಗದ ಸುವಾರ್ತೆ ಕೊಡುವವರನ್ನು (ಪ್ರವಾದಿಗಳನ್ನು ಕಳಿಸಿದನು.? 
ಅಲ್ಲಾಹನಿಂದ ಹೆಚ್ಚುಪ್ರ ಪ್ರ ಪ್ರಕೀರ್ತನೆಯನ್ನು ಇಷ್ಟ ಸ್ಫಪಡುವವರು ಯಾರೂ ಇಲ್ಲ ಆದ್ದರಿಂದ ಅವನ 
ಸ್ವರ್ಗದ ವಾಗ್ದಾನ ಮಾಡಿದ್ದಾನೆ." (ಬುಖಾರಿ) 
ಟಿಪ್ಪಣಿ: 

1. ಯಾರಾದರೂ ತನ್ನ; ಪತ್ನಿಯ ಮೇಲೆ ಕೈಮಾಡುವುದು, ತನ್ನಪ: ಪತ್ನಿಯನ್ನು] ಹಂಚಿಕೊಳ್ಳುವುದನ್ನು 
ಮಾನವನ ಸ್ವಾಭಿಮಾನವು ಸಹಿಸುವುದಿಲ್ಲ ಅದೇ ರೀತಿ ಅಲ್ಲಾಹನ ಸಾಭಿಮಾನವೂ ಅವನ ದಾಸ 
ಲಜ್ಞಾಹೀನ ಕಾರ್ಯಗಳಲ್ಲಿ ನಿರತರಾಗುವುದನ್ನು ಇಷ್ಟ ಪಡುವುದಿಲ್ಲ ಆದ್ದರಿಂದಲೇ ಅವನು ಗುಪ್ಪ | 
ಹಾಗೂ ವ್ಯಕ್ತವಾದ ಎಲ್ಲ ಅಶ್ಲೀಲ ಕಾರ್ಯಗಳನ್ನು 2 ಕೆಡುಕುಗಳನ್ನೂ ನಿಷೇಧಿಸಿದ್ದಾನೆ. ವ್ಯಭಿಚಾರ ಮತ್ತು 
ದುಷ್ಕಾರ್ಯಗಳುತೆ, ಯಾರಾದರೂ ಅವನ ದಾಸ್ಯಾನು: ಸರಣೆ ಮತ್ತು ಆರಾಧನೆಯಲ್ಲಿ ಇತರರನ್ನು 
dd ಅವನನ್ನು! ಕುಪಿತಗೊಳಿಸುತ್ತದೆ. ಶಿರ್ಕ(ಬಹುದೇವಾರಾಧನಿನ್ನು. ಎಳ್ಳಷ್ಟೂ ಸಹಿಸುವುದಿಲ್ಲ 


28 ಪ್ರವಾದಿ ವಚನಗಳ: 


2. ಅಂದರೆ ಆಲ್ಲಾಹನಿಗೆ.ತನ್ನ ದಾಸರು ಅಜ್ಞಾನದಿಂದಾಗಿ ತನ್ನ ಕೋಪಕ್ಕೆ ಗುರಿಯಾಗುವುದ: 
ಇಷ್ಟವಿಲ್ಲ ಆದ್ದರಿಂದಲೇ ಅವನು ಏನನ್ನು ಮಾಡಬೇಕು, ಯಾವುದರಿಂದ ದೂರವಿರಬೇಕೆಂಬುದನ; 
ತಿಳಿಸಲು ಪ್ರವಾದಿಗಳನ್ನುಕಳಿಸಿದನು. 

3. ಅಂದರೆ ಅಲ್ಲಾಹನಿಗೆ ದಾಸರು ತನ್ನನ್ನು ಸ್ತುತಿಸುವುದು ಬಹಳ ಇಷ್ಟವಾಗಿದೆ. ಅರ್ವ 
ಪ್ರಕೀರ್ತನೆಯು ಬದುಕಿನ ಜೀವಾಳವಾಗಿದೆ. ಅದಕ್ಕಾಗಿಯೇ ಸ್ವರ್ಗದ ವಾಗ್ದಾನ ಮಾಡಲಾಗಿದೆ. 


ಜಮೊ sisi ls NRPS JS: 088/4 ಈ 0) 
SHINS ಕಚ EG ಲ್‌] ಸಟ 
ಎ ಜ್‌] 


(ಗ) ಸೂ 

20.ಅಲ್ಲಾಹನು ಹೀಗೆ ಹೇಳಿರುವುದಾಗಿ ಪ್ರವಾದಿ) ಹೇಳಿದರೆಂದು 
ಅಬೂಹುರೈರಾ(ರ) ಉಲ್ಲೇಖಿಸುತ್ತಾರೆ: ಎಲ್ಲ ಭಾಗೀದಾರರಲ್ಲಿ ನಾನು ಅತಿ ಹೆಚ್ಚು 
.  ಶಿರ್ಕ್‌ನಿಂದ ನಿರಪೇಕ್ಷನಾಗಿದ್ದೇನೆ. ಒಬ್ಬನು ಒಂದು ಕೆಲಸ ಮಾಡುವಾಗ ಅದರಲ್ಲಿ ನನ್ನೊಂದಿಗೆ 
. ಇತರ ಯಾರನ್ನಾದರೂ ಸೇರಿಸಿದರೆ ನಾನು ಅವನಿಂದಲೂ ಅವನ ಶಿರ್ಕ್‌ನಿಂದಲೂ 
ದೂರ ಸರೆಯುತ್ತೇನೆ. ಇನ್ನೊಂದು ವರದಿಯಲ್ಲಿ ಹೀಗಿದೆ: ನಾನು ಅವನ ಕರ್ಮದ ಬಗ್ಗೆ 

ವಿರಕ್ತನಾಗಿದ್ದೇನೆ. ಯಾರಿಗಾಗಿ ಅವನು ಕರ್ಮವೆಸಗಿದನೋ ಅದು ಅವನಿಗೇ ಆಗಿದೆ." 
(ಮುಸ್ಲಿಮ್‌) 

ಟಿಪ್ಪಣಿ: 

4. ಅಂದರೆ ತನ್ನೊಂದಿಗೆ ಯಾರನ್ನಾದರೂ ಸೇರಿಸುವುದು ಅಲ್ಲಾಹನ ಸ್ವಾಭಿಮಾನ 
ಇಷ್ಟಪಡುವುದಿಲ್ಲ, ಅವನಿಗೆ ಸಮಾನ ಮತ್ತು ಸಾಟಿಯಾದವರು ಯಾರೂ ಇಲ್ಲ ಇರುವುದೆಲ್ಲವೂ ಅವನ 
ಸೃಷ್ಟಿಗಳು ಮತ್ತು ದಾಸರೇ. ಹಾಗಿರುವಾಗ ಅವನೊಂದಿಗೆ ಯಾವ ನೆಲೆಯಲ್ಲೂ ಭಾಗೀದಾರರಾಗುವುದು 
ಹೇಗೆ? ಅಲ್ಲಾಹನಿಗೆ ದಾಸರ ನಿಷ್ಕಳಂಕ ದಾಸ್ಯ-ಅನುಸರಣೆ ಬೇಕಾಗಿದೆ. ಶಿರ್ಕ್‌ ಸೇರಿಕೊಂಡಿರುವ 
- ಆರಾಧನೆಯಾಗಲಿ, ದೇವೇತರರ ಸಂಪ್ರೀತಿ ಬಯಸಿ ಮಾಡಿದ ಕರ್ಮಗಳಾಗಲಿ ಅಲ್ಲಾಹನ ಬಳಿ 
ಸ್ಟೀಕೃತವಾಗುವುದಿಲ್ಲ. ಕುರ್‌ಆನಿನ ಅನ್ನೂರ್‌ ಅಧ್ಯಾಯದಲ್ಲಿ ಶಿರ್ಕ್‌ ಮಾಡುವ ಮತ್ತು ವ್ಯಭಿಚಾರ 
ಮಾಡುವ ಸ್ತ್ರೀ-ಪುರುಷರನ್ನು ಒಟ್ಟಿಗೆ ಪ್ರಸ್ತಾಪಿಸಲಾಗಿದೆ. '"ವ್ಯಭಿಚಾರಿಯು ವ್ಯಭಿಚಾರಿಣೆಯೊಂದಿಗೆ 
ಅಥವಾ ಬಹುದೇವ ವಿಶ್ವಾಃನಿಯೊಂದಿಗೆ ಹೊರತು. ಮಹಾರ ಮತ್ತು ವ್ಯಭಿಚಾರಿಣಿಯೊಂದಿಗೆ 
ವ್ಯಭಿಚಾರಿ ಅಥವಾ ಬಹುದೇವ ವಿಶ್ವಾಸಿಯ ಹೊರತು ವಿವಾಹವಾಗದಿರಲಿ, ಇದನ್ನು ಸ ತ್ಯವಿಶ್ಟಾಸಿಗಳ 
ಮೇಲೆ ನಿಷಿದ್ದೆಗೊಳಿಸಲಾಗಿದೆ.' (24:3) ಬೈಬಲ್‌ನಲ್ಲಿ ಶಿರ್ಕನ್ನು ವ್ಯ ವ್ಯಭಿಚಾರವೆಂದು ಅ ಕಡೆಗಳಲ್ಲಿ 
ಹೇಳಲಾಗಿದೆ. (ಉದಾ: ಆದಿಕಾಡ-20:3, 7, 34:14-18, 20:5-8, 5:8-10, ಮೆಶಾಯ- 
57:3-9, ಯೆರೆಮೀಯ- 2:5-28, 3:1-9) ಶಿರ್ಕ್‌ ಮತ್ತು ವ್ಯಭಿಚಾರದಲ್ಲಿ ಸಾಮ್ಯತೆಯಿದೆ. 


ಕ್ರವಾದಿ ವಚನಗಳು 29 


ರ್ಕ್‌ ಕೂಡಾ ವ್ಯಭಿಚಾರದಂತೆಯೆ ಘೋರ ಪಾಪವಾಗಿದೆ. ಆದ್ದರಿಂದ ಕುರ್‌ಆನಿನಲ್ಲಿ ಶಿರ್ಕನ್ನು 
ರಿಜ್‌'(ಮಾಲಿನ್ಯ) ಎಂದೂ ಮುಶ್ರಿಕ್‌ನನ್ನು "ನಜಸ್‌'(ಮಲಿನಗೊಂಡವನು) ಎಂದೂ ವರ್ಣಿಸಲಾಗಿದೆ. 
ರ್‌ ಮಾಡುವವನು ಅಲ್ಲಾಹನು ಅವನಿಗೆ ನೀಡಿದ ಉನ್ನತ ಸ್ಥಾನದಿಂದ ಕೆಳಗೆ ಬೀಳುತ್ತಾನೆ. 
(ಅಲ್‌ಹಜ್ಜ್‌ 31) 
21. ಇಬ್ನು ಉಮರ್‌(ರ) ತಾನು ಪ್ರವಾದಿಯವರಿಂದ(ಸು ಕೇಳಿರುವುದಾಗಿ ಹೀಗೆ 
ಕೇಳುತ್ತಾರೆ- ಯಾರು ಅಲ್ಲಾಹನ ಹೊರತು ಇತರರ ಆಣೆ ಹಾಕಿದನೋ ಅವನು ಶಿರ್ಕ್‌ 
ಸಾಡಿದನು" (ತಿರ್ಮಿದಿ) 


ತಿಪ್ಪಣಿ: 

5, ಯಾರ ಬಗ್ಗೆ ಮನಸ್ಸಿನಲ್ಲಿ ವಿಶೇಷ ಗೌರವವಿರುತ್ತದೋ ಅವನ ಆಣೆ ಹಾಕಲಾಗುತ್ತದೆ. 
ಸೇವೇತರರ ಆಣೆ ಹಾಕುವುದೆಂದರೆ ಅವನಿಗೆ ದೇವನ ಸ್ಥಾನ ನೀಡಿದಂತೆ. ಇದಕ್ಕಿಂತ ದೊಡ್ಡ ಅನ್ಯಾಯ 
ಬೇರೇನಿದೆ? ಆಣೆ ಹಾಕುವುದು ಅಪೇಕ್ಷಣೀಯವಲ್ಲ ಅನಗತ್ಯವಾಗಿ ಆಣೆ ಹಾಕುವವನು ಆಣೆಯ 
ನಾಗೂ ಆಣೆ ಹಾಕಲ್ಪಡುವವನ ಗೌರವವನ್ನು ಕುಂದಿಸುತ್ತಾನೆ. ಅನಿವಾರ್ಯವಾಗಿ ಆಣೆ ಹಾಕಬೇಕಾದ 
ಅಗತ್ಯ ಬಂದಾಗ ಕೇವಲ ದೇವನ ಮತ್ತವನ ಗುಣಗಳ ಆಣ ಹಾಕಬಹುದು. ಬೇರೆ ಯಾರ ಆಣೆಯನ್ನು 
ಸಾಕಲೇ ಬಾರದು. ಆರಬರೂ ಅವರಲ್ಲಿ ವಿಶೇಷವಾಗಿ ಕುರೈಶರು ತಮ್ಮ ತಂದೆ-ತಾತಂದಿರ ಆಣೆ 
ಹಾಕುತ್ತಿದ್ದರು. ಪ್ರವಾದಿ(ಸ) ಜನರನ್ನು ಇದರಿಂದ ತಡೆದರು. 


22. ಅಬೂ ಉಮಾಮ(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸು ಹೇಳಿದರು- ಅಲ್ಲಾಹನು 
ಕನಗಾಗಿ ಮಾತ್ರ ಮಾಡಿದ ಮತ್ತು ಅವುಗಳ ಮೂಲಕ ಅವನ ಸಂಪ್ರೀತಿಯನ್ನು ಬಯಸಿದ 
ಕರ್ಮಗಳನ್ನು ಮಾತ್ರ ಸ್ವೀಕರಿಸುತ್ತಾನೆ." (ಅಬೂದಾವೂದ್‌, ನಸಾಈ) 
ಟಿಪ್ಪಣಿ: 

6. ಇತರರಿಗೆ ತೋರ್ಪಡಿಸಲು ಮತ್ತು ಇತರರನ್ನು ಸಂತೋಷ ಪಡಿಸಲು ಮಾಡಿದ 
| ಅಲ್ಲಾಹನು ಸ್ವೀಕರಿಸುವುದಿಲ್ಲ, ಅವು ಶಿರ್ಕ್‌ನ ಸಾಲಿಗೆ ಸೇರುತ್ತವೆ. ಆದಕ್ಕಾಗಿ ಮಾನವನು 

ಕಕಿಸಲಡಬಹುದು. (ಹದೀಸ್‌) 


( 


ಅಲ್ಲಾಹನ ಹಕ್ಕುಗಳು 
SE EES I) SE SE 
12೫21 ಖಃ ಜ್‌... 


GT El fs 18% (ರಕ ಟೆ ಬ ಚೆ; 


39 ಪ್ರವಾದಿ ವಚನಗಳು 


IDs ISS ಪಿ ಪಪ] 
Sls de 0% 684 sid 13 Wh EE ತೇ! 


Eb SIE ಓಎ) ಟಟ YL 


ssi di ಅಗಾ 54 


23. ಮುಆದ್‌ ಬಿನ್‌ ಜಬಲ್‌(ರ) ಹೇಳುತ್ತಾರೆ: "ನಾನು ಪ್ರವಾದಿ(ಸ) ಅವರ ಹಿಂದೆ ಒಂದು 
ಸವಾರಿಯಲ್ಲಿ! ಕುಳಿತಿದ್ದೆ ನನ್ನ ಮತ್ತು ಅವರ ನಡುವೆ ಜೀನನ ಹಿಂದಿನ ಭಾಗವಿತ್ತು. ಅವರು ಹೇಳಿದರು: 
ಓ ಮುಆದ್‌ ಬಿನ್‌ ಜಬಲ್‌. ನಾನು ಹೇಳಿದೆ: 

"ಅಲ್ಲಾಹನ ಸಂದೇಶವಾಹಕರೇ! `ನಾನು ತಮ್ಮ ಸೇವೆಗಾಗಿ ಸದಾ ಹಾಜರಿದ್ದೇನೆ."ಆ ಮೇಲೆ 

ತುಸು ಹೊತ್ತು ನಡೆದರು ಮತ್ತೆ ಹೇಳಿದರು: "ಓ ಮುಆದ್‌ ಬಿನ್‌ ಜಬಲ್‌'! ನಾನು ಬಿನ್ನವಿಸಿದೆ: 
"ಅಲ್ಲಾಹನ ಸಂದೇತವಾಹಕರೇ! ನಾನು ತಮ್ಮ ಸೇವೆಗಾಗಿ ಸದಾ ಹಾಜರಿದ್ದೇನೆ" ನಂತರ ತುಸು ಹೊತ್ತು 
ನಡೆದರು ಮತ್ತು ಹೇಳಿದರು: "ಓ ಮುಆದ್‌ ಬಿನ್‌ ಜಬಲ್‌! ನಾನು ಹೇಳಿದೆ ಅಲ್ಲಾಹನ ರಸೂಲರೇ। 
ನಾನು ತಮ್ಮ ಸೇವೆಗಾಗಿ ಸದಾ ಹಾಜರಿದ್ದೇನೆ.' ಅವರು ಹೇಳಿದರು: "ದಾಸರ ಮೇಲೆ ಅಲ್ಲಾಹನ ಹಕ್ಕು 
ಏನಿದೆ ಎಂದು ನಿಮಗೆ ಗೊತ್ತೇ?' ನಾನು ಹೇಳಿದೆ: "ಅಲ್ಲಾಹ್‌ ಮತ್ತು ಆತನ ಸಂದೇಶವಾಹ! ಕರು 
ಹೆಚ್ಚುತಿಳಿದವರು.' ಅವರು ಹೇಳಿದರು: "ಅಲ್ಲಾಹನ ಹಕ್ಕು ದಾಸರ ಮೇಲೆ ಅವರು ಆತನ ಉಪಾಸನೆ 
ಮಾಡಬೇಕೆಂಬುದೂ ಆತನ ಜೊತೆ ಯಾರನ್ನೂ ಭಾಗೀದಾರರನ್ನಾಗಿ ಮಾಡಬಾರದೆಂಬುದೂ ಆಗಿದೆ.' 
ನಂತರ ತುಸು ಹೊತ್ತು ನಡೆದು ಪುನಃ ಹೇಳಿದರು: "ಓ ಮುಆದ್‌ ಬಿನ್‌ ಜಬಲ್‌!' ನಾನು ಬಿನ್ನದಿಸಿದೆ: 
'ಓ ಅಲ್ಲಾಹನ ಸಂದೇಶವಾಹರೇ। ನಾನು ಸೇವೆಯಲ್ಲಿ ಹಾಜರಿದ್ದೇನೆ.' ಅವರು ಹೇಳಿದರು: "ಅವರು 
ಅಷ್ಟುಮಾಡಿದ ಮೇಲೆ ಅಲ್ಲಾಹನ ಹಕ್ಕು ದಾಸರ ಮೇಲೆ ಏನಿರುವುದೆಂದು ಬಲ್ಲಿರಾ?' ನಾನು ಹೇಳಿದೆ: 
"ಅಲ್ಲಾಹ್‌ ಮತ್ತು ಆತನ ಸಂದೇಶವಾಹಕರು ಹೆಚ್ಚುಅರಿತವರು,' ಪ್ರವಾದಿ ಹೇಳಿದರು: "ಅದು ಆತನು 
ಅವರಿಗೆ ಯಾತನೆ ಕೊಡದಿರುವುದೇ ಆಗಿದೆ.' (ಬುಖಾರಿ, ಮುಸ್ಲಿಮ್‌) 


1. ಹರ್ರುತ್‌ ಮುಆದ್‌(ರ) ಅವರನ್ನು ಪ್ರ ಪ್ರವಾದಿ(ಸ) ಅವರು ಮೂರು ಸಲ ಕರದದ್ದು 
ಅವರು ಪೂರ್ಣ ಧ್ಯಾನಕೊಟ್ಟು ತನ್ನ ಮಾತನ್ನು ಕೇಳಲಿ ಎಂಬ ಉದ್ದೇಶದಿಂದ. ಅವರು 
ಗಮನವಿಟ್ಟುಕೇಳಲು ಯೋಗ್ಯವಾದ ಮಾತುಗಳನ್ನೇ ಹೇಳಿದ್ದರು: 

ಜನ ಅಲ್ಲಾಹನ ದಾಸ್ಕೆಆರಾಧನೆ ಮಾಡಬೇಕು, ಇತರಾರನ್ನೂ ಆತನ ಸಹಭಾಗಿಯಾಗಿ 
ಮಾಡಬಾರದು ಮತ್ತು ಕೇವಲ ಏಕ ಅಲ್ಲಾಹನವರಾಗಿರಬೇಕೆಂಬುದೇ ಅಲ್ಲಾಹನ. ಹಕ್ಕು 


ಪ್ರವಾದಿ ವಚನಗಳು 31 


ಎಂಬುದನ್ನು ಈ ಹದೀಸಿನಿಂದ ತಿಳಿದುಕೊಳ್ಳಬಹುದು. ಜನರು ಕೇವಲ ಅಲ್ಲಾಹನ ದಾಸರು 
ಹಾಗೂಗುಲಾಮರಾಗಿರುವಾಗ, ತಮ್ಮಸಮಗ್ರ ಜೀವನವನ್ನುಕೇವಲ ಆತನ ಅಜ್ಞಾಪಾಲನೆಯಲ್ಲಿ 
ವ್ಯಯ ಮಾಡಬೇಕು. ಅವರು ತಮ್ಮ ತುಚ್ಛ ಇಚ್ಛೆಗಳ ದಾಸರಾಗಲೂ ಬಾರದು, ತಮ್ಮಂತಿರುವ 
ಇತರ ಮನುಷ್ಯರ ದಾಸ್ಯವನ್ನುಸ್ಟೀಕರಿಸಲೂ ಬಾರದು. ಯಾವುದೇ ದೇವದೇವತೆಯರ ಮುಂದೆ 
ತಲೆಬಾಗಲೂ ಬಾರದು. ಅವರು ಏಕ ಅಲ್ಲಾಹನ ದಾಸರು, ಆ ಏಕನ ದಾಸ್ಯಾರಾಧನೆಯನ್ನೇ 
ಅವರು ಮಾಡಬೇಕು. ಅಲ್ಲಾಹನ ದಾಸ್ಯ ಮತ್ತು ದೈವಿಕ ಇಚ್ಚೆಗಳ ಪಾಲನೆ ನಮ್ಮ ಪ್ರಕೃತಿಯ 
ಈ ಬೇಡಿಕೆಯನ್ನು ಪೂರೈಸಿದಾಗ ವಾಸ್ತವಿಕ ಆಸಂದದ ಪ್ರಾಪ್ತಿಯೂ ಸಾಧ್ಯ ವಾಗುತ್ತದೆ. ಈ 
ರೀತಿ ಅಲ್ಲಾಹನ ದಾಸ್ಯ ಮತ್ತು ಆರಾಧನೆಯು ಒಂದು ರಸಹೀನ ಕಾರ್ಯವಾಗಿ ಉಳಿಯದೆ 
ಮನುಷ್ಯನಿಗೆ ಪರಮ ಸುಖಶಾಂತಿ ಹಾಗೂ ಆನಂದದ ವಿಷಯವಾಗಿ ಮಾರ್ಪಡುತ್ತದೆ. 
ದಾಸ ಅಲ್ಲಾಹನ ಹಕ್ಕನ್ನು ಮರೆಯದಿದ್ದರೆ ಆತನೂ ಅವನನ್ನು ನಾಶಗೊಳ್ಳಲು 
ಬಿಡುವುದಿಲ್ಲ, ಶಾಶ್ಚತ ವಿನಾಶ ಹಾಗೂ ನರಕದ ಯಾತನೆಗಳಿಂದ ಅವನನ್ನು. ಖಂಡಿತವಾಗಿಯೂ 
ರಕ್ಷಿ ಸುವನು. ಆ ನರಕವು ಅಲ್ಲಾಹನ ವಿದ್ರೋಹಿ ಮತ್ತು ಅವಿಧೇಯರಿಗೆ ಸಜ್ಜುಗೊಳಿಸಲಾಗಿದೆ. 
ಉಲ್ಲೇಖದಿಂದ ಇನ್ನೊಂದು ಸಂಗತಿ ಕೂಡಾ ಗೊತ್ತಾಗುತ್ತದೆ. ಮುಆದ್‌(ರ) ಅವರು 
ಪ್ರವಾದೀಸ) ಅವರನ್ನುನಾನು ಇದರ ಸುವಾರ್ತೆ ಜನರಿಗೆ ಕೊಟ್ಟುಬಿಡಲೇ? ಎಂದು ಕೇಳಿದ್ದರು. 
ಜನರಿಗೆ ಇದರ ಶುಭ ಸೂಚನೆ ಕೊಡಬೇಡಿ. ಏಕೆಂದರೆ ಅವರು ಇದರ ಮೇಲೆಯೇ ಭರವಸೆ 
ಮಾಡಿ ಸುಮ್ಮನೆ ಕುಳಿತು ಬಿಡುವರು. ಅರ್ಥಾತ್‌ ನರಕದಿಂದ ಮುಕ್ತಿ ಹೊಂದಲು ಕೇವಲ 
ಬಾಯಿಯಿಂದ ಅಲ್ಲಾಹನು ಏಕನೆಂಬುದನ್ನು ಒಪ್ಪುವುದು ಸಾಕಾಗುವುದೆಂಬ ಭ್ರಮೆಯಲ್ಲಿ 
ಜನರು ಬೀಳಬಹುದು. 
icp dh dk: 1 Won ೫3 
ಹಟ so by pI Gs ud 
RA 
(ಟು 5! ಟ್ರಿ 
24. ಅನಸ್‌(ರ) ಪ್ರವಾದಿಯವರಿಂದ ಹೀಗೆ ಉಲ್ಲೇಖಿಸುತ್ತಾರೆ-(ಪರಲೋಕದಲ್ಲಿ 
ಅತಿ ಕಡಿಮೆ ಶಿಕ್ಸೆಗೊಳಗಾಗುವ ವ್ಯಕ್ತಿಯೊಂದಿಗೆ ಅಲ್ಲಾಹನು ಕೇಳುವನು- ಈ ಶಿಕ್ಷೆಯಿಂದ 
ಪಾರಾಗಲು ನಿನ್ನ ಬಳಿ ಭೂಮಿಯ ಸಕಲ ವಸ್ತುಗಳೂ ಇದ್ದಲ್ಲಿ ನೀನು(ಪರಿಹಾರವಾಗಿ) 
ನೀಡುತ್ತಿದ್ದೆಯಾ? ಅವನು ಹೇಳುವನು- ಖಂಡಿತ(ನನ್ನ ಬಳಿ ಏನಿದ್ದರೂ ನಾನು ನೀಡುತ್ತಿದ್ದೆ 
ಅಲ್ಲಾಹನು ಹೇಳುವನು- ನಾನು ನಿನ್ನಿಂದ ಅದಕ್ಕಿಂತಲೂ ಹಗುರವಾದ ವಸ್ತುವನ್ನು 
ನೀನು ಆದಮನ ಬೆನ್ನಿನಲ್ಲಿದ್ದಾಗಲೇ ಅಪೇಕ್ಷಿಸಿದ್ದೆ ಅದು ನೀನು ನನ್ನೊಂದಿಗೆ ಯಾರನ್ನೂ 


32 ಪ್ರವಾದಿ ವಚನಗಳು 


ಸಹಭಾಗಿಗಳಾಗಿ ಮಾಡಬಾರದೆಂದಾಗಿತ್ತು. ಆದರೆ ನೀನು ಕೇಳಲಿಲ್ಲ ಶಿರ್ಕ್‌ ಮಾಡಿದೆ. 
(ನನ್ನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿ ಮಾಡಿದೆ) (ಬುಖಾರಿ ಮುಸ್ಲಿಮ್‌) 
ಟಿಪ್ಪಣಿ: 

2. ಅಂದರೆ ನಿನ್ನೊಂದಿಗೆ ನಾನು ಸುಲಭವಾದ ಮತ್ತು ಹಗುರವಾದ ಒಂದು ವಸ್ತುವನ್ನು 
ಅಪೇಕ್ಷಿಸಿದ್ದೆ ಅದು ಕೇವಲ ನನ್ನನ್ನು ನಿನ್ನ ಆರಾಧ್ಯನೆಂದು ಭಾವಿಸಬೇಕು. ನಿನ್ನ ಜೀವನದಲ್ಲಿಯಾರಿಗೂ 
ನನಗೆ ಮಾತ್ರ ಇರುವ ಸ್ಥಾನವನ್ನು ನೀಡಬಾರದು ಎಂದಾಗಿತ್ತು. ಆದರೆ ನೀನು ನನ್ನ ಅಪೇಕ್ಷೆಯನ್ನು 
ತಿರಸ್ಕರಿಸಿ ದ್ರೋಹ ಬಗೆದೆ. ನನ್ನೊಂದಿಗೆ ಇತರರನ್ನೂ ಆರಾಧಿಸ ತೊಡಗಿದೆ. ದೇವತ್ವವನ್ನು ವಿಭಜಿಸಿ 
ಘೋರ ಅಸ್ಕಾಯವೌಗಿದ್ರೆ 


: tel dod: IP) 9550 51553 
GB Si ಆ INE dS db 8 
(0೫ gE) 65 ಯ 4111 

25. ಪ್ರವಾದಿವರ್ಯರುಸು ಹೇಳಿರುವುದಾಗಿ ಅಬೂದರ್ದಾ(ರ) ಹೀಗೆ 
ಉಲ್ಲೇಖಿಸುತ್ತಾರೆ: ಅಲ್ಲಾಹನು ಹೇಳುತ್ತಾನೆ- ನನ್ನ ಹಾಗೂ ಮಾನವ ಮತ್ತು ಜಿನ್ನ್‌ ವರ್ಗದ 
ಪ್ರಕರಣವು ಒಂದು ದೊಡ್ಡ ವೃತ್ತಾಂತವಾಗಿ ಬಿಟ್ಟಿದೆ. ಸೃಷ್ಟಿಸಿರುವುದು ನಾನು. ಆದರೆ ಅವರು 
ಆರಾಧಿಸುವುದು ನನ್ನ ಹೊರತು ಇತರರನ್ನು. ಅವರಿಗೆ ಆಹಾರ ನೀಡುವುದು ನಾನು. ಅವರು 
ಕೃತಜ್ಞಧಾಗುವುದು ಇತರರಿಗೆ. (  (ಬೈಹಕಿ-ಶುಅಬುಲ್‌ ಈಮಾನ್‌ನಿಂದ) 
ಟಿಪ್ಪಣಿ: 

3. ಅಂದರೆ ಜನರನ್ನು ಸೃಷ್ಟಿಸಿರುವುದು ಮತ್ತು ಅವರಿಗೆ ಉಣಿಸುವುದು ಒಬ್ಬನು. ಅವರು 
ಆರಾಧಿಸುತ್ತಿರುವುದು ಮತ್ತು ಕೃತಜ್ಞತೆ ಸಲ್ಲಿಸುವುದು ಇತರರಿಗೆ ಎಂದಾದರೆ ಎಂತಹ ವಿಚಿತ್ರ! ಇದಕ್ಕಿಂತ 
ದೊಡ್ಡಕಿರಾತಕ ದುರಂತ ಬೇರೇನಿರಬಹುದು? 

ಕಃ 44ಸಿ ಆ dE ರಾತಿ ಓಮ; 

5 ಟು) Tis J AN GNC IS 6 

Pe SN EO »€ LL ಚಟಾ ಚಟ ಚಚ 1ಜ 0? 

IG gy SS ಹಾಚಿ ಬ್ರೊ ಹಿ ದ) 

A, Ls 1 

ಆ ಗಾ ಬ JS bp eb Lb 

3 pa pod 3 ಚ pi ಸಸ್ಯ [3 

aki ಗ ಗರ tel Si i 
(zo) 


ವಾದಿ ವಚನಗಳು 33 


26. ಪ್ರವಾದಿವರ್ಯರುಣಿ ಹೇಳಿರುವುದಾಗಿ ಸಲ್ಫಾನ್‌ ಪಾರ್ಸಿ(ರ) ' ವರದಿ 
ಡುತ್ತಾರೆ- ಅಲ್ಲಾಹನು ಹೇಳುತ್ತಾನೆ- ಓ ಮಾನವಾ! ಮೂರು ವಿಷಯಗಳ ಪೈಕಿ ಒಂದು 
ನಗೆ ಮತ್ತು ನಿನಗೆ ಸಂಬಂಧಿಸಿದ್ದಾಗಿದೆ. ಒಂದರ ಸಂಬಂಧವು ನಿನ್ನೊಂದಿಗೆ ಮಾತ್ರ ಇದೆ. 
ನ್ನೊಂದು, ನನಗೆ ಮತ್ತು ನಿನಗೆ ಜಂಟಿಯಾಗಿ ಸಂಬಂಧಿಸಿದ್ದಾಗಿದೆ. ನೀನು ನನ್ನ ದಾಸ್ಯ- 
ರಾಧನೆ ಮಾತ್ರ ಮಾಡಬೇಕು, ನನ್ನ ಜೊತೆಯಲ್ಲಿ ಇನ್ನಾರನ್ನೂ ಸೇರಿಸಬಾರದೆಂಬುದು ನನಗೆ 
ಬಂಧಿಸಿದ ವಿಷಯವಾಗಿದೆ. ನೀನು ಮಾಡಿದ ಕರ್ಮಕ್ಕೆ ನಾನುಪ್ರತಿಫಲನೀಡುವುದು, ಇನ್ನು 
ನನು ನಿನ್ನನ್ನು ಕ್ಹಮಿಸುವುದಾದರೆ ನಾನು ಕ್ಹಮಾಶೀಲನೂ ಕರುಣಾಳುವೂ ಆಗಿದ್ದೇನೆಂಬುದು 
ಕೆಗೆ ಸಂಬಂಧಿಸಿದ ವಿಷಯವಾಗಿದೆ. ನನ್ನನ್ನು ಪ್ರಾರ್ಥಿಸುವುದು ಮತ್ತು ನನ್ನಿಂದ ಬೇಡುವುದು 
ಕ್ಸ ಕೆಲಸವಾದರೆ, ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸುವುದು ಮತ್ತು ನಿನ್ನ ಬೇಡಿಕೆಯನ್ನು 
'ಡೇರಿಸುವುದೆಂಬುದು ನನಗೆ ಮತ್ತು ನಿನಗೆ ಸಂಬಂಧಿಸಿದ ಜಂಟಿ ವಿಷಯವಾಗಿದೆ." 

(ತಬ್ರಾನಿ ಫಿಲ್‌ ಕಬೀರ್‌) 
ಣೆ: ` 
4. ದೇವನ ಮತ್ತು ಅವನ ದಾಸರ ನಡುವೆ ಇರುವ ಸಂಬಂಧವು ದಾಸನು ಕೇವಲ ದೇವನ 
ಸಸ್ಯ-ಆರಾಧನೆ ಮಾಡಬೇಕು, ಅವನೊಂದಿಗೆ ಯಾರನ್ನೂ `ಸಹಭಾಗಿಯಾಗಿ ಮಾಡಬಾರದು, 
ನನನ್ನು ಮಾತ್ರ ಪ್ರಾರ್ಥಿಸಬೇಕು, ಅವನ ಮುಂದೆ ಮಾತ್ರ ತಮ್ಮ ಬೇಡಿಕೆಗಳನ್ನಿಡಬೇಕು ಎಂದು 
ಹುಸಿದರೆ, ಅವರ ಮೊರೆಯನ್ನು ಆಲಿಸುವುದು, ಅವರ ಬೇಡಿಕೆಗಳನ್ನು ಸ್ವೀಕರಿಸುವುದು ಅಲ್ಲಾಹನ 
ವ್ಯವಾಗಿದೆ. ದೇವನ ಹಕ್ಕುಗಳನ್ನುಗುರುತಿಸದಿರುವುದು, ತಮ್ಮಭಕ್ತಿ ಭಾವಗಳನ್ನು ಅದಕ್ಕೆ ಅರ್ಹರೇ 
ಜ್ಞದವರ ಮುಂದೆ ಪ್ರದರ್ಶಿಸುವುದು ಜನರ ಪಥಭ್ರಷ್ಟತೆಯಾಗಿದ್ದು ಇದು ಅವನಿಗೆ ಮಾಡುವ 
ಶ್ರಹವಾಗಿದೆ. (ಯಾರಿಗೂ ಲಾಭವಾಗಲಿ, ನಷ್ಟವಾಗಲಿ ಮಾಡಲು ಶಕ್ತರಲ್ಲದ ದೇವನ ಮುಂದೆ 
ಕಹಾಯಕರಾಗಿರುವ ತಾವೇ ಮಾಡಿದ ಕೃತಕ ದೇವಂದಿರೊಂದಿಗೆ ತಮ್ಮ ನಿರೀಕ್ಷೆಗಳನ್ನಿರಿಸುವುದೂ 
»ಗೆಯೆಲ. 


BIS: sb od Sr) ES 
Sys ಪೋ ಭಾ ಭಾ Sf 5° ods 
Se SS BiG: SI: jb 
rb thy Ii Hg 1 bith 

27. ಅನಸ್‌(ರ)- ಪ್ರವಾದಿ(ಸ) ಅಲ್‌ಮುದ್ದಸ್ಸಿರ್‌ನ ಕೊನೆಯ ಸೂಕ್ತದ ಬಗ್ಗೆ ಹೀಗೆ". 


ಇಳಿದರೆಂದು ಹೀಗೆ ವರದಿ ಮಾಡುತ್ತಾರೆ: ಪ್ರವಾದಿಸು ಹೇಳಿದರು- ಅಲ್ಲಾಹನು 
*ಳುತ್ತಾನೆ- ನನ್ನ ಭಯವಿರಿಸಲು ಮತ್ತು ನನ್ನೊಂದಿಗೆ ಯಾರನ್ನೂ ಭಾಗೀದಾರರಾಗಿಸದಿರಲು ' 


etl 


34 ತೆ ಪ್ರವಾದಿ ವಚನಗಳ 


ನಾನು ಅರ್ಹನಾಗಿದ್ದೇನೆ. ಯಾರು ನನ್ನೊಂದಿಗೆ ಯಾರನ್ನೂ ಭಾಗೀದಾರರಾಗಿಸುವುದರಿಂ೭ 
ದೂರವಿರುವನೋ ಅವನನ್ನು ಕ್ಷಮಿಸಿ ಬಿಡಲು ನಾನು ಅರ್ಹನಾಗಿದ್ದೇನೆ. 


# 
ಟಿಪಣಿ: 
ಲ 


5. ಅರ್ಥಾತ್‌, ನನ್ನ ಅಧಿಕಾರವನ್ನು ಗುರುತಿಸಿಕೊಂಡ, ನನ್ನ ಭಯವಿರಿಸಿಕೊಂಡ ಹಾಗ; 
ಕುಫ್ರ್‌ ಮತ್ತು ಶಿರ್ಕ್‌ನಿಂದ ದೂರವಿರುವವನನ್ನು ಪಾರುಗೊಳಿಸುವನು ಮತ್ತು ನರಕ ಶಿಕ್ಷೆಯಿಂ2 
ಅವನನ್ನು ರಕ್ಷಿಸುವೆನು. 


ಅಲ್ಲಾಹನ ಭಯ 
ಆ ಜಾ eM Lod Ip) ಚ 
34 6 - PT BS 
Py ಪತೆ ಹೋಸ a ಒಡ 3 ES US 
$ (edd, del) ಲ್‌ 


28. ಪ್ರವಾದಿ(ಸ) ನನ್ನೊಂದಿಗೆ ಹೀಗೆ ಹೇಳಿದರೆಂದು ಅಬೂದರ್ರ್‌ (ರ) ಹೇಳುತ್ತಾರೆ- 
ಎಲ್ಲಿದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ನೀನು ಅಲ್ಲಾಹನ ಭಯವಿರಿಸು. ಪ್ರತಿಯೊಂದ: 
ಪಾಪದ ಬಳಿಕ ಪುಣ್ಯಕಾರ್ಯ ಮಾಡು. ಅದು ಪಾಪವನ್ನು ಅಳಿಸಿಬಿಡುವುದು. ಜನರೊಂದಿಗ 
ಸೌಜನ್ಯದಿಂದ ವರ್ತಿಸು. (ಅಹ್ಮದ್‌, ತಿರ್ಮಿದಿ, ದಾರಿಮಿ) 
ಟಿಪ್ಪಣಿ: 

1. ಈ ಹದೀಸಿನಲ್ಲಿ ಪ್ರವಾದಿಯವರ(ಸ) ಒಂದು ಸಮಗ್ರ ಉಪದೇಶವನ್ನು ವಿವರಿಸಲಾಗಿದೆ 
ಮನುಷ್ಯ ಸದಾ ಅಲ್ಲಾಹನನ್ನು ಭಯ ಪಡಬೇಕು. ದೇವನ ಕೋಪಕ್ಕೆ ಕಾರಣವಾಗುವಂತಹ ಯಾವ 
ಕಾರ್ಯವನ್ನೂ ಮಾಡಬಾರದು. ಎಂದಾದರೂ ಯಾವುದೇ ತಪ್ಪು ಅಥವಾ ಪಾಪವು ಸಂಭವಿಸಿ ಬಿಟ್ಟರ 
ಕೂಡಲೇ ಅಲ್ಲಾಹನತ್ತ ಮರಳಿ ತನ್ನ ತಪ್ಪಿಗಾಗಿ ಕ್ಷಮೆ ಯಾಚಿಸಬೇಕು. ಈ ಪ್ರಮಾದದ ಬಳಿಕ ಅವನು 
ಏನಾದರೂ ಪುಣ್ಯ ಕಾರ್ಯವನ್ನು ಮಾಡಬೇಕು. ಪುಣ್ಯವು ಪಾಪದ ಕಳಂಕವನ್ನು ಅಳಿಸಿ, ಹೃದಯವನ; 
ಶುಭ್ರಗೊಳಿಸುವುದು. ಕುರ್‌ಆನಿನಲ್ಲಿ'"ಒಳಿತುಗಳು ಕೆಡುಕುಗಳನ್ನು ಅಳಿಸುತ್ತದೆ'' ಎಂದಿದೆ. 

R (ಹೂದ್‌; 114) 
ದಾಸರ ಮೇಲೆ ಅಲ್ಲಾಹನಿಗೆ ಹಕ್ಕುಗಳಿರುವಂತೆಯೇ ದಾಸರಿಗೂ ಹಕ್ಕುಗಳಿವೆ. ಜನರೊಂದಿಗ 
ಅವನು ಸೌಜನ್ಯದಿಂದ ವರ್ತಿಸುತ್ತಿರಬೇಕು. . 


i 


ಕ್ರಮದಿ ವಚನಗಳು A 


೫ ಚ POA fa % ಜಡೆ ಸ “ ಟ್‌ 
Wk: ಹಾ EAM ge NI 

ಟೋ A EE Ls 
pg ಪತ್ರ್‌ NY SSS Gp PSS 2] 
Fd Cad ಆದೆ ligt Se 2) 

29. ಪ್ರವಾದಿಯವರಿಂದ(ಸ) ಅನಸ್‌(ರ) ಈ ರೀತಿ ಉಲ್ಲೇಖಿಸುತ್ತಾರೆ- (ಪರಲೋಕದಲ್ಲಿ 
ಶಿಲ್ಲಾಹನು, "ಯಾರಾದರೂ ನನ್ನನ್ನು ಎಂದಾದರೂ ಸ್ಥರಿಸಿದ್ದರೆ ಅಥವಾ ಎಲ್ಲಾದರೂ ನನ್ನನ್ನು 
ಫಯ ಪಟ್ಟಿದ್ದರೆ ಅಂತಹವನನ್ನು ನರಕಾಗ್ನಿಯಿಂದ ಹೊರತೆಗೆಯಿರಿ' ಎಂದು (ದೇವಚರರಿಗೆ) 
ತಿಪ್ಪಣೆ ಕೊಡುವನು. (ತಿರ್ಮಿದಿ, ಬೈಹಕಿ ಕಿತಾಬುಲ್‌ ಬಅಸ ವನ್ನುಸೂರ್‌) 


ತಿಪಣಿ: - 

2. ಮನುಷ್ಯನು ಈಮಾನ್‌ ಇರುವ ಸ್ಥಿತಿಯಲ್ಲಿಮರಣ ಹೊಂದಿದ್ದರೆ ಮತ್ತು ಅವನು ಕಾಫಿರನೋ 
ಹುಶ್ರಿಕನೋ ಆಗಿಲ್ಲದಿದ್ದರೆ, ತನ್ನ ಪಾಪಗಳಿಂದಾಗಿಯೂ ಅಕ್ರಮ-ಅತ್ಯಾಚಾರಗಳಿಂದಾಗಿಯೂ 
ಸರಕಾಗ್ನಿಗೆ ಹಾಕಲ್ಪಟ್ಟಿದ್ದರೂ ಅವನು ತನ್ನ ಜೀವಮಾನದಲ್ಲಿ ಎಂದಾದರೂ ಒಮ್ಮೆ ಅಲ್ಲಾಹನನ್ನು 
ರಿಸಿದ್ದರೆ ಮತ್ತು ಎಲ್ಲಿಯಾದರೂ ಅವನ ಭಯ ಅವನ ಹೃದಯದಲ್ಲಿ ಮೂಡಿದ್ದರೆ, ಅದರಿಂದಾಗಿ 
ಅವನು(ಶಾಶ್ವತವಾಗಿ ನರಕದಲ್ಲಿ ಉರಿಯಲಾರನು) ಒಂದಲ್ಲ ಒಂದು ದಿನ ಅಲ್ಲಾಹನು ಅವನನ್ನು 
kp, ನರಕದಿಂದ ಹೊರತೆಗೆಯಲ್ಲಡುವನು. 


soa dy ಕಟ್‌ LE Eo) p53 
ಆಜು ಜಗ dk jie 


SE) MBS ESS NLS by 


30. ಪ್ರವಾದಿಸು ಅವರು ಹೇಳುವುದನ್ನು ತಾನು ಕೇಳಿರುವುದಾಗಿ ಅಬ್ಬಾಸ್‌ ಬಿನ್‌ 
ಅಬ್ದುಲ್‌ ಮುತ್ತಲಿಬ್‌ ಹೇಳುತ್ತಾರೆ- ನರಕಾಗ್ನಿ ಸರ್ಶಿಸದ ಎರಡು ಕಣ್ಣುಗಳಿವೆ. ಒಂದು 
[ಣ್ಣು ಮಧ್ಯರಾತ್ರಿಯಲ್ಲಿ ಅಲ್ಲಾಹನ ಭಯದಿಂದ ರೋಧಿಸಿದ್ದಾದರೆ, ಇನ್ನೊಂದು ಅಲ್ಲಾಹನ 
ಹಾರ್ಗದಲ್ಲಿಕಾವಲು ಕಾಯುತ್ತಾ ರಾತ್ರಿ ಕಳೆಯುವ ಕಣ್ಣು” (ತಬ್ರಾನಿ) 
ತಿಪ್ಪಣಿ: 

3. ಈ ಪ್ರವಾದಿವಚನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನರಕಯಾತನೆಯಿಂದ ಮುಕ್ತಿ 
ಸೊರೆಯುವುದೆಂಬ ಶುಭವಾರ್ತೆ ನೀಡಲಾಗಿದೆ. ಲೋಕವಿಡೀ ಸುಖ ನಿದ್ರೆಯಲ್ಲಿರುವಾಗ ರಾತ್ರಿ 
»ದ್ದು ಅಲ್ಲಾಹನ ಮುಂದೆ ಕಣ್ಣೀರು ಸುರಿಸುವ ಮತ್ತು ಆತನಿಂದ ಕ್ಷಮೆ ಯಾಚಿಸುವ ವ್ಯಕ್ತಿ 
“ಬ್ದನಾದರೆ, ಇನ್ನೊಬ್ಬ ವಿಶ್ವಾಸಿಯು ಗಡಿ ರಕ್ಷಣೆಯ ಹೊಣೆ ಹೊತ್ತು ರಾತ್ರಿಯಿಡೀ ಜಾಗರಣೆ ' 
ಖಾಡಿ, ವೈರಿಗಳಿಂದ ರಕ್ಷಿಸುವವನಾಗಿದ್ದಾನೆ. ಇಬ್ಬರೂ ಪರಲೋಕದಲ್ಲಿ ಅಲ್ಲಾಹನ ಶಿಕ್ಷೆಯಿಂದ 
ಓರಕ್ಚಿತವಾಗಿರುವವರಾಗಿದ್ದಾರೆ. 


36 ಸ ಪ್ರವಾದಿ ವಚತಗ! 
ಅಲ್ಲಾಹನ ಬಗೆಗೆ ಶುಭ ಪ್ರತೀಕ್ಷೆ 


2 


po ಎಕೊ ಸಿ - 
Jib he gle ih load 5. 08 JP) ಟ್‌ 
ಬ ಪ let) TU gy ges 5646 i 
.31. ಪ್ರವಾದಿ(ಸ) ಹೀಗೆ ಹೇಳಿರುವರೆಂದು ಅನಸ್‌(ರ) ಉಲ್ಲೇಖಿಸುತ್ತಾರೆ- ಅಲ್ಲಾಹಃ 
ಹೇಳುತ್ತಾನೆ: ನಾನು ನನ್ನ ದಾಸನ ಬಗ್ಗೆ ಭಾವನೆಯೊಂದಿಗಿರುತ್ತೇನೆ. ಹೇಗೆ ಬೇಕಾದರೂ ನ 
ಬಗ್ಗೆ ಅವನು ಭಾವನೆಯಿರಿಸಲಿ. (ಬೈಹಕೀ, ತಬ್ರಾನಿ ಫೀ ಕಬೀರ್‌ 
ಟಿಪ್ಪಣಿ: 

1. ದಾಸನು ದೇವನ ಬಗ್ಗೆಉತ್ತಮವಾದ ಭಾವನೆಯನ್ನೇ ಇರಿಸಿಕೊಳ್ಳುವುದು ದೇವನ ಹಕ್ಕಾಗಿ! 
ದೇವನ ಬಗ್ಗೆ ದಾಸನ ಕಲ್ಪನೆ ಹೇಗಿರುತ್ತದೋ, ಅದಕ್ಕನುಸಾರವಾಗಿಯೇ ದೇವನ ವರ್ತನೆಯ 
ಅವನೊಂದಿಗಿರುತ್ತದೆ. ದೇವನ ಬಗ್ಗೆ ದಾಸನ ಭಾವನೆ ಹೇಗಿರುತ್ತದೋ ಅದು ಅವನ ಆಜಾರ-ವಿಚಾ 
ಹೇಗಿದೆಯೆಂಬುದರ ಗುರುತಾಗಿದೆ. ಅವನ ಸಂಬಂಧ ಮತ್ತು ಕರ್ಮ ನೀತಿಯನ್ನು ದೇವನೊಂಬಿ 
ಉತ್ತಮವಾಗಿರಿಸಿದಾಗ, ದೇವನ ಬಗ್ಗೆ ಉತ್ತಮ ಭಾವನೆಯಿರಿಸಿದಾಗ ಹಾಗೂ ಅವನ ಜೀವನ! 


ದೇವನ ದಾಸ್ಯಾನುಸರಣೆಯಲ್ಲೇ ಕಳೆದಾಗ, ಅವನು ದೇವನ ಅನುಗ್ರಹಗಳಿಗೆ ಪಾತ್ರನಾಗುತ್ತಾಃ 
ಇಂತಹ ಪರಿಸ್ಥಿತಿಯಲ್ಲಿ ಅವನ ಭಾವನೆ ಮತ್ತು ನಿರೀಕ್ಷೆಗಳು ವಾಸ್ತವಿಕತೆಗನುಸಾರವಾಗಿರುತ್ತದೆ. 


ಆ ಬ ಟ್‌ ಭ್‌ 
ಸುಮ gk Es ಬಕ. 86: dest 
ತ ಈ Sb IG ii ಕ 


ಕತ 


1313 64 Hy BE SE a EES 

pd 3 pg PAS pe 

esse) Oi ie I 

32. ಪ್ರವಾದಿ(ಸ) ಹೀಗೆ ಹೇಳಿರುವುದಾಗಿ ಅಬೂ ಹುರೈರಾ(ರ) ಉಲ್ಲೇಖಿಸುತ್ತಾರೆ 

ಅಲ್ಲಾಹನು ಹೇಳುತ್ತಾನೆ- ನಾನು ನನ್ನ ದಾಸನ ಭಾವನೆಯೊಂದಿಗಿರುತ್ತೇನೆ. ಅವನ 

ನನ್ನನ್ನು ಸ್ಥರಿಸುವಲ್ಲಿ ನಾನು ಅವನ ಜೊತೆಗಿರುತ್ತೇನೆ. ಅಲ್ಲಾಹನಾಣಿ! ಮರುಭೂಮಿಯ: 

ಇಸಾ ನಿಮ್ಮ ಒಂಟೆಯು ಪುನಃ ನಿಮಗೆ ಸಿಕ್ಕಿದಾಗ ನಿಮಗಾಗುವ ಸಂತೋಷಕ್ಕಿಂತಲ. 
ಹೆಚ್ಚುಅಲ್ಲಾಹನು ತನ್ನ ದಾಸನ ಪಶ್ಚಾತ್ತಾಪದಿಂದ ಸ ಸಂತೋಷ ಪಡುತ್ತಾನೆ. 

ನನ್ನತ್ರ ಒಂದು ಗೇಣಿನಷ್ಟು ಹತ್ತಿರವಾಗುವವನಿಗೆ ನಾನು ಒಂದು ಕೈಯಷ 

ಹತ್ತಿರವಾಗುತ್ತೇನೆ. ನನ್ನತ್ತ ಒಂದು ಕೈಯಷ್ಟು ಹತ್ತಿರವಾಗುವವನಿಗೆ ನಾನು ಎರಡು ಕೈಯಷ 


ಪ್ರವಾದಿ ವಚನಗಳು ಎ 010 37 


ಹತ್ತಿರವಾಗುತ್ತೇನೆ. ನನ್ನತ್ತ ನಡೆದುಕೊಂಡು ಬರುವವನ ಬಳಿಗೆ ನಾನು ಓಡಿಕೊಂಡು 
ಬರುತ್ತೇನೆ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

2. ಈ ಪ್ರವಾದಿವಚನದಿಂದ ಅಲ್ಲಾಹನ ಕರುಣೆಯು ಎಷ್ಟೊಂದು ಅಪಾರವೆಂದು 
ವ್ಯಕ್ತವಾಗುತ್ತದೆ. ದಾಸನು ದೇವನತ್ತ ಮರಳುವಾಗ ಅದಕ್ಕಿಂತಲೂ ಹೆಚ್ಚು ಅಲ್ಲಾಹನ ಕರುಣೆಯು 
ಅವನತ್ತ ಸುರಿಯುತ್ತದೆ. 


ಏಕದೇವವಾದದ ಆದರ 


isi ಬಟ ನು wisi dod ಈ 8: Jr yl ಹ 


(ಆ) -ಜಹ 4 Medi WE ei 1) 

33. ಅನಸ್‌(ರ)ರಿಂದ ವರದಿ: ಪ್ರವಾದಿ(ಸ) ಹೇಳಿದರು- ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ 
ಅಗತ್ಯಗಳಿಗಾಗಿ ತನ್ನ ಪ್ರಭುವಿನಿಂದಲೇ ಬೇಡಬೇಕು. ಅವನ ಮೆಟ್ಟಿನ ಬಾರ ಕುಂಡದ 
ಮಚ ಬೇಡಬೇಕು. (ತಿರ್ಮಿದಿ) 
ಟಿಪ್ಪಣಿ: 

1. ತನ್ನ ಎಲ್ಲ ಅಗತ್ಯಗಳಿಗಾಗಿ ಮನುಷ್ಯನು « ಅಲ್ಲಾಹನಲ್ಲಿ ಮಾತ್ರ ಬೇಡುವುದು ಮತ್ತು 
ಅವನಿಂದಲೇ ಸಹಾಯ ಯಾಚಿಸುವುದು ತೌಹೀದ್‌ನ ಬೇಡಿಕೆಯಾಗಿದೆ. ಏಕೆಂದರೆ ಬೇಡಿಕೆಗಳನ್ನು 
ಈಡೇರಿಸುವವನು ಮತ್ತು ಕಷ್ಟ ನಿವಾರಕನು ಅಲ್ಲಾಹನೇ ಆಗಿದ್ದಾನೆ. ಇತರೆಲ್ಲರೂ ಅವನ ಆಶ್ರಿತರು. 
ದೇವನನ್ನು ಬಿಟ್ಟು ಇತರರನ್ನು ತನ್ನ ಅಗತ್ಯಗಳಿಗಾಗಿ ಪ್ರಾರ್ಥಿಸುವವರು ತಿಳಿಗೇಡಿಗಳಾಗಿದ್ದಾರೆ. 


Sid le lo ರ್‌ 8p) PE 55) 
ಸೋ ಲೊ) 14 aE ELE 8 
(೪) ವಸೂ ER hr ಹಿ ys Si 
34. ಪ್ರವಾದಿ(ಸ) ಹೇಳಿರುವುದಾಗಿ ಜುಂದುಬ್‌(ರ) ವರದಿ ಮಾಡುತ್ತಾರೆ: ಕೇಳಿರಿ! 
ನಿಮಗಿಂತ ಮುಂಚೆ ಗತಿಸಿ ಹೋದವರು ತಮ್ಮ ಪ್ರವಾದಿಗಳ ಮತ್ತು ಸಜ್ಜನರ ಗೋರಿಗಳನ್ನು 


ಆರಾಧನಾಲಯಗಳಾಗಿ ಮಾಡುತ್ತಿದ್ದರು. ಎಚ್ಚರಿಕೆ! ನೀವು ಗೋರಿಗಳನ್ನು ಆರಾಧನಾ 
ಲಯಗಳಾಗಿ ಮಾಡಬಾರದೆಂದು ನಿಮ್ಮನ್ನು ಅದರಿಂದ ತಡೆಯುತ್ತೇನೆ. (ಮುಸ್ಲಿಮ್‌) 


38 ಪ್ರವಾದಿ ವಚನಗಳು 
ಟಿಪ್ಪಣಿ: ಲ 
2. ಅಂದರೆ ದೇವನ ಹೊರತು ಯಾರ ಮುಂದೆಯೂ ಸಾಷ್ಟಾಂಗ ಸಲ್ಲದೆಂಬ ಆದೇಶವಿದ್ದರೂ 
ಅವರು ಗೋರಿಗಳನ್ನು ಆರಾಧನಾಲಯಗಳಾಗಿ ಮಾಡಿದರು. 

3. ಹೆಚ್ಚಿನ ಜನರು ಪ್ರ ಪ್ರವಾದಿಯವರ(ಸ) ಈ ಅಂತ್ಕೊ ಕೀಪದೇಶವನ್ನು ಮರೆತು ಬಿಟ್ಟು. ಅವರು 
ಗೋರಿಗಳೊಂದಿಗೆ, ಪ್ರವಾದಿಯವರು(ಸ) ವಿರೋಧಿಸಿದ್ದ ಎಲ್ಲವನ್ನೂ ಮಾಡ ತುಡ ಸವದು 
ವಿಷಾದದ ಸಂಗತಿ. 


ದೇವ ವಿಧಿಯ ಮೇಲೆ ವಿಶ್ವಾಸ 


[3 


ಗಿ! ಆ ಲ ಚ ಚಾ 


- 
ಹಿ, ಗ 


tol Sk 33595 ॥ ಹಯಾ 
(ಆಹ) ಪಿ Rai Ki 

35. ಜಾಬಿರ್‌(ರ) ಹೇಳುತ್ತಾರೆ, ಪ್ರವಾದಿಸು ಹೇಳಿದರು: ಅಲ್ಲಾಹನ ವಿಧಿಯ ಮೇಲೆ, 
ಅದರ ಒಳಿತು-ಕೆಡುಕುಗಳೊಂದಿಗೆ ವಿಶ್ವಾಸವಿರಿಸುವ ತನಕ. ಹಾಗೂ ತನಗೆ ಸಿಗುವಂತಹದ್ದು 
(ಒಳಿತು-ಕೆಡುಕು) ಸಿಗದೆ ಇರಲು ಸ ಸಾಧ್ಯವಿಲ್ಲವೆಂದೂ ತನಗೆ ಸಿಗದೆ ಇರುವಂತಹದ್ದು 
ಸಿಗುವುದು ಸಾಧ್ಯವಿಲ್ಲವೆಂದು ಭಾವಿಸುವ ತನಕ ಸತ್ಯವಿಶ್ವಾಸಿಯಾಗಲಾರ. 1 (ತಿರ್ಮಿದಿ) 
ಟಿಪ್ಪಣಿ: 

1; ಅಂದರೆ ಅಲ್ಲಾಹನ ಮೇಲಿನಮಾಸವನಏಕದೇವವಿಶ್ವಾಸ ವುವಿಧಿಯಮೇಲೆವಿಶ್ಠಾಸವಿರಿಸುವ 
ತನಕ ಪೂರ್ಣವಾಗುವುದಿಲ್ಲ, ವಿಧಿಯ ಮೇಲೆ ವಿಶ್ವಾಹವಿರಿಸುವವನು ಅವನಿಗೆ ಮುಟ್ಟುವ ಕಷ್ಟಮತ್ತು 
ಸುಖವು ಮುಟ್ಟಿಯೇ ತೀರುತ್ತಿತ್ತು, ಮುಟ್ಟದೆ ಇರುವಂತಹದ್ದು. ಮುಟ್ಟಲು ಸಾಧ್ಯವೇ ಇರಲಿಲ್ಲ. ಎಂದು 
ಜಾತ "ೋಕದಲ್ಲಿ ಸಂಭವಸುವುದೆಲವೂ ಅಲ್ಲಾಹನ ಮಮಾ ಸಂಭವಿಸುತ್ತವೆ. 

ಪ್ರಪಂಚ ವ್ಯವಸ್ಥೆಯನ್ನು ಅಲ್ಲಾಹನು ಒಂದು ದೊಡ್ಡ ಯೋಜನೆಯ ಪ್ರಕಾರ ನಡೆಸುತ್ತಿದ್ದಾನೆ. ಇಡೀ 
ಪ್ರ ಹ ವ ಸತ ವಿಭಿನ್ನ ವಿಭಾಗಗಳಲ್ಲಿ ಏಕರೂಪತೆಯಿರುವಂತೆ ಲೋಕದಲ್ಲಿ ಸಂಭವಿಸುವ 
ಇಷ್ಟ ದೊಡ್ಡ ಘಟನೆಗಳು ಪ್ರತ್ಯೇಕ ಘಟನೆಗಳಲ್ಲ ಅವು ವಿಶ್ವ ವ್ಯವಸ್ಥೆಯ ಒಟ್ಟು ಘಟನೆಗಳ ಒಂದು 
ಕೊಂಡಿಯಾಗಿದೆ. ಅದು ಅಲ್ಲಾಹನು ಈ ವ್ಯವಸ್ಥೆಯನ್ನು ನಡೆಸುವ ದೊಡ್ಡ ಉದ್ದೇಶ ಸಾಧನೆಯ 
ಆಧಾರದಲ್ಲಿನಡೆಯುತ್ತಿದೆ. ಈ ವಿಶ್ವ ವ್ಯವಸ್ಥೆಯ ಹಿಂದಿರುವ ಉದ್ದೇಶ ಸಾಧನೆಗೆ ಈಗಿನ ವ್ಯವಸ್ಥೆಗಿಂತ 
ಉತ್ತಮವಾದ ವ್ಯವಸ್ಥೆಯಿರುತ್ತಿದ್ದರೆ ಅಲ್ಲಾಹನು ಅದನ್ನೇ ಅಸ್ತಿತ್ವಕ್ಕೆ ತರುತ್ತಿದ್ದ ಇಲ್ಲಿ ಸುಖ-ದುಃಖ, 
ಕಷ್ಟ-ಸುಖಗಳು ಒಟ್ಟೊಟ್ಟಿಗೆ ಇರುವುದು ಆಕಸ್ಮಿಕವಲ್ಲ ಅದು ಮಹಾ ಯುಕ್ತಿಯ ಆಧಾರದಲ್ಲಿದೆ. 
ಅದನ್ನುಯುಕ್ತಿಹೀನ ಅಥವಾಕ್ರೂರ ವ್ಯವಸ್ಥೆಯೆಂದು ಭಾವಿಸುವುದು ಮನುಷ್ಯನ ಅಲ್ಪಬುದ್ದಿಯಾಗಿದೆ. 


ಪ್ರವಾದಿ ವಚನಗಳು 39 


4 i.» 61 4. 3. ಗ್ಯೈವ್ಠೆ ಬ 37 32 
SM Md) SPI SS 
- ತತೋ ಕೊತ್ತಿ ತ್ರ 6, ಈ ಟ್‌ ್‌್‌ೌ ಚ ಚಚ ೀೈಿ 

ನಗೋ ಎ ಭಂ ಟಟ ಲ LAS) 

ಆತ್ಮ ಕ್ಟ ತಿಕ ಕ್ಕ ತೆ 3% ಫಾ ಾ್‌ 

(el) ppd ಟಿ Jat 1 Sd ಹ! 01) ಹಚ ಎ! 
36. ಸೆಹ್ಹ್‌ ಬಿನ್‌ ಸಅದ್‌(ರ) ಉಲ್ಲೇಖಿಸುತ್ತಾರೆ- ಪ್ರವಾದಿಸು ಹೇಳಿದರು- 
ಮನುಷ್ಯ(ಕೆಲವೊಮೈೆ ನರಕದವರಂತಹ ಕರ್ಮಗಳನ್ನೆಸಗುತ್ತಾನೆ. ಆದರೆ ಅವನು ಸ್ಪರ್ಗದವ 
ನಾಗಿರುತ್ತಾನೆ. ಅದೇ ರೀತಿ ಒಬ್ಬನು ಸ್ವರ್ಗದವರಂತಹ ಕರ್ಮಗಳನ್ನೆಸಗುತ್ತಾನೆ. ಆದರೆ ಅವನು 


ನರಕದವನಾಗಿರುತ್ತಾನೆ. ವಾಸ್ತವದಲ್ಲಿ ಅಂತಿಮ ಕರ್ಮವೇ ಪರಿಗಣನಾರ್ಹವಾಗಿರುವುದು.3 
(ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: ಕ 

2. ಜೀವಮಾನವಿಡೀ. ಇಸ್ಲಾಮಿನಂತೆ ನಡೆಯುವುದರಲ್ಲೇ ಸವೆದಿದ್ದರೂ ಮನುಷ್ಯನ 
ಅಂತ್ಯವು ಕುಫ್ರ್‌/ಸತ್ಯನಿಷೇಧುನಲ್ಲಾದರೆ ಅವನು ನರಕಕ್ಕೆ ಹೋಗುವನು. ಏಕೆಂದರೆ ಅವನು ವಿಶ್ವಾಸ 
ಮತ್ತು ಸತ್ಯರ್ಮಗಳನ್ನು ತಾನೇ ರದ್ದುಗೊಳಿಸಿದ್ದನು. ಇದಕ್ಕೆ ವ್ಯತಿರಿಕ್ತವಾಗಿ, ಮನುಷ್ಯನ ಅಂತ್ಯವು 
ಇಸ್ಲಾಮಿನಲ್ಲಾದರ ಅವನು ಸ್ವರ್ಗದವರಲ್ಲಿ ಸೇರುವನು. ಏಕೆಂದರೆ ಅವನು ಸತ್ಯವನ್ನು ಅಂಗೀಕರಿಸಿ 
ತನ್ನನ್ನು ಸುಧಾರಿಸಿಕೊಂಡಿರುವನು. ಆದ್ದರಿಂದ ಮನುಷ್ಯನು ತನ್ನ ಅಂತ್ಯದ ಕುರಿತು ಎಂದೂ ನಿರ್ಲಕ್ಷ್ಯ 
ತೋರಬಾರದು. 


ದೇವ ವಿಧಿಯ ಮೇಲಿನ ವಿಶ್ವಾಸದ ಪ್ರಭಾವ 


ಟಟ ರಲಲ ಟಟ DE EE ಕ್ಕ 
ತಳ ಎ) ಆಟ ಎ ಟಟ) (ತಿ: ಕಿ) US 8) 
ಇಸಿಶ್ಚ ೨೫ 135 ಗಗ್‌ ಟಟ್‌್‌್‌ ಲ ಲಹಲ್‌ಹ್ಟ್‌್‌್‌ ೨೨ 
SNS EE ETE PEED RE] 
Aj | 335 3 2% 
(zl oth) ಸ IML 
37. ಸೌಬಾನ್‌(ರು ಹೇಳುತ್ತಾರೆ. ಪ್ರವಾದಿಸು ಹೇಳಿದರು- ದೇವವಿಧಿಯನ್ನು 
ಬದಲಾಯಿಸುವ ಯಾವುದೂ ಇಲ್ಲ- ಪ್ರಾರ್ಥನೆಯ ಹೊರತು. ಆಯುಷ್ಯವನ್ನು ಬದಲಾಯಿ 
ಸುವ ಯಾವುದೂ ಇಲ್ಲ: ಒಳಿತಿನ ಹೊರತು, ನಿಶ್ಚಯವಾಗಿಯೂ ಪಾಪಕೃತ್ಯಗಳ ಕಾರಣದಿಂದ 
ಮನುಷ್ಯನು ಕೆಲವೊಮ್ಮೆ ಜೀವನಾಧಾರದಿಂದಲೂ ವಂಚಿತನಾಗುತ್ತಾನೆ.' 
(ಇಬ್ನುಮಾಜ) 


40 ತ ಪ್ರವಾದಿ ವಚನಗಳು 


ಟಿಪಣಿ: 

1. ಡೇವವಧಿಯಲ್ಲಿ ವಿಶ್ವಾಸನಿರಿಸುವುದೆಂದರೆ ಕರ್ಮ ಮತ್ತು ಉಪಾಯವನ್ನು ಕೈಬಿಡು 
ವುದೆಂದಲ್ಲವೆಂದು ಈ ಹದೀಸ್‌ ಸ್ಪಷ್ಟಪಡಿಸುತ್ತದೆ. ವಾಸ್ತವದಲ್ಲಿ ಇವೆರಡೂ ನಮ್ಮ ವಿಧಿಯನ್ನು 
ನಿರ್ಣಯಿಸುತ್ತವೆ. ದುಆ(ಪ್ರಾರ್ಥನೆದಿಂದ ವಿಧಿ ಬದಲಾಗುತ್ತದೆ ಅಥವಾ ನಿರ್ಣಯವಾಗುತ್ತದೆ." 
ಇದನ್ನು ನಮಗಾಗಿ ಹೇಳಲಾಗಿದೆ. 'ಅನ್ಯಥಾ ಅಲ್ಲಾಹನ ಜ್ಞಾನದಲ್ಲಿ ಎಲ್ಲವೂ ಪೂರ್ವ ನಿರ್ಧರಿತ 
ವಾಗಿರುತ್ತದೆ. ಉದಾ: ಮನುಷ್ಯ ಸಂಕಷ್ಟದಲ್ಲಿಸಿಲುಕಿರುವಾಗ ಪ್ರಾರ್ಥಿಸುವನೋ ಇಲ್ಲವೋ ಎಂಬುದು 
ಅವನಿಗೆ ಮೊದಲೇ ತಿಳಿದಿರುತ್ತದೆ. 

ಕಾರ್ಯಕಾರಣಗಳು ದೇವವಿಧಿಗೆ ವಿರುದ್ಧವಲ್ಲ ಪ್ರಾರ್ಥಿಸಿರಿ ಅದುನಿರ್ಜೀವಕರೆಯಲ್ಲ ಅದು 
ಮಾನವನ ಪಾಲಿಗೆ ಒಂದು ದೊಡ್ಡ ಶಕ್ತಿಯಾಗಿದೆ. ಯೂನುಸ್‌(ಅ) ಅವರ ಜನಾಂಗದ ಮೇಲೆ ದೇವನ 
ಶಿಕ್ಷೆ ಎರಗುವುದರಲ್ಲಿತ್ತು. ಆದರೆ ಅವರ ರೋದನ ಮತ್ತು ಪ್ರಾರ್ಥನೆಯ ಫಲವಾಗಿ ಶಿಕ್ಷೆ ನೀಗಿತು. 
ಅವರು ದೇವನತ್ತ ಮರಳದಿರುತ್ತಿದ್ದರೆ ಮತ್ತು ಪ್ರಾರ್ಥನೆ-ಪಶ್ಚಾತ್ರಾಪದ ಸಹಾಯ ಪಡೆಯದಿರುತ್ತಿದ್ದರೆ 
ಅದನ್ನು ರಕ್ಷಿಸುವವರು ಯಾರೂ ಇರುತ್ತಿರಲಿಲ್ಲ ಪ್ರಾರ್ಥನೆಯ ವಿಶೇಷತೆಯಿಂದಾಗಿಯೇ ಅದು 
ದೇವವಿಧಿಯನ್ನು ಬದಲಾಯಿಸಬಲ್ಲುದು ಎಂದು ಹೇಳಲಾಗಿದೆ. ಮಾನವನ ಉಪಾಯಗಳಲ್ಲಿ ಅತೀ 
ದೊಡ್ಡದು ಪ್ರಾರ್ಥನೆಯಾಗಿದೆ. ಆದ್ದರಂದಲೇ ಮಾನವನ ಎಲ್ಲ ಉಪಾಯಗಳೂ ವಿಫಲವಾದಾಗ 
ಪ್ರಾರ್ಥನೆಯ ಮೊರೆ ಹೋಗುತ್ತಾನೆ. 

ಮನುಷ್ಯ; ನ ಆಯುಪ್ತ ಷ್ಯವು ಆರೋಗ್ಯ ರಕ್ಷಕ ನಿಯಮಗಳ ಪಾಲನೆ ಮತ್ತು ಪೌಷ್ಟಿಕ ಆಹಾರ 
ಸೇವನೆಯಿಂದ ಮತ್ರ ವೃದ್ಧಿಸುವುದಿಲ್ಲ ಈ ಭೌತಿಕ ಕಾರಣಗಳಿಗೆ ಅತೀತವಾಗಿ ಒಳಿತಿನ ಫಾರ್ಮ 
ಮತ್ತು ಮಾನವರ ಹಕ್ಕುಗಳನ್ನು ಈಡೇರಿಸುವಂತಹ ಆಧ್ಯಾತ್ಮಿಕ ಮತ್ತು ನೈತಿಕ ಕಾರಣಗಳೂ 
ಪರಿಣಾಮಕಾರಿಯಾಗಿರುತ್ತದೆ. ಅದರಿಂದಲೂ ಮನುಷ್ಯನ ಆಯುಷ್ಯ ವೃದ್ಧಿಯಾಗುತ್ತದೆ. ಅದೇ 
ರೀತಿ ಮನುಷ್ಯ ಜೀವನಾಧಾರದಿಂದ ವಂಚಿತನಾಗಲು ಅಥವಾ ಅದರಲ್ಲಿ ಕಡಿತವುಂಟಾಗಲು ಅವನ 
ಸಂಪಾದನೆಯ ಮಾರ್ಗೋಪಾಯಗಳಲ್ಲೇನೋ ಕೊರತೆಯುಂಟಾಗಿರುವುದು ಕಾರಣವಲ್ಲ ತನ್ನ 
ಪಾಪಗಳಕಾರಣದಿಂದಲೂ ಮನುಷ್ಯ ಅದರಿಂದ ವಂಚಿತನಾಗುತ್ತಾನೆ. ಈ ಹದೀಸ್‌, ವಿಧಿನಿರ್ಣಯದಲ್ಲಿ 
ಜನರ ಪ್ರಾರ್ಥನೆಗಳು ಹಾಗೂ ಅವರ ಪಾಪ-ಪುಣ್ಯಗಳನ್ನು ಪರಿಗಣಿಸ ಸಲಾಗುತ್ತದೆಂದು ತಿಳಿಸುತ್ತದೆ. 
ದೇವವಿಧಿಯನ್ನು ಹಣೆಬರಹವೆಂದು ಭಾವಿಸುವವರು ತಪ್ಪು ಮಾಡುತ್ತಾರೆ. , ಮನುಷ್ಯರಿಗೆ 
ನೀಡಲಾಗಿರುವ ಆಚಾರ-ವಿಚಾರಗಳ ಸ್ವಾಶಂತ್ರ್ಯವು. ದೇವವಿಧಿಗೆ ವಿರುದ್ಧವಲ್ಲ ಅದು 
ದೇವವಿಧಿಯಿಂದಲೇ ದೊರಕಿದ್ದಾಗಿದೆ. ಹಾಗಿರುವಾಗ ಎರಡರಲ್ಲಿ ವೈರುಧ್ಯವಿರುವುದು. ಹೇಗೆ ಸಾಧ್ಯ? 
ಮನುಷ್ಯನಿಗೆ ಸಿಕ್ಕಿರುವ ಅಧಿಕಾರ ಸ್ವಾತಂತ್ರ್ಯವು ಸರ್ವಶಕ್ತನಾದ ಅಲ್ಲಾಹನಿಂದಲೇ ಆಗಿದೆ- ಅವನು ತನ್ನ 
ಅಸ್ತಿತ್ವದ ಉಳಿವಿಗೆ ದೇವನ ಅಧಿಕಾರ ಮತ್ತು ಅನುಗ್ರಹಗಳನ್ನು ಅವಲಂಬಿಸಿರುವಂತೆಯೇ ತನ್ನ ಕರ್ಮ 
ಸ್ವಾತಂತ್ರ್ಯದಲ್ಲೂ ಪ್ರತಿಕ್ಷಣ ಅವನನ್ನು ಆವಲಂಬಿಸಿರುತ್ತಾನೆ. ಅನಸ್‌(ರ) ವರದಿ ಮಾಡಿದ ಒಂದು 
ಹದೀಸ್‌ನಲ್ಲಿಪ್ರವಾದೀಸ) ಹೇಳಿದರು- ""ತನ್ನ ಜೀವನಾಧಾರದಲ್ಲಿ ಲ್ಲಿವೃದ್ಧಿಯುಂಟಾಗಬೇಕು ಮತ್ತು ತನ್ನ 
ಮರಣವು ವಿಳಂಬವಾಗಬೇಕೆಂದು ಬಸೂ ಮಜ ಕುಟುಂಬ ಸಂಬಂಧವನ್ನು ಬಲಪಡಿಸಲಿ.'' 

(ಬುಖಾರಿ, ಮುಸ್ಲಿಮ್‌) ' 


ಕ್ರವಾದಿ ವಚನಗಳು a 
ಅ 4 


(ಸಮು ಬರ ಹಿ ಯು ಕಟ್ಟ ಆ ಚ ಪ 


dd ಟೂ ಯಸ ೬೬) ಧೀ 5 gibt 
ಜಟ ಜ್‌ ENS ಜೂ 
Sh SLi i 516 ೬ ಓಮು Fi 
ಟಟ - SE ಾಟಯಯಾ 
lise 16/5 db ಮು ರತ 
೫.3 ತೆ 4 os ic ಸ 
ಲೆ! ಟು) SY ಆಚ) SE INAS I gg V1 
ಟ್‌ ಬ ಕ 
38. ಇಬ್ನು ಅಬ್ಬಾಸ್‌(ರ) ಹೇಳುತ್ತಾರೆ- ಒಂದು ದಿನ ತಾನು ಪ್ರವಾದಿ(ಸ) ಅವರ 
[ವಾರಿಯಲ್ಲಿಹಿಂದೆ ಕುಳಿತಿದ್ದೆ ಪ್ರವಾದಿ(ಸ) ಹೇಳಿದರು- ಓ ಬಾಲಕನೇ! ನಾನು ನಿನಗೆ ಕೆಲವು 
ನಿಷಯಗಳನ್ನು ಕಲಿಸುತ್ತೇನೆ: ಅಲ್ಲಾಹನನ್ನು ಪರಿಗಣಿಸು, ಅವನು ನಿನ್ನನ್ನು ಪರಿಗಣಿಸುವನು. 
ನಿನ್ನನ್ನು ರಕ್ಷಿಸುವನು) ಅಲ್ಲಾಹನನ್ನು ಪರಿಗಣಿಸು. ಅವನನ್ನು ನಿನ್ನ ಮುಂದೆ ಕಾಣುವಿ. 
ಕೇಡುವುದಿದ್ದರೆ ಅಲ್ಲಾಹನಲ್ಲೇ ಬೇಡು. ಸಹಾಯ ಯಾಚಿಸುವುದಿದ್ದರೆ ಅವನಲ್ಲೇ ಯಾಚಿಸು. 
]ಕಲ ಮಾನವರೂ ಸೇರಿ ನಿನಗೇನಾದರೂ ಲಾಭವುಂಟು ಮಾಡ ಬಯಸಿದರೆ, ಅಲ್ಲಾಹನು 
ನನ್ನ ಪಾಲಿಗೆ ಬರೆದಿಟ್ಟಿರುವುದರ ಹೊರತು ಯಾವ ಲಾಭವನ್ನೂ ಉಂಟು ಮಾಡಲಾರರು. 
ನ್ನು, ಎಲ್ಲರೂ ಸೇರಿ ನಿನಗೇನಾದರೂ ಹಾನಿಯುಂಟು ಮಾಡ ಬಯಸಿದರೂ ಅಲ್ಲಾಹನು 


ನನ್ನ ಪಾಲಿಗೆ ಬರೆದಿರುವುದರ ಹೊರತು ಯಾವ ಹಾನಿಯನ್ನೂ ಮಾಡಲಾರರು. ಲೇಖನಿಗಳು 
ನಶ್ತಲಟಿವೆ, ಕಾಗದಗಳ ಮಸಿ ಒಣಗಿ ಹೋಗಿದೆ.? (ತಿರ್ಮಿದಿ, ಅಹ್ಮದ್‌) 


ಜಲ 
ತಿಪ್ಪಣಿ: 

2. ವಿಧಿಯಮೇಲಿನ ವಿಶ್ವಾಸದಿಂದ ಮನುಷ್ಯನಿಗೆ ಹಲವಾರುಸ್ಥೆತಿಕ ಲಾಭಗಳು ಲಭ್ಯವಾಗುತ್ತವೆ. 
೨ವನು ಜನರಿಂದ ನಿರ್ಭೀತನಾಗುತ್ತಾನೆ. ಕೇವಲ ಅಲ್ಲಾಹನನ್ನು ಅವನು ಭಯಪಡುತ್ತಾನೆ. ಅಲ್ಲಾಹನ 
ಕೊರತು ಅವನು ಯಾರಿಂದಲೂ ಲಾಭವನ್ನು] ನಿರೀಕ್ಷಿಸುವುದಿಲ್ಲ ನಷ್ಟವ ಭಯವೂ ಅವನಿಗಿರುವುದಿಲ್ಲ 
1ನಗೆ ಸಿಗುವಂತಹದ್ದು ಸಿಕ್ಕಿಯೇ ತೀರುತ್ತದೆ. ನನ್ನ ಅಂಶದಲ್ಲಿದ್ದದ್ದು ಯಾರೇ ಕೊಡಿಸಿದರೂ 
'ಗಲಾರದು, ಎಂದವನು ಭಾವಿಸುತ್ತಾನೆ. ಆದ್ದರಿಂದ ಭಯ ಮತ್ತು ಆಮಿಷಗಳಿಗೆ ಬಲಿಯಾಗದೆ 
ತವನು ಸನ್ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ. ಯಾವ ಭಯ-ಆಶಂಕೆಯು ಅವನನ್ನು ಸನ್ಸಾರ್ಗದಿಂದ 
1ರಿಸಲಾರದು. ಯಾವುದೇ ಆಸೆ-ಆಮಿಷಗಳು ಅವನನ್ನು ಆದರಿಂದ ಹಿಂಜರಿಸದು. 


42 ಪ್ರವಾದಿ ವಚನಗಳು 
ಪ್ರವಾದಿತದಲ್ಲಿವಿಶ್ವಾಸ 
CA ವ 


ಕೆ: ra) ATS 
bb Sig ಅಚ ಬಜ isl 
iby Sis ಪಿ sd bE ಜಾ 


( po ) J 

39. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ- ಪ್ರವಾದಿಸು ಹೇಳಿದರು 
ಮುಹಮ್ಮದ್‌ನ ಪ್ರಾಣ ಯಾರ ಕೈಯಲ್ಲಿದೆಯೋ ಆತನಾಣೆ! ಈ ಸಮುದಾಯದ(ಅಂದ£ 
ಈ ಕಾಲದ) ಯಾರಾದರೂ ಆತ ಯಹೂದಿಯಾಗಿರಲಿ, ಕೈಸ್ತರಾಗಿರಲಿ, ನನ್ನ ಬಗ್ಗೆ ತಿಳಿದೂ 
ನಾನು ತಂದಿರುವುದರ ಮೇಲೆ ವಿಶ್ವಾಸವಿರಿಸದೆ ಮರಣ ಹೊಂದಿದರೆ ಆತ ನರಕವಾಸಿಗಳೇ 
ಸೇರುವನು.! . (ಮುಸ್ಲಿಮ್‌) 
ಟಿಪ್ಪಣೆ: 

1. ಪ್ರವಾದಿ ಮುಹಮ್ಮದ್‌(ಸ) ಅವರ ಪ್ರವಾದಿತ್ವ ಮತ್ತು ಸಂದೇಶವಾಹಕತ್ವದ ಸುದ್ದಿ ತಿಳಿ€ 
ಪ್ರತಿಯೊಬ್ಬನೂ ಅದರ ಮೇಲೆ ವಿಶ್ವಾಸವಿರಿಸಿ ಅವರನ್ನು ಅನುಸರಿಸುವುದು ಕಡ್ಡಾಯವಾಗಿದೆ 
ಅವರು ಯಹೂದಿ ಅಥವಾ ಕೈಸ್ತರಾಗಿದ್ದು ಹಿಂದಿನ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುವವರಾದರ/ 
ಪ್ರವಾದಿಯವರ ಮೇಲೆ ವಿಶ್ವಾಸವಿರಿಸಬೇಕಾದುದು ಕಡ್ಡಾಯ. 

ಈ ಹದೀಸ್‌ನಲ್ಲಿ"ಉಮ್ಮತ್‌'(ಸಮುದಾಯ) ಎಂದರೆ ಪ್ರವಾದಿಯವರ(ಸ) ಧರ್ಮ ಸಂದೇಶ 
ಅಭಿಸಂಬೋಧಿತರಾಗಿದ್ದಾರೆ. ಅವರು ಸತ್ಯನಿಷೇಧಿಗಳು, ಬಹುದೇವಾರಾಧಕರು, ಗ್ರಂಥದವರ: 
ಅಥವಾ ಮುಸಲ್ಫಾನರೇ ಆಗಿರಲಿ- ಎಲ್ಲರೂ ಇದರಲ್ಲಿ ಸೇರುತ್ತಾರೆ. ಇನ್ನೊಂದು ಸಮುದಾಯ 
ಕೇವಲ ಮುಸ್ಲಿಮರಾಗಿದ್ದಾರೆ. ಅಂದರೆ ವಿಶ್ವಾಸಿಗಳಾಗಿದ್ದಾರೆ. 


ಜ್‌ ಹ se 853 
ವಾ ರ slid sid dj sls 
ಫೆಪ : bs Jap pu ತೆ EE ಸು 
ಹಿಜ್ರಾ ರಿ: ಸ +6 sei dod ಕ ಸಹಿ 


ಆ 


gp IG 


ಚ 


ಕ್ರವಾದಿ ವಚನಗಳು 43 


40. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಹೇಳುತ್ತಾನೆ. ಒಬ್ಬ ವ್ಯಕ್ತಿ ಪ್ರವಾದಿ(ಸ) ಅವರ 
ನಳಿಗೆ ಬಂದು ಹೇಳಿದನು: ಅಲ್ಲಾಹನ ಸಂದೇಶವಾಹಕರೆ! ಪಡೀಲು; ಭದ್ರವಾಗಿ ಹಿಡಿದಿರುವ 
ಅಂದರೆ ಇಂಜೀಲನ್ನುಅನುಸರಿಸುವು ಓರ್ವ ಥಕ್‌ ಹಾಗೂತೌರಾತನ್ನುಬಿಗಿಯಾಗಿ ಹಿಡಿದಿರುವ 
ಇರ್ವ ಯಹೂದಿಯಿದ್ದಾರೆ. ಅವರು ಅಲ್ಲಾಹನ ಮೇಲೂ ಪ್ರವಾದಿಯವರ ಮೇಲೂ 
ರಶ್ವಾಸವಿರಿಸಿದ್ದೂ ತಮ್ಮನ್ನು ಆಸಸಂಸುವುದಿಲನೆಂದಾಡರ ಅವರ ಕುರಿತು ವಿಧಿಯೇನು? 
ಕ್ರವಾದಿ(ಸು ಹೇಳಿದರು- ನನ್ನ ಬಗ್ಗೆ ಕೇಳಿಯೂ ನನ್ನನ್ನು ಅನುಸರಿಸದ ಯಹೂದಿಯಾಗಲಿ, 
|ಸ್ತನಾಗಲಿ- ಅವನು ನರಕಾಗ್ನಿಯಲ್ಲಿರುವನು.3 (ದಾರಕುಫ್ಲಿ 


ಸನಾ: 


ಫ್ರಿ 
uw 
3 


2. ಹಿಂದಿನ ಪ್ರವಾದಿಗಳ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುವುದರ ಜೊತೆ ಕುರ್‌ಆನಿನಲ್ಲೂ 
ರಿಶ್ನಾಫವಿರಿಸುವ ಕೈಸ್ತ ಅಥವಾ ಯಹೂದಿ ಪ್ರವಾದಿಯವರನ್ನು (ಅಥವಾ ಅವರ ಶಿಕ್ಷಣವನ್ನು 


೨ನುಸರಿಸದಿದ್ದರೆ ಅವನ ವಿಶ್ವಾಸವೇ ನಂಬಲರ್ಹವಲ್ಲ ಅವರ ಅಂತಿಮ ಗತಿ ನರಕವೇ ಆಗಿರುವುದು. 


i wei sos 1) 18: IPN IEA ೬51 


15/151೪ 95% ಚಿನ ಗಾ ೫286 
ಟುಟ 2 ತೊ!) ಹ $s eve 

41. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ನಾನು ಇಹ 
ಶೋಕದಲ್ಲೂ ಪರಲೋಕದಲ್ಲೂ (ಪ್ರವಾದಿಗಳ ಪೈಕ) ಈಸಾ ಬಿನ್‌ ಮರ್ಯಮ್‌ರಿಗೆಆ) ಅತಿ 
ನಿಕೆಟನಾಗಿದ್ದೇನೆ. ಪ್ರವಾದಿಗಳು ಪರಸ್ಪರ ಮಲ ಸಹೋದರರಾಗಿರುತ್ತಾರೆ. ಅವರ ತಂದೆ ಒಬ್ಬರು, 
ತಾಯಂದಿರು ಬೇರೆ ಬೇರೆಯಾಗಿದ್ದಾರೆ. ಅವರೆಲ್ಲರ ಧರ್ಮ(ಜೀವನ ವಿಧಾನ) ಒಂದೇ ಆಗಿದೆ' 
ಮತ್ತು ನಮ್ಮಿಬ್ಬರ ನಡುವೆ ಯಾವ ಪ್ರವಾದಿಯೂ ಇಲ್ಲ" (ಬುಖಾರಿ, ಮುಸ್ಲಿಮ್‌) 
ಚೆಪ್ಪಣಿ: 

3. ಅಂದರೆ ಪ್ರವಾದಿಗಳೆಲ್ಲರೂ ವಿಭಿನ್ನ ಕಾಲ ಮತ್ತು ದೇಶದಲ್ಲಿ ಬಂದಿದ್ದರೂ ಅವರ ಧರ್ಮ 
ಒಂದೇ ಆಗಿತ್ತು. ಎಲ್ಲರೂ ಒಂದೇ ಮಾರ್ಗದತ್ತ ಜನರನ್ನು ಕರೆದರು. ಏಕದೇವಾರಾಧನೆ ಮತ್ತು 
ನಾಸ್ಯದ ಕರೆಯೇ ಎಲ್ಲರ ಕರೆಯಾಗಿತ್ತು. ಎಲ್ಲರೂ ಒಬ್ಬನೇ ದೇವನ ಪ್ರತಿನಿಧಿಗಳಾಗಿದ್ದರು. ಕಾಲ ಮತ್ತು 
ಪರಿಸ್ಥಿತಿಗನುಸಾರ ಅವರ ಮಧ್ಯೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಇತರ ಪ್ರವಾದಿಗಳು ಬೋಧಿಸಿದ್ದ 
ಧರ್ಮವನ್ನೇ ಪ್ರವಾದಿ ಮುಹಮ್ಮದ್‌(ಸ) ಕೂಡಾ ಲೋಕದ ಜನತೆಗೆ ಬೋಧಿಸಿದ್ದಾರೆ. 

4. ಅಂದರೆ ಈಸಾರ(ಅ) ನಂತರ ಮುಹಮೃದ್‌ರನ್ನೇಸ) ಅಲ್ಲಾಹನು ಪ್ರವಾದಿಯಾಗಿ 
ಕಳಿಸಿದನು. ಅವರ ಮಧ್ಯೆ ಇತರ ಯಾವ ಪ್ರವಾದಿಯೂ ಇಲ್ಲ ಹದೀಸ್‌ಗಳಿಂದ ತಿಳಿದು ಬರುವಂತೆ, 
ಈಸಾರನ್ನು ಅಲ್ಲಾಹನು ಆಕಾಶಕ್ಕೆ ಎತ್ತಿಕೊಂಡಿದ್ದಾನೆ. ಅವರು ಈಗಲೂ ಬದುಕಿದ್ದಾರೆ. ಆಕಾಶಕ್ಕೆ 
ಎತ್ತಲಾಗಿರುವುದು ವಾಸ್ತವದಲ್ಲಿ ಆವರ "ಹಿಜ್ರತ್‌'(ವಲಸೆ ಆಗಿದೆ. ಲೋಕಾಂತ್ಯ ದಿನಕ್ಕೆ ಮುಂಚೆ . 


44 ಪ್ರವಾದಿ ವಚನಗಳ 
ಅವರು ಭೂಮಿಗಿಳಿದು ಬರುವರು. ಅವರು ಪ್ರವಾದಿ ಮುಹಮ್ಮದ್‌(ಸ) ಅವರ ಅನುಯಾಯಿಯಾ 
ಬರುವರೇ ಹೊರತು ಪ್ರವಾದಿಯಾಗಿ ಅಲ್ಲವೆಂದು ತಿಳಿದಿರಬೇಕು. ಏಕೆಂದರೆ ಪ್ರವಾ! 
ಮುಹಮೃದ್‌(ಸು ಅವರ ನಂತರ ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ ಸಂದೇಶವಾಹಕರೆಂದ 
ಬೈಬಲಿನಲ್ಲಿ ಹೇಳಲಾಗಿರುವ ಹನ್ನೆರಡು ಮಂದಿ ಈಸಾರ ಉತ್ತರಾಧಿಕಾರಿಗಳೂ ಪ್ರತಿನಿಧಿಗಳ. 


ಆಗಿರುವರೇ ಹೊರತು ಪ್ರವಾದಿಗಳಲ್ಲ (ಲೂಕನು, 6:1 

ಓಲ a 4 ತ್ಳಿ AN 6 PS ತಬ ್‌ 

ರ) ಬೂಟು ಟೂ ಬಿಟ್ರೂ) ಟಟ: ಟಿಟಿ cabal yf 850 ಪ್ರೀ 
¥  ್‌್ಪ್‌್ಮಟ್‌ಾಾ॥ - 


ಟೂ ಟಟ ಕ ಸ ಟು) NY Hi gt 8 
CEP NUNES U3 5 ಜಟ? 
ohh EO TL A ಚ] 

(ಆ) KA be SEU ls ಸಹ 1 ಓಟ ಬ 
42. ಉಬಾದಾ ಬಿನ್‌ ಸಾಮಿತ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು- ಯಾರು 
ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ ಅವನು ಏಕಮಾತ್ರನು, ಅವನಿಗಾರೂ ಭಾಗೀದಾರರೀ 
ಹಾಗೂ ಮುಹಮ್ಮದ್‌(ಸ) ಆತನ ದಾಸ ಮತ್ತು ಸಂದೇಶವಾಹಕರಾಗಿದ್ದಾರೆ, ಈಸಾ(ಆ 
ಅಲ್ಲಾಹನ ದಾಸ ಮತ್ತು ಸಂದೇಶವಾಹಕರಾಗಿದ್ದು ಅವರು ಮರ್ಯಮರ ಕಡೆಗೆ ಕಳಿಸಲಾಃ 
ವಚನ ಹಾಗೂ ಅವನ, ವತಿಯಿಂದ ಒಂದು ಆತ್ಮವಾಗಿದ್ದಾರೆ' ಎಂದೂ ಸ್ಪರ್ಗ-ನರಕಗಳ 
ಸತ್ಯವೆಂದೂ ಯಾರು ಸಾಕ್ಷ್ಯ ವಹಿಸುತ್ತಾನೋ ಅವನ ಕರ್ಮಕ್ಕೆ ತಕ್ಕಂತೆ ಅವನನ್ನು ಅಲ್ಲಾಹನ 
ಸ್ಪರ್ಗಕ್ಕೆ ಕಳಿಸುವನು* . (ಬುಖಾರಿ 


5. ಪವಿತ್ರ ಕುರ್‌ಆನಿನಲ್ಲಿಹೀಗಿದೆ: ಅನ್ನಿಸಾ-171 ನೋಡಿರಿ. 

ಪ್ರಸ್ತುತ ಹದೀಸ್‌ ಮತ್ತು ಕುರ್‌ಆನ್‌ ಸೂಕ್ತದಿಂದ, ಮುಹಮ್ಮದ್‌(ಸ) ಮತ್ತು ಈಸಾ(ಆ 
ಇಬ್ಬರೂ ಅಲ್ಲಾಹನ ದಾಸರು ಮತ್ತು ಸಂದೇಶವಾಹಕರಾಗಿದ್ದಾರೆಂದು ಸ್ಪಷ್ಟವಾಗುತ್ತದೆ. ಮಸೀಹ 
ಈಸಾ(ಅ) ದೇವರಾಗಿದ್ದಾರೆ ಅಥವಾ ದೇವಪುತ್ರರಾಗಿದ್ದಾರೆಂದು ಹೇಳುವುದು ವಾಸ್ತವ ವಿರುದ್ಧವು 
ಸ್ಪಷ್ಟ ಅನ್ಯಾಯವೂ ಆಗಿದೆ. ಅವರು ತಂದೆಯಿಲ್ಲದೆ ಹುಟ್ಟಿದ್ದರಿಂದ ಅವರು ದೇವನ ಮಹ 
ದೃಷ್ಟಾಂತವಾಗಿದ್ದಾರೆ. ಆದರೆ ಅವರನ್ನು ದೇವರೆಂದೂ ದೇವ ಪೆತ್ರನೆಂದೂ ಭಾವಿಸುವುದು ತಪ್ಪ 
ಅವರೂ ಆದಮ್‌(ಅ)ರಂತೆಯೇ ಅಲ್ಲಾಹನ “ಕುನ್‌'(ಆಗು) ಎಂಬ ಅಪ್ಪಣೆಯಿಂದ ಹುಟ್ಟಿದಂತೆಯೆ 
"ಕುನ್‌' ಎಂಬ ಅಪ್ಪಣೆಯಿಂದ ಹುಟ್ಟಿದ್ದಾರೆ. ಮಣ್ಣಿನ ಸತ್ಯಕ್ಕೆ ಆತ್ಮವನ್ನು ಊದಿರುವುದರಿಂದ ಹಾಗು 
"ಕುನ್‌' ಪದದಿಂದ ಆದಮ್‌(ಅ) ತಂದೆ-ತಾಯಿಗಳಿಲ್ಲದೆ ಹುಟ್ಟಿದ ಹಾಗೆಯೇ ಈಸಾ(ಅ) ಕೂಡ 
“ಕುನ್‌' ಪದದಿಂದ ಮತ್ತು ಮರ್ಯಮರ ಗರ್ಭದಲ್ಲಿ ಅಲ್ಲಾಹನು ಆತ್ಮ ಹಾಕಿರುವುದರಿಂದ ಅವರ 
ತಂದೆಯಿಲ್ಲದೆ ಹುಟ್ಟಿದ್ದಾರೆ. ಪವಿತ್ರ ಕುರ್‌ಆನಿನಲ್ಲಿ ಒಂದೆಡೆ ಹೀಗೆ ಹೇಳಲಾಗಿದೆ- ""ಅಲ್ಲಾಹನ ಬ 


ಪ್ರವಾದಿ ವಚನಗಳು 45 


"ಈಸಾ'ರ ಉಪಮೆಯು ಆದಮರಂತಿದೆ. ಅಲ್ಲಾಹನು ಅವರನ್ನು(ಆದಮರನ್ನು ಮಣ್ಣಿನಿಂದ ಸೃಷ್ಟಿಸಿ, 
"ಆಗು' ಎಂದು ಆಜ್ಞೆ ಕೊಟ್ಟನು. ಆಗ ಅವರು ಉಂಟಾದರು.'' (3:59) 

6. ಅಂದರೆ ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸಿರುವ 
ಮತ್ತು ಧರ್ಮ ಧಿಕ್ಕಾರಿಯಲ್ಲದವನು ಖಂಡಿತ ಸ್ವರ್ಗ ಪ್ರವೇಶ ಮಾಡುವನು. ಒಬ್ಬನ ಕರ್ಮಗಳು 
ಸರಿಯಾಗಿಲ್ಲದೆ ಸ್ಪರ್ಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಶಿಕ್ಷೆ ಅನುಭವಿಸಬೇಕಾಗುವುದೆಂಬುದು 
ಬೇರೆ ಮಾತು. "ಕರ್ಮಕ್ಕೆ ತಕ್ಕಂತೆ' ಎಂದರೆ ಸ್ವರ್ಗದಲ್ಲಿ ಮನುಷ್ಯನ ಪದವಿಯು ಅವನ 
ಕರ್ಮಗಳನುಸಾರವಾಗಿರುವುದು ಎಂದಾಗಿದೆ. 


ದಿವ್ಯ ವಾಣಿ ಅವತೀರ್ಣಗೊಳ್ಳುವ ರೀತಿ 


Miss as pa ಪಿಟಿ) 3 ಆ 
"ಆ SKS ht: 44; jis hls 


alo Jo ssh i: jis ih lo dnd ) J 
141128: ೬ ಪ) 53 ಟೆ bi i 
(೫) ೬! ಬ IS ವಾರ್ಸಾ 


tis EEE ai 4 
(ಆ) ಹದ 


43. ಆಯಿಶಾ(ರ) ಹೇಳುತ್ತಾರೆ- ಹಾರಿಸ್‌ ಬಿನ್‌ ಹಿಶಾಮ್‌(ರ) ಪ್ರವಾದಿವರ್ಯರಲ್ಲಿಸು, 
ಪ್ರವಾದಿವರ್ಯರೇ, ತಮಗೆ ದಿವ್ಯವಾಣಿವಹೀ) ಅವತೀರ್ಣವಾಗುವುದು ಹೇಗೆಂದು 
ಕೇಳಿದರು. ಪ್ರವಾದಿಸು ಹೇಳಿದರು- ಕೆಲವೊಮ್ಮೆ ಅದು ಘಂಟಾನಾದದ' ರೂಪದಲ್ಲಿ 
ಬರುತ್ತದೆ. ಅದು ಬಹಳ ಕಠಿಣವಾಗಿರುತ್ತದೆ. ಅನಂತರ ಅದು ನಿಂತುಬಿಡುತ್ತದೆ. ಆಗ 
ನನಗೆ ಅದು ಕಂಠಪಾಠವಾಗಿರುತ್ತದೆ.? ಇನ್ನು ಕೆಲವೊಮ್ಮೆ ದೇವಚರರು ಮನುಷ್ಯರೂಪದಲ್ಲಿ 
ನನ್ನ ಮುಂದೆ ಪ್ರತ್ಯಕ್ಷನಾಗಿ ನನ್ನೊಡನೆ ಮಾತನಾಡುತ್ತಾರೆ. ಅವರು ಹೇಳುವುದನ್ನು ನಾನು 
ನೆನಪಿಡುತ್ತೇನೆ.' ಆಯಿಶಾ(ರ) ಹೇಳುತ್ತಾರೆ: ಅವರ ಮೇಲೆ ದಿವ್ಯವಾಣಿ ಅವಶೀರ್ಣಗೊಂಡು 
ನಿಂತಾಗ, ತೀವ್ರ ಚಳಿಯಲ್ಲೂ ಅವರ ಹಣೆಯಿಂದ ಬೆವರ ಹನಿಗಳು ಪುಟಿಯುವುದನ್ನು 
ನಾನು ಕಂಡಿದ್ದೇನೆ.* (ಬುಖಾರಿ) 


46 ` ಪ್ರವಾದಿ ವಚನಗಳು 
ಟಪ್ಪಣೆ: 

1. ಅಂದರೆ ಘಂಟಾನಾದದ ರೂಪದಲ್ಲಿ ದಿವ್ಯವಾಣಿ (ಕಾವಾ ನನಗೆ ತುಂಬಾ 

ಕಷ್ಟವಾಗುತ್ತದೆ. 

2. ಅಂದು ದಿವ್ಯವಾಣಿ ಅವತೀರ್ಣಗೊಂಡ ಬಳಿಕ ಅದರ ವಿಷಯ ನನಗೆ ಸಂಪೂರ್ಣ 
ಕಂಠಪಾಠವಾಗುತ್ತದೆ. ದೇವನ ವತಿಯಿಂದ ನನಗೆ ಆ ಮೂಲಕ ತಲುಪಿಸಲಾಗುವ ಸಂದೇಶವು ನನ್ನ 
ಸ್ಮೃತಿಪಟಲದಲ್ಲಿಸುರಕ್ಷಿತವಾಗಿರುತ್ತದೆ. 

3. ಕೆಲವೊಮ್ಮ ದೇವಚರರು ಮನುಷ್ಯ ರೂಪದಲ್ಲಿನನ್ನ ಬಳಿಗೆ ಬರುತ್ತಿದ್ದರು. ಅವರು ನೀಡುವ 
ದೇವನ ಸಂದೇಶವನ್ನು ನಾನು ನೆನಪಿಡುತ್ತೇನೆ. 

4. ಅಂದರೆ ತೀವ್ರ ಚಳಿಗಾಲದ ಮೈಕೊರೆಯುವ ಚೆಳಿಯಲ್ಲೂ ಅವರಿಗೆ ದಿವ್ಯವಾಣಿ 
ಅವತೀರ್ಣವಾಗುವಾಗ ಅವರ ಹಣೆಯು ಬೆವರಿನಿಂದ ಒದ್ದೆಯಾಗುವುದನ್ನು ನಾನು ಕಂಡಿದ್ದೇನೆ. 


ಪ್ರವಾದಿಯವರ ಉಪಮೆ 


ವಿಭು ddd SS 
EB BSE 5) ES el ಟ್ರೂ 
೫1% sb ಒಪಿಕೆ ಚಟು a) 
eI ಟಟ ಚ್‌ 

NR LG pec ll EG 


TET 
(es 5) ಹಿ 


44. ಅಬೂ ಮೂಸಾ(ರ) ಉಲ್ಲೇಖಿಸುತ್ತಾರೆ: ಪ್ರವಾದಿ(ಸ) ಹೇಳಿದರು- ನನ್ನ ಮತ್ತು 
ನಾನು ಅಲ್ಲಾಹನಿಂದ ತಂದಿರುವುದರ ಉದಾಹರಣೆ ಹೀಗಿದೆ: ಒಬ್ಬವ್ಯಕ್ತಿ ತನ್ನ ಜನತೆಯ ಬಳಿಗೆ 
ಬಂದು ಹೇಳುತ್ತಾನೆ: ಓ ಜನರೇ! ನಾನೊಂದುಟವೈರಿ) ಸೇನೆಯನ್ನು ಕಣ್ಣಾರೆ ಕಾಣುತ್ತಿದ್ದೇನೆ. 
ನಾನು ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿದ್ದೇನೆ. ಆದ್ದರಿಂದ ನೀವು ಪಾರಾಗುವ ಬಗ್ಗೆ ಚಿಂತಿಸಿರಿ. 
ಅವನ ಸಮಯದ ಕೆಲವರು ಅವನ ಮಾತನ್ನು ನಂಜ ರಾತ್ರೋರಾತ್ರಿ ಸಾವಧಾನದಿಂದ 
ಹೊರಟು ಬಿಟ್ಟರು ಮತ್ತು (ವೈರಿಗಳಿಂದ) ಪ ಚಯ ಕು] ಅವರಲ್ಲಿ ಇನ್ನು ಕೆಲವರು ಅವನ 
ಮಾತನ್ನು ನಂಬದೆ, ಬೆಳಗಿನ ತನಕ ಅಲ್ಲೇ ಇದ್ದು ಬಿಟ್ಟರು. ಬೆಳಗ್ಗಿನ ಜಾವ(ವ್ಯೆರಿ ಸೇನೆ) ಅವರ 


ಪ್ರವಾದಿ ವಚನಗಳು 47 


ಮೇಲೆರಗಿ ಅವರನ್ನು ಸಮೂಲ ನಾಶ ಪಡಿಸಿಬಿಟ್ಟಿತು. ಇದುವೇ ನನ್ನನ್ನು ಅನುಸರಿಸಿದ ಮತ್ತು 
ಕಾನು ತಂದಿರುವುದನ್ನು ಅನುಕರಿಸಿದವನ ಉದಾಹರಣೆಯಾಗಿದೆ. ಇದುವೇ, ನನ್ನನ್ನು 
ನಿರಾಕರಿಸಿದ ಮತ್ತು ನಾನು ತಂದಿರುವುದನ್ನುಸುಳ್ಳಾಗಿಸಿದವನ ಉದಾಹರಣೆ." 

(ಬುಖಾರಿ, ಮುಸ್ಲಿಮ್‌) 


ಚಿಪ್ಪಿ: 

1. ಈ ಉದಾಹರಣೆಯಿಂದ ಪ್ರವಾದಿಯವರ ಸ್ಥಾನಮಾನದ ಅರಿವಾಗುತ್ತದೆ. 
ಅರೇಬಿಯಾದಲ್ಲಿ ಸಾಮಾನ್ಯವಾಗಿ ದರೋಡೆಗಳು ಮುಂಜಾವಿನಲ್ಲಿ ನಡೆಯುತ್ತಿದ್ದುವು. ಆದ್ದರಿಂದ 
ಅವರು ಪರಸ್ಪರರೊಂದಿಗೆ, ನಮ್ಮ ಮುಂಜಾವನ್ನು ದೇವನು ಉತ್ತಮವಾಗಿರಿಸಲಿ ಎಂದು ಪ್ರಾರ್ಥಿಸುವ 
`ೂಢಿಯಿತ್ತು. ಯಾವುದಾದರೊಂದು ಗೋತ್ರಕ್ಕೆ ಅಪಾಯವುಂಟಾದಾಗ ಮತ್ತು ವೈರಿಗಳು ಆಕ್ರಮಣಕ್ಕೆ 
ಮುಂದೊತ್ತಿ ಬರುವಾಗ, ಅವರನ್ನು ಮೊದಲು ನೋಡಿದವನು ಒಂದು ಗುಡ್ಡದ ಮೇಲೇರಿ, ತನ್ನ 
ಬಟ್ಟೆಯನ್ನು ಕಳಚಿ ತಲೆಯ ಮೇಲಿಡುವ ಮತ್ತು ಬೊಬ್ಬೆ ಹಾಕಿ ಜನರನ್ನು ಎಚ್ಚರಿಸುವ ರೂಢಿಯೂ 
ಅವರಲ್ಲಿತ್ತು. ಅಂತಹ ವ್ಯಕ್ತಿಯನ್ನು ಪ್ರತ್ಯಕ್ಷದರ್ಶಿ ಎಂಬ ನೆಲೆಯಲ್ಲಿ ಅವನು ನೀಡುವ ಸುದ್ದಿಯನ್ನು 
ಎಲ್ಲರೂ ನಂಬುತ್ತಿದ್ದರು. ಮುಂದೆ ಎಚ್ಚರಿಸುವ ಈ ಕ್ರಮವನ್ನು ಪ್ರತಿಯೊಂದು ವಿಪತ್ತಿನ ವೇಳೆಯೂ 
ಬಳಸಲಾರಂಭವಾಯಿತು. ಪ್ರವಾದಿ(ಸ) ಜನರಿಗೆ ಮನವರಿಕೆ ಮಾಡಿಸಲಿಕ್ಕಾಗಿ ತಮ್ಮನ್ನು ಇಂತಹ 
ಒರ್ವ ವ್ಯಕ್ತಿಗೆ ಹೋಲಿಸಿ ಹೇಳಿದರು. (ಆದರೆ ಪ್ರವಾದಿಯವರು ಜನರನ್ನು ಎಚ್ಚರಿಸುವಾಗ ಪೂರ್ಣ 
ದಸ್ತ್ರದಾರಿಯಾಗಿದ್ದರೆಂಬುದು ಗಮನಾರ್ಹ) ಜನರು ಎಚ್ಚೆತ್ತುಕೊಂಡು ತಮ್ಮ ಜವಾಬ್ದಾರಿಕೆಯನ್ನು 
ಅರಿತುಕೊಳ್ಳಬೇಕು ಮತ್ತು ಅಲ್ಲಾಹನ ಶಿಕ್ಷೆಯಿಂದ ರಕ್ಷಣೆ ಹೊಂದುವ ಚಿಂತೆ ಮಾಡಬೇಕೆಂಬುದು 
ಇದರ ಉದ್ದೇಶವಾಗಿತ್ತು. 


ತುಜಾ ರಾ ಗೆಯ fs 6, HR 320A FP FO 

KS es EM Lo 2) ಕಕ )1) ಸ ೫) 

3 3 ತ 1 ಹ ಚಚ್ಚಿ p 

Sods ಲ ಚ ಬಟ ಬ By 

ಹ ಪ ಲೋ ಲ SII > 3% 5 ಸ fF 

pS EI ಜಾ ಹ ಹ 

PATA TS 3 ಟ ್ಛ್‌್ಸ್ಪಚ್ಛೈ 3 

(bu) BOD (3 J oS Spry ತಿ 
45. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ನನ್ನಉಪಮೆಯು 
ಓರ್ವ ಬೆಂಕಿ ಉರಿಸುವವನಂತಿದೆ. ಅದು ತನ್ನ ಪರಿಸರವನ್ನು ಚೆನ್ನಾಗಿ ಬೆಳಗಿದಾಗ ಬೆಂಕಿಗೆ 
ಹಾರುವ ಕ್ರಿಮಿ-ಕೀಟಗಳು ಅದರಲ್ಲಿಬೀಳ ತೊಡಗಿದುವು. ಆತ ಅವುಗಳನ್ನುತಡೆಯಲು ಎಷ್ಟೇ 
ಪ್ರಯತ್ನಿಸಿದರೂ ಅವು ಅದರಲ್ಲಿಬೀಳುತ್ತಿದ್ದುವು. (ನನ್ನ ಮತ್ತು ನಿಮ್ಮಉದಾಹರಣೆಯೂ ಅದೇ 
ಆಗಿದೆ ನಾನು ನಿಮ್ಮನ್ನು ಬೆಂಕಿಯಿಂದ ತಡೆಯುತ್ತಿದ್ದೇನೆ. ನೀವಾದರೂ ಅದರಲ್ಲಿ ಬೀಳಲು 
ಮುಗ್ಗುತ್ತಿದ್ದೀರಿ.? (ಬುಖಾರಿ) 


48 ಪ್ರವಾದಿ ವಚನಗಳು 


ಟಿಪಣಿ: 

§ 2. ಒಂದು ಹದೀಸ್‌ನಲ್ಲಿ ಈ ವರದಿಯ ಕೊನೆಯ ವಾಕ್ಯಗಳು ಹೀಗಿವೆ- ನನ್ನ ಮತ್ತು ನಿಮ್ಮ 
ಉಪಮೆಯು- “ನಾನು ನಿಮ್ಮ ಸೊಂಟಗಳನ್ನು ಹಿಡಿದು ನಿಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸುತ್ತಿದ್ದೇನೆ 
ಮತ್ತು ಅಗ್ನಿಯಿಂದ ಪಾರಾಗಿರಿ, ಅಗ್ನಿಯಿಂದ ಪಾರಾಗಿರಿ(ಎಂದು ಹೇಳುತ್ತೇನೆ) ನೀವು ನನ್ನನ್ನು 
ಸೋಲಿಸಿ ಅದರಲ್ಲಿಹಾರಿ ಬೀಳುತ್ತೀರಿ'' ಎಂಬಂತಿದೆ. 

ಈ ಉಪಮೆಯಿಂದ ತಿಳಿಗೇಡಿ ಜನರ ಬುದ್ಧಿಹೀನತೆ ಮತ್ತು ಅಲ್ಲಾಹನ ಪ್ರವಾದಿಯವರ(ಸ) 
ಪ್ರೀತಿ ಮತ್ತು ಅನುಕಂಪದ ನೈಜ ಮತ್ತು ಜೀವಂತ ಚಿತ್ರ ನಮ್ಮ ಮುಂದೆ ಮೂಡುತ್ತದೆ. ಪತಂಗಗಳಿಗೆ 
ತಮ್ಮ ಕೋಮಲ ಶರೀರವನ್ನು ಬೆಂಕಿಯು ಸುಟ್ಟು ಬಿಡುವುದೆಂಬ ಪ್ರಜ್ಞೆಯಿರುವುದಿಲ್ಲ ಅವು ಅದರಲ್ಲಿ 
_ಹಾರಿ ಬೀಳುತ್ತವೆ. ಅಲ್ಲಾಹನ ಶಿಕ್ಷೆಯ ಭಯವಿಲ್ಲದೆ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸುವವರ 
ಸ್ಥಿತಿಯೂ ಇದೇ ಆಗಿದೆ. ಅವರು ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾಗುತ್ತಾರೆ. ಅಲ್ಲಾಹನ ಪ್ರವಾದಿಯು 
ಅವರನ್ನು ಶಿಕ್ಷೆಯಿಂದ ರಕ್ಷಿಸಲು ಗರಿಷ್ಠ ಪ್ರಯತ್ನಿಸುತ್ತಾರೆ. ಆದರೂ ಯಾರಾದರೂ ಸ್ವಯಂ ಸುಧಾರಿಸಿ 
ಕೊಳ್ಳದಿದ್ದರೆ ತನ್ನ ವಿನಾಶಕ್ಕೆ ತಾನೇ ಕಾರಣನಾಗುತ್ತಾನೆ. 


ಅಖಿಲ ಜಗತ್ತಿನ ಸಂದೇಶವಾಹಕರು 


ps 1 6, ೩3% 32, ಕ ಚಚ 

IEAM so ಟಂ ಜಗ್ಗ ಗು (ಗ LE 1 yr 5) 

ಕ Cy 1. ೨ ೫ರ ಕ ನ ಅಕ್ಕೆ ದ ಹ 5 

os) UE i EE EE dE 
46. ಜಾಬಿರ್‌ ಬಿನ್‌ ಅಬ್ದುಲ್ಲಾರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಈ ಹಿಂದೆ 
ಪ್ರವಾದಿಗಳು ತಂತಮ್ಮ ಜನತೆಯ ಕಡೆಗೆ ನೇಮಿಸಲ್ಪಡುತ್ತಿದ್ದರು. ನಾನು ಸಕಲ ಮಾನವರ ಕಡೆಗೆ 
ನೇಮಿಸಲ್ಪಟ್ಟಿದ್ದೇನೆ.' (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

| 1. ಪ್ರವಾದಿ ಮುಹಮ್ಮದ್‌(ಸ. ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ ಕಳುಹಿಸಲ್ಪ 
ಟ್ವಿದ್ದಾರೆಂಬುದು ಅವರ ವಿಶೇಷತೆಯಾಗಿದೆ. ಹಿಂದಿನ ಪ್ರವಾದಿಗಳೆಲ್ಲ ತಂತಮ್ಮ ಜನಾಂಗಗಳ ಕಡೆಗೆ 
ಕಳಿಸಲ್ಪಟ್ಟಿದ್ದರು. ಅವರು ತಂದಿರುವ ಸನ್ನಾರ್ಗವು ಸಕಲ ಮಾನವ ಉತ್ತರಾಧಿಕಾರದ ಸೊತ್ತಾಗಿದೆ. 
ಅದು ಯಾವುದೇ ಒಂದು ಜನಾಂಗದ ಸೊತ್ತಲ್ಲ ಅದು ಯಾರಿಗೂ ಪರಕೀಯವಲ್ಲ ಆದ್ದರಿಂದಲೇ 
ಪ್ರವಾದಿಸು ಸಂದೇಶ ಪ್ರಚಾರ ಕಾರ್ಯವನ್ನು ತಮ್ಮ ಜನಾಂಗ ಅಥವಾ ಅರೇಬಿಯಕ್ಕೆ ಮಾತ್ರ 
ಸೀಮಿತಗೊಳಿಸಲಿಲ್ಲ ಅವರು ಅದರ ಹೊರಗಿನವರಿಗೂ ಇಸ್ಲಾಮಿನ ಸಂದೇಶ ನೀಡಿದರು. ಬೇರೆ ಬೇರೆ 
ದೇಶಗಳ ರಾಜಂದಿರು ಮತ್ತು ಆಡಳಿತಗಾರರಿಗೆ ಅವರನ್ನು ಇಸ್ಲಾಮಿಗೆ ಆಹ್ವಾನಿಸಿ ಪತ್ರ ಬರೆದರು. ಈ 
ಉದ್ದೇಶಕ್ಕಾಗಿ ಅಲ್ಲಾಹನು ಅವರಿಗೆ ಒಂದು ಸಮುದಾಯವನ್ನುಕೊಟ್ಟನು. ಪ್ರವಾದಿಯವರ ದೌತ್ಯವನ್ನು 
ವಹಿಸಿಕೊಂಡು ಸತ್ಯಸಂದೇಶವನ್ನು ಜಗತ್ತಿನಾದ್ಯಂತ ಸಾರ್ವತ್ರಿಕಗೊಳಿಸುವುದು ಆ ಸಮುದಾಯದ 


ಪ್ರವಾದಿ ವಚನಗಳು 49 


ಪ್ರಮುಖ ಹೊಣೆಗಾರಿಕೆಯಾಗಿ ನಿರ್ಣಯಿಸಲ್ಪಟ್ಟಿತು. ಪ್ರವಾದಿಯವರನ್ನು ಸಕಲ ಮಾನವರಿಗಾಗಿ 
ಕಳಿಸಲಾಗಿದೆಯೆಂದು ಕುರ್‌ಆನಿನಲ್ಲಿ ಅನೇಕ ಕಡೆ ಸ್ಪಷ್ಟವಾಗಿ ಫಾರಛಾಗಿದ್ದೆ; [ಉದಾ: ಸಬಾ: 28, 
ಅನ್‌ಆಮ್‌;19, ಅಆ್‌ರಾಫ್‌:158] 

ಹಿಂದಿನ ಪ್ರವಾದಿಗಳನ್ನು ನಿರ್ದಿಷ್ಟ ಕಾಲ ಮತ್ತು ಜನಾಂಗಕ್ಕೆ Sins. ಇದು ಅವರ 
ಲಸಗಳು, ಪರಿಶ್ರಮ ಮತ್ತು ಅವರ ಮಾತುಗಳಿಂದ ಸಾಬೀತಾಗುತ್ತದೆ. 


ಪ್ರವಾದಿತ್ವಪರಿಸಮಾಪ್ತಿ 
see ody SNP 3 
ಸ EE ಬಡ ಗ 
ERY pS ರಚ ೫ 
(ರು ಆ) ೫೫ 5೩5, Capos 


47. ಅಬೂ ಹುರ್ಬೆರಾ(ರ) ವರದಿ ಮಾಡುತ್ತಾರೆ: ಪ್ರವಾದೀಸ) ಹೇಳಿದರು-ನನ್ನ ಮತ್ತು 
ಹಿಂದಿನ ಪ್ರವಾದಿಗಳ ಉದಾಹರಣೆ ಹೀಗಿದೆ- ಒಬ್ಬನು ಒಂದು ಕಟ್ಟಡ ನಿರ್ಮಿಸಿದನು. ಅದನ್ನು 
ಚೆನ್ನಾಗಿ ಅಲಂಕರಿಸಿ ಸುಂದರಗೊಳಿಸಿದನು. ಆದರೆ ಅದರ ಒಂದು ಮೂಲೆಯಲ್ಲಿ ಸ್ರ 
ಇಟ್ಟಿಗೆಯ ಸ್ಥಃ ಸ್ಥಳವನ್ನು ಬಿಟ್ಟು ಬಿಟ್ಟನು. ಜನರು ಅದರ ಸುತ್ತು ಬರುತ್ತಾ ಅದರ ಸೌಂದರ್ಯದ 
ಬಗ್ಗೆ ಆಶ್ಚರ್ಯ ಪಡುತ್ತಿದ್ದರು. “ಇದೊಂದು ಇಟ್ಟಿಗೆಯನ್ನುಏಕೆ ಇಡಲಿಲ್ಲ'ವೆಂದು ಕೇಳುತ್ತಿದ್ದರು. 

ಆ ಇಟ್ಟಿಗೆ ನಾನಾಗಿದ್ದೇನೆ. ನಾನು ಪ್ರವಾದಿಗಳಲ್ಲಿ; ) ಕೊನೆಯವನಾಗಿದ್ದೇನೆ. 3 
. (ಬುಖಾರಿ, ಮುಸ್ಲಿಮ್‌) 


1. ಮುಸ್ಲಿಮ್‌ ಹದೀಸ್‌ ಗ್ರಂಥದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ ನಾಲ್ಕು ಹದೀಸ್‌ 
ಗಳಿವೆ. ಒಂದು ಹದೀಸ್‌ನ ಪದಗಳು ಹೀಗಿವೆ- “'ನಾನು ಬಂದೆ, ಪ್ರವಾದಿ ಪರಂಪರೆಯನ್ನು 
ಕೊನೆಗೊಳಿಸಿದೆ.'' ಅಬೂದಾವೂದ್‌ ಮತ್ತು ತೆಯಾಲಿಸಿಯಲ್ಲಿ ಈ ಹದೀಸ್‌ ಜಾಬಿರ್‌ ಬಿನ್‌ 
ಅಬ್ದುಲ್ಲಾರ ವರದಿಗಳಲ್ಲಿ ಬಂದಿದ್ದೂ ಅದರ ಕೊನೆಯ ಪದಗಳು ಹೀಗಿವೆ- ““ನನ್ನ ಮುಖಾಂತರ 
ಪ್ರವಾದಿಗಳ ಪರಂಪರೆ ಕೊನೆಗೊಂಡಿತು.'' ಈ ಹೆದೀಸ್‌ನಿಂದ, ಪ್ರವಾದಿಯವರ "ಆಗಮನದಿಂದ 
ಪ್ರವಾದಿತ್ವದ ಕಟ್ಟಡ ಪೂರ್ಣಗೊಂಡಿತು, ಇನ್ನು ಅದನ್ನು ತುಂಬಿಸಲು ಯಾವ ಪ್ರವಾದಿಯೂ ಬರುವ 
ಅಗತ್ಯವಿಲ್ಲವೆಂದು ತಿಳಿದು ಬರುತ್ತದೆ. ಪ್ರವಾದಿತ್ವಮತ್ತು ಸಂದೇಶವಾಹಕತ್ವದ ಪರಂಪರೆಯು ಪ್ರವಾದಿ 
ಮುಹಮ್ಮದ್‌ರಲ್ಲಿಸ) ಪೂರ್ಣಗೊಂಡಿತು. ಇನ್ನು ಯಾರಾದರೂ ತಾನು” ಪ್ರವಾದಿಯೆಂದು 
ವಾದಿಸಿದರೆ ಆತ ಮಹಾ ವಂಚಕ ಮತ್ತು ಸುಳ್ಳುಗಾರನಾಗಿದ್ದಾನೆ. | 


50 ಪ್ರವಾದಿ ವಚನಗಳು 
ಪ್ರವಾದಿವರ್ಯರ ವೈಶಿಷ್ಟ್ಯಗಳು 


WEF ia £, 2 PO ಸತ 
ಲೆಕ) SM oI Ir AE 
3 3» ತೊ ASS PR ಜಟಕ ಟ್ಟು 39: 
EIU Ses AN up ಮಜ: Ess ಮ 
11 es Pe ಲ್ಪ pS 8 ತ್ರ 
pss ಟ್ರ. oS Cle ಬ Cel 
pS ಕಿತ ಕೊಸ ಇ] ಕ 
(ಆ್‌ಓ msde Spl) 5 384 jd 
48. ಅಬೂ ಹುರೈೆರಾ(ರು ವರದಿ ಮಾಡುತ್ತಾರೆ: ಪ್ರವಾದಿ(ಸು ಹೇಳಿದರು- ಪ್ರವಾದಿಗಳ 
ಪೈಕಿ ನನಗೆ ಆರು ವಿಶೇಷತೆಗಳನ್ನು ನೀಡಲಾಗಿದೆ. ನನಗೆ ಸಮಗ್ರವಾದ ಸಂಕ್ಷಿಪ್ತ ಮಾತುಗಳನ್ನು 
ಹೇಳುವ ಯೋಗ್ಯತೆ ನೀಡಲಾಗಿದೆ.' ಗಾಂಭೀರ್ಯದ ಮೂಲಕ ನನಗೆ ಸಹಾಯ 
ಮಾಡಲಾಗಿದೆ: ಸಮರಾರ್ಜಿತ ಸೊತ್ತನ್ನುಗನೀಮತ್‌) ನನಗೆ ಹಲಾಲ್‌ ಮಾಡಲಾಗಿದೆ. 
ಭೂಮಿಯನ್ನುನನಗೆ ಮಸೀದಿ ಹಾಗೂ ಶುದ್ಧೀಕರಣದ ಸಾಧನವಾಗಿ ಮಾಡಲಾಗಿದೆ." ನನ್ನನ್ನು 


ಸಕಲ ಜಗತ್ತಿನವರಿಗೆ ಸಂದೇಶವಾಹಕನಾಗಿ ಮಾಡಿ ಕಳುಹಿಸಲಾಗಿದೆ." ನನ್ನೊಂದಿಗೆ ಪ್ರವಾದಿತ್ವ 
ಪರಂಪರೆಯನ್ನು ಕೊನೆಗೊಳಿಸಲಾಗಿದೆ.* (ಮುಸ್ಲಿಮ್‌, ತಿರ್ಮಿದಿ, ಇಬ್ದುಮಾಜಳಿ 


ಟಿಪ್ಪಣಿ: 1.01 

1. ಅಂದರೆ ನನಗೆ ಸಂಕ್ಷಿಪ್ತ ಪದಗಳಿಂದ ಸಮಗ್ರ ಹಾಗೂ ಬಹು ಅರ್ಥದ ಮಾತುಗಳನ್ನು 
ಹೇಳುವ ಯೋಗ್ಯತೆ ನೀಡಲಾಗಿದೆ. ಪ್ರವಾದಿಯವರ ಪದಗಳು ಸ್ಪಷ್ಟವಾಗಿರುತ್ತಿತ್ತು. ಆದರೆ ಅದರ 
ವಿವರಣೆಯನ್ನು ವಿಶ್ಲೇಷಿಸಿದರೆ ಪ್ರತಿಯೊಂದು ವಿವರಣೆಯೂ ಅದಕ್ಕಾಗಿಯೇ ಮಾಡಲಾಗಿದೆಯೆಂದು 
ತೋರುತ್ತದೆ. ಪವಿತ್ರ ಕುರ್‌ಆನಿನ ನಂತರ ಹದೀಸ್‌ ಮಾತ್ರ ಸ್ಪಷ್ಟವಾಗಿರುವುದರ ಹೊರತಾಗಿಯೂ 
ವಿಶಾಲಾರ್ಥ ಹೊಂದಿದ ಸಮಗ್ರ ಮಾತುಗಳಾಗಿರುತ್ತವೆ. 

2. ಅಂದರೆ ಶತ್ರುಗಳ ಮೇಲೆ ಪ್ರಭಾವ ಬೀರುವಂತೆ ನನಗೆ ಸಹಾಯ ಮಾಡಲಾಗಿದೆ. 

3. ಸತ್ಯ-ಅಸತ್ಯದ ನಡುವಿನ ಯುದ್ಧದಲ್ಲಿ ಕೈಸೇರಿದ ವೈರಿಗಳ ಸೊತ್ತನ್ನು “ಗನೀಮತ್‌' 
ಎನ್ನಲಾಗುತ್ತದೆ. ಹಿಂದಿನ ಪ್ರವಾದಿಗಳ ಕಾಲದಲ್ಲಿ ಅದನ್ನು ಉಪಯೋಗಿಸುವುದು ನಿಷಿದ್ಧವಾಗಿತ್ತು. 
ಆದರೆ ಅಲ್ಲಾಹನು ತನ್ನ ಅನುಗ್ರಹದಿಂದ ಈ ಸೊತ್ತನ್ನು ಪ್ರವಾದಿಯವರೆ ಶರೀಅತ್‌ನಲ್ಲಿ ಹಲಾಲ್‌ 
ಗೊಳಿಸಿದ್ದಾನೆ. 

4. ಅಂದರೆ ನನ್ನ ಶರೀಅತ್‌ನಲ್ಲಿ ನಮಾರುನ್ನು ಕೇವಲ ಮಸೀದಿಗಳಲ್ಲೇ ಮಾಡಬೇಕೆಂಬ 
ನಿರ್ಬಂಧವಿಲ್ಲ ಭೂಮಿಯ ಯಾವ ಸ್ಥಳದಲ್ಲೂ ನಮಾರುಖ್‌ ಮಾಡಬಹುದು. ನೀರು ಸಿಗದಿದ್ದರೆ 
ವುರಖೂ, ಸ್ನಾನದ ಬದಲು ತಯಮ್ಮುಮ್‌ ಮಾಡಬಹುದು.(ತಯಮ್ಮುಮ್‌ ಎಂದರೆ ಶುದ್ಧಮಣ್ಣಿಗೆ 


ಪ್ರವಾದಿ ವಚನಗಳು 51 


ಅಂಗೈ ಹೊಡೆದು ಕೈಗಳು ಮತ್ತು ಮುಖಕ್ಕೆ ಒಂದು ಬಾರಿ ಸವರುವುದು) 

5. ಅಂದರೆ ನನ್ನನ ಸಕಲ ಲೋಕದವರಿಗೆ ಪ್ರವಾದಿಯಾಗಿಕಳುಹಿಸಲಾಗಿದೆ. ಯಾವುದೇ ಪ್ರತ್ಯೇಕ 
ಜನಾಂಗದ ಪ್ರವಾದಿಯಲ್ಲ ನಾನು ಸಕಲ ಲೋಕದವರ ಮಾರ್ಗದರ್ಶನಕ್ಕಾಗಿ ಕಳುಹಿಸಲ್ಪಟ್ಟಿದ್ದೇನೆ. 

6. ಅಂದರೆ ನನ್ನ ನಂತರ ಯಾವುದೇ ಪ್ರವಾದಿತ್ವವಿಲ್ಲ. ನಾನು ಅಲ್ಲಾಹನ ಅಂತಿಮ 


ಪ್ರವಾದಿಯಾಗಿದ್ದೇನೆ. 
ಅತಿವರ್ಣನೆಗೆ ವಿರೋಧ 


ರ >) SSE 
ಸಹಿ Bp 
ಬ ಬಜ ಭಟ key ji 

49. ಇಬ್ನು ಉಮರ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಕೈಸ್ತರು ಈಸಾ 


'ಬಿನ್‌ ಮರ್ಯಮರನ್ನು ಮಿತಿಮೀರಿ ಗೌರವಿಸಿದಂತೆ ನನ್ನನ್ನು ಮೇಲೇರಿಸಿ. ನಾನಂತೂ 
ಅಲ್ಲಾಹನ ಓರ್ವ ದಾಸ ಮತ್ತು ಸಂದೇಶವಾಹಕನಾಗಿರುತ್ತೇನೆ. . ಆದ್ದರಿಂದ ನನ್ನನ್ನು ಅಲ್ಲಾಹನ 


ಹಾಸು ಸಜಕರಾತಕರೇಚ905 (ರ, ಮು) 


ಟಿಪ್ಪಣಿ: ಜನ. 


1. ಅಂದರೆ ನಾನಂತೂ ಅಲ್ಲಾಹನ ಓರ್ವ ದಾಸ. ಅವನು ನನ್ನನ್ನು ಸಂದೇಶವಾಹಕನಾಗಿ 
ಮಾಡಿರುವುದು ನಿಜ. ಆದರೆ ನಾನು ಅದಕ್ಕಿಂತ ಹೆಚ್ಚೇನೂ ಅಲ್ಲ ನನ್ನನ್ನು ನೀವು ಅಟ್ಟಕೇರಿಸಿ ದೇವನಿಗೆ 
ಮಾತ್ರ ಮೀಸಲಾಗಿರುವ ಗುಣಗಳನ್ನುನನ್ನ: ಮೇಲೆ ಹೇಕಬಾರದು. ಕರು ಮಸೀದ್‌ ಈಗಾ ಯೇಸು) 
ರನ್ನು ದೇವನ ಪುತ್ರನೆಂದು ಬಗೆದರು. "ಅವರಿಗೆ ಮಾನವಾತೀತವಾದ ಸ್ಥಾನ ನೀಡಿದನು: ನೀವು 
ನನ್ನನ್ನು ದೇವ ಅಥವಾ ದೇವನ ಅವತಾರವೆಂದು ಹೇಳಬಾರದು, ನಾನು ದೇವನಲ್ಲ ಕೇವಲ ಅವನ 
ದಾಸನಾಗಿದ್ದೇನೆ. 


52 ಪ್ರವಾದಿ ವಚನಗಳು. 


ಪ್ರವಾದಿಯವರ ವಿನಮ್ರತೆ ಮತ್ತು ದಾಸ ಭಾವ: 
ಟುಟ ತ ದಿಸೆ: I>) i853 
pik IG ಲ 8 
(dy) Sn 


50. ಅನಸ್‌(ರು ಹೇಳುತ್ತಾರೆ: ಪ್ರವಾದಿವರ್ಯರಿಗಿಂತ(ಸು ಹೆಚ್ಚು ಪ್ರಿಯರು ಸಹಾಬಿಗಳ 
ದೃಷ್ಟಿಯಲ್ಲಿ ಯಾರೂ ಇರಲಿಲ್ಲ ಆದರೂ ಅವರು ಪ್ರವಾದಿಯವರನ್ನು ಕಂಡರೆ ಎದ್ದು 
ನಿಲುತ್ತರಲಿಲ್ಲ. ಇದನು ಪ್ರವಾದಿಸು ಇ ಷ್ಟ ಪಡುತ್ತಿರಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಲ 

(ತಿರ್ಮಿದಿ) 
ಟಿಪ್ಪಣಿ: 

1. ಅಬೂ ಉಮಾಮರಿಂದ(ರ) ವರದಿಯಾದ ಒಂದು ಹದೀಸ್‌ ಹೀಗಿದೆ: ಒಮ್ಮೆ ಪ್ರವಾದಿ(ಸ) 
ಊರುಗೋಲಿನ ಸಹಾಯದಿಂದ ಹೊರಗೆ ಬಂದರು. ಆಗ ನಾವು ಅವರ ಗೌರವಾರ್ಥ ಎದ್ದುನಿಂತವು. 
ಪ್ರವಾದಿ(ಸ) ಹೇಳಿದರು- ಅರಬೇತರರು ಪರಸ್ಪರ ಗೌರವಿಸುವುದಕ್ಕಾಗಿ ಎದ್ದು ನಿಲ್ಲುವಂತೆ ನೀವು ಈ 

``ಕಣಾಷ್ದಂಲ್ಲೆ:ಿ0ಿ (ಆ ೧ಗಾವದ್‌) ಇದರಿಂದ, ಮನುಷ್ಯನ ದಾಸ್ಯಭಾವ  ದಾಸ್ಯಭಾವ ಪ್ರಕಟವಾಗುವಂತಹ _ 
ರೀತಿಯನ್ನಷ್ಟೇ ಪ್ರವಾದಿ(ಸ) ಇಷ್ಟ ಶೈಪಡುತ್ತಿದ್ದೆದೆ, ಅದಕ್ಕೆ ಧಕ್ಕೆಯಾಗುವಂತಹ ರೀತಿ ರೀತಿಯನ್ನು. ಅವರೆಂದಾ 
ಇಷ್ಟ ಿವಯತ್ತರವಿಲಂದು ತಿಳಿದು ಬರುತ್ತದೆ.. 


ro 


OTE ವಿ 
ISSA ESL 6 BGS 


“ ಹ 


Sik ಆಜ ಜ್‌ ಚ್‌ 
ಆಗಾ ಜಾ ಭಾಸ - 


೬8d ರಿಯ ಜೂ ಕ ys 
532 ಪ್‌ ತ್‌್‌ 
NCS 3454 dL 5: ಖಕ: ಟೂ 


ಡೆ 


ಸಮಾದಿ ವಚನಗಳು 53 
'ಪಾಡಿ ವಚನಗಳು ____ 
೨ ಕ್ಸ ಜತಿ ಹ ಗ 3 py ಹ್‌ ಸ್‌ ಛೆ 
ಓಟ ಜಟ್‌ ಸಚ ಓಡ | FS 


ಎ ಪಿ ಜಾ! 
ತ) 

51. ಆಯಿಶಾರಿಂದ(ರ) ಉಲ್ಲೇಖ: ಅಲ್ಲಾಹನ ಸಂದೇಶವಾಹಕರು ಹೇಳಿದರು: ಓ 
ತೆಯಿಶಾ। ನಾನು ಇಚ್ಛಿಸಿದರೆ ನನ್ನ ಬಳಿ ಬಂಗಾದರ ಬೆಟ್ಟಗಳೇ ಇರುತ್ತಿದ್ದುವು. ನನ್ನ ಬಳಿ ಓರ್ವ 
ಸೇವದೂತನು ಬನು. ಅವನ ಸೊಂಟವು ಪವಿತ್ರ ಕಾಬಾಕ್ಕೆ ಸಮನಾಗಿತ್ತು. ಅವನು ಈ ರೀತಿ 
ಕೇಳಿದನು. ನಿಮ್ಮ ಒಡೆಯನು ನಿಮಗೆ ಸಲಾಮ್‌ ಹೇಳುತ್ತಾನೆ. ನೀವು ಇಚ್ಛಿಸಿದರೆ ದಾಸರಾದ 
ಸೈಗೆಂಬರರೂ ಆಗೆಬಲ್ಲಿರ'. ಎಂದು ಹೇಳಿದನು. ನಾನು ಜಿಬ್ರೀಲರ ಕಡೆಗೆ ನೋಡಿದೆ. ಅವರು, 
ಇತ ತಮ್ಮನ್ನು ವಿನಮ್ರರಾಗಿಸಿಕೊಳ್ಳಿ ಎಂದರು. ಇಬ್ನ್‌ ಅಬ್ಬಾಸರ ಒಂದು ರಿವಾಯತ್‌ನಲ್ಲಿ 
'ಈ ದೇವಚರನ ಮಾತನ್ನು ಕೇಳಿ) ಅಲ್ಲಾಹನ ಸಂದೇಶವಾಹಕರು ಜಿಬ್ರೀಲ(ಅ)ರ ಕಡೆಗೆ 
ಅಭಿಮುಖರಾದರು. ಅವರನ್ನು ವಿಚಾರಿಸಲೆಂಬಂತೆ ವಿನಮ್ರತೆ ಸ್ವೀ €ಕರಿಸಿರೆಂದು ಜಿಬರೀಲರು 
ತನ್ನ ಕೈಯಿಂದ ಸನ್ನೆ ಮಾಡಿದರು". ದಾಸನಾದ ಪೈಗಂಬರನಾಗ "ಬಯಸುತ್ತೇನೆಂದು ನಾನು 
ಹೇಳದೆ. ಹರುತ್‌ 'ಆಯಿಶಾ(ರ) ಹೇಳುತ್ತಾರೆ. ಈಘಟನೆನಡೆದ ನಂತರ ಸಂದೇಶವಾಹಕರು(ಸ) 
ಎಂದೂ ದಿಂಬಿಗೊರಗಿ... ಸೆಟೆದು ಕುಳಿತು ಊಟ ಮಾಡಲಿಲ್ಲ ದಾಸನು ಉಣ್ಣುವಂತೆಯೇ 
ನಾನು ಊಟ ಮಾಡುತ್ತೇನೆ. ದಾಸನು ಕುಳಿತಂತೆಯೇ ಕುಳಿತುಕೊಳ್ಳುತ್ತೇನೆ ಎಂದು ಅವರು 
ಹೇಳುತ್ತಿದ್ದರು. (ಶರಹುಸ್ಸುನ್ನ) 


ಟಿಪ್ಪಣಿ: 
2. ಅರ್ಥಾತ್‌ ದೇವಚರ ಬಹಳ ನೀಳಕಾಯವಾಗಿತ್ತು. 3. ಅರ್ಥಾತ್‌ ಬಡತನ ಮತ್ತು 
ದಾಸ್ಯಭಾವವೇ ವೈಶಿಷ್ಟ ವಾಗಿರುವ ಪೈಗಂಬರ. 4. ಅಂದರೆ ವಿನಮ್ರತೆ ಮತ್ತು ದೀನಭಾವದಿಂದಿರಿ. 


Ei ಸಮುದಾಯ 


೭.೬ 
Gu 

ಇ 
ಈ 
ಪತ್ತ 
ಗ 
ಸ 
ಜ್‌ 


54 ನ 


2 weit fo dn 104: pee 
೬೪ ಚ್‌ ಾ *ಊ*% ದ ss i 


(ed) WSLS Fos 

52. ಅಮ್ರ್‌ಬಿನ್‌ ಶುಐಬ್‌(ರ್ರ ತನ್ನ ತಂದೆಯಿಂದಲೂ ಅವರು ಅವರ ತಾತನಿಂದಲೂ 
ವರದಿ ಮಾಡುತ್ತಾರೆ- ಒಮ್ಮೆ ಪ್ರವಾದಿಸ ತಮ್ಮ ಸಂಗಾತಿಗಳೊಂದಿಗೆ, "ಈಮಾನಿನ 
ನೆಲೆಯಲ್ಲಿ ನಿಮಗೆ ಹೆಚ್ಚು ನ ಪ್ರಿಯರು ಯಾರು' ಎಂದು ಕೇಳಿದರು. ಅವರು ಹೇಳಿದರು- 
ದೇವಚರರು. ಪ್ರವಾದಿಸ) ಹೇಳಿದರು- ಅವರು ತಮ್ಹ ೨ ಪ್ರಭುವಿನ ಬಳಿಯಲ್ಲೇ ಇರುವಾಗ 
ಅವರು ವಿಶ್ವಾಸವಿರಿಸದಿರುವುದಾದರೂ ಹೇಗೆ? ಸಹಾಬಿಗಳು ಹೇಳಿದರು. ಹಾಗಾದರೆ 
ಪ್ರವಾದಿಗಳು. ಪ್ರವಾದಿಸು ಹೇಳಿದರು- ಅವರಿಗೆ ದಿವ್ಯವಾಣಿ ಬರುತ್ತಿರುವಾಗ ಅವರೇಕೆ 
ವಿಶ್ವಾಸವಿರಿಸಲಾರರು? ತರುವಾಯ ಸಹಾಬಿಗಳು ಹೇಳಿದರು- ನಾವು ನಮ್ಮನ್ನೇ ಪ್ರಿಯರೆಂದು ` 
ಭಾವಿಸುತ್ತೇವೆ. ಪ್ರವಾದಿ(ಸ) ಹೇಳಿದರು- ನಿಮ್ಮ ಮಧ್ಯೆ ನಾನೇ ಇರುವಾಗ. ನೀವು ವಿಶ್ವಾಸ 
ತಾಳದಿರುವುದಾದರೂ ಹೇಗೆ? 

ವರದಿಗಾರ ಹೇಳುತ್ತಾರೆ- ಆ ಬಳಿಕ ಪ್ರವಾದೀಸ) ಹೇಳಿದರು- ನನ್ನ ದೃಷ್ಟಿಯಲ್ಲಿ 
ನನ್ನ ನಂತರ ಬರುವವರೇ ಈಮಾನಿನ ನೆಲೆಯಲ್ಲಿ ಅತ್ಯುತ್ತಮರಾಗಿರುವರು. ಅವರ ಬಳಿ 
ಆದೇಶ-ನಿರ್ದೇಶಗಳಿರುವ ಮುಸ್‌ಹಫ। (ಕುರ್‌ಆನ್‌) ಸುವುದು ಅವರು ಅವುಗಳ ಮೇಲೆ 
ವಿಶ್ವಾಸವಿರಿಸುವರು.' (ಬೈಹಕಿ) 


ಟಿಪಣಿ: 

i 1. ಮುಂದೆ ಬರುವವರು ಪ್ರವಾದಿ(ಸ) ಅವರನ್ನು ನೋಡಿರುವುದಿಲ್ಲ ಆದರೂ ಅವರು 
ಅವರನ್ನು! ಅವರು ತಂದಂತಹ ಗ್ರಂಥವನ್ನೂ _ದೃಢವಾಗಿ ನಂಬುವರು ಮತ್ತು ಅದರ ಆಜ್ಞೆ ಆದೇಶಗಳನ್ನು 
ಅಂಗೀಕರಿಸುವರು. ಈ ನೆಲೆಯಲ್ಲಿಅವರ ಈಮಾನ್‌ ಮತ್ತು ದೃಢ ನಂಬಿಕೆಗೆ ಬಹಳ ವ ಮಹತ್ವವಿದೆ. ಈ 
ಹದೀಸ್‌ನಲ್ಲಿಮುಂದೆ ಬರುವವರಿಗೆ, ಅವರ ವಿಶ್ವಾಸ ಮತ್ತು ಸರ್ಮಗಳಗೆ ವಿಶೇಷ ಷಮಹತ್ವವಿದೆಯೆಂದು 
ಸಾಂತ್ವನ ನೀಡಲಾಗಿದೆ. 


ಪ್ರವಾಧಿ ವಚನಗಳು ಐ 


ಗ್ರಂಥದ ಮೇಲೆ ವಿಶ್ವಾಸ 


“ಸ ಪ 


ಫಿ -“ 


ಈ Giggs is ಸಿ ಟ2118 ISA (೬5) 


ಚ ಸಸರ ಹಾ ಟಿ! ere) 


Hes GS S168 ಶಿ! ೨1 iG jit 
ಹಿ ರ) 

53. ಅಬೂಹುರೈರಾರು ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಪ್ರತಿಯೊಬ್ಬ 
ಪ್ರವಾದಿಗೂ ಕೆಲವು ನಿದರ್ಶನಗಳನ್ನು ನೀಡಲಾಗಿದೆ. ಅದರಂತೆ ಜನರು ವಿಶ್ವಾಸ ತಾಳುತ್ತಾರೆ. 
ನನಗೆ ನೀಡಲಾಗಿರುವ ನಿದರ್ಶನವು ಅಲ್ಲಾಹನು ನನ್ನತ್ತ ಕಳಿಸಿರುವ ದಿವ್ಯವಾಣಿಯಾಗಿದೆ. 
ಕಿಯಾಮತ್‌ನ ದಿನದಂದುನನ್ನಅನುಯಾಯಿಗಳು ಎಲ್ಲಪ್ರವಾದಿಗಳ ಅನುಯಾಯಿಗಳಿಗಿಂತ 
ಹೆಚ್ಚಿರುವರೆಂದು ನಾನು ನಿರೀಕ್ಷಿಸುತ್ತೇನೆ.! (ಬುಖಾರಿ, ಮುಸ್ಲಿಮ್‌, ಅಷ್ಟದ್‌) 
ಟಿಪ್ಪಣಿ: 

1. ಹಿಂದಿನ ಪ್ರವಾದಿಗಳಿಗೆ ಅಲ್ಲಾಹನು ಬೇರೆ ಬೇರೆ ಪವಾಡಗಳನ್ನು ನೀಡಿದ್ದಾನೆ. ಅದರಿಂದ 
ಅವರು ಜಗದೊಡೆಯನಾದ ಅಲ್ಲಾಹನ ಪ್ರವಾದಿಗಳಾಗಿದ್ದಾರಂದು ಸಾಬೀತಾಗುತ್ತಿತ್ತು. ಪ್ರವಾದಿ 
ಮುಹಮೃದ್‌(ಸುರಿಗೂ ಪವಾಡಗಳನ್ನು ನೀಡಲಾಗಿದೆ. ಆದರೆ ಅವರ ಅತಿದೊಡ್ಡ ಪವಾಡವು 
ಕಿಯಾಮತ್‌ನ ವರೆಗೆ ಬಾಕಿಯಿರುವ ಪವಿತ್ರ ಕುರ್‌ಆನ್‌ ಆಗಿದೆ. ಅದು ವಿಷಯ, ಶೈಲಿ, ಸಾಹಿತ್ಯ 
ಸಮೃದ್ಧಿ ಎಲ್ಲದರಲ್ಲೂ ಪವಾಡವಾಗಿದೆ. ಅದು ಓದುವ ಜನರನ್ನು ಅದು ಕಿಯಾಮತ್‌ನ ವರೆಗೆ 
ಪ್ರಭಾವಿತಗೊಳಿಸುವ ಪವಾಡವಾಗಿದೆ. ಪ್ರವಾದಿ(ಸ) ಅವರ ಅನುಯಾಯಿಗಳು ಎಲ್ಲ ಪ್ರವಾದಿಗಳ 
ಅನುಯಾಯಿಗಳಿಗಿಂತ ಹೆಚ್ಚಾಗಿರುವರು. 


1 10 | 
(ಭತರ ಬಟ 11 NN 1 ಹ 
ನ ಟೌ Les BL ೬ 


ಹಿಮ ಸ್ಟ 5%; tS 
೨ ಘೇ 1೯9785 SA 545) ಬರ್ಮ 


} 


ಚ 
56 ಪ್ರವಾದಿ ವಚನಗಳ: 


toe ಹಚ್ಚ TTA ಶೆ ಕ್‌ 4, 
RSS ES 
(ಟು ಅಜಿ 

54. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌(ರು ವರದಿ ಮಾಡುತ್ತರೆ: ಪ್ರವಾದಿಸು 
ಹೇಳಿದರು. ಈ ಕುರ್‌ಆನ್‌ ದೈವಿಕ ಊಟದ ಹಾಸಾಗಿದೆ. ನಿಮ್ಮ ಕೈಲಾದಷ್ಟು ಅದರ ಕಡೆಗ 
ಧಾವಿಸಿರಿ. ಈ ಕುರ್‌ಆನ್‌ ಅಲ್ಲಾಹನ ಪಾಶವಾಗಿದೆ, ಪ್ರತ್ಯಕ್ಷ ಪ್ರಕಾಶವಾಗಿದೆ, ಗುಣಪಡಿಸುವ 
ಸಿದ್ಧೌಷಧವಾಗಿದೆ. ಅದನ್ನು ಬಿಗಿಯಾಗಿ ಹಿಡಿಯುವವನಿಗೆ ರಕ್ಷಣೆಯಾಗಿದೆ, ಅದನ್ನು 
ಅನುಸರಿಸುವವನಿಗೆ ಮುಕ್ತಿಯಿದೆ. ಅವನಿಗೆ ಉಪದೇಶದ ಅಗತ್ಯವಿರುವಂತಾಗಲು 
ಅವನು ಪಥಭ್ರಷ್ಟನಾಗಲಾರ. ನೇರಗೊಳಿಸುವ ಅಗತ್ಯವಿರಲು ಅವನು ವಕ್ರನಾಗಲಿಕ್ಕಿಲ್ಲ 
ಅದರ ವಿಸ್ಮಯಗಳು ಕಡಿಮೆಯಾಗಲಾರದು.? ಅದನ್ನು ಹೆಚ್ಚೆಚ್ಚು ಓದುವುದರಿಂದ ಅದು 
ಹಳತಾಗುವುದಿಲ್ಲ' ಅಲ್ಲಾಹನು ಅದರ ಪಠನಕ್ಕೆ ಅದರ ಪ್ರತಿಯೊಂದು ಅಕ್ಷರದ ಬದಲು 
ಹತ್ತು ಪುಣ್ಯಗಳನ್ನು ನೀಡುತ್ತಾನೆ. ಅಲಿಫ್‌, ಲಾಮ್‌, ಮೀಮ್‌ ಒಂದು ಅಕ್ಬರವೆಂದು ನಾನು 
ಹೇಳುವುದಿಲ್ಲ ಆಲಿಫ್‌ ಒಂದು ಆಕ್ಷರವಾಗಿದೆ, ಲಾಮ್‌ ಒಂದು ಮತ್ತು ಮೀಮ್‌ ಒಂದು 
ಅಕ್ಷರವಾಗಿದೆ. y (ಹಾಕಿಮ್‌) 
 2.ಪವಿತ್ರಕುರ್‌ಆನ್‌ ಸರ್ವಗುಣಸಂಪನ್ನವಾಗಿದೆಯೆಂದು ಈ ಹದೀಸ್‌ನಿಂದತಿಳಿದು ಬರುತ್ತದೆ, 
ಅದರಿಂದ ನಮಗೆ ವೈಚಾರಿಕ ಮತ್ತು ಆಧ್ಯಾತ್ಮಿಕ ಆಹಾರ ಸಿಗುತ್ತದೆ. ಕಾರ್ಯರಂಗಕ್ಕಿಳಿಯುವ ಶಕ್ತಿಯೂ 
ಲಭಿಸುತ್ತದೆ. ಅದು ಅಲ್ಲಾಹನ ಪಾಶವಾಗಿದೆ. ಎಂದೆಂದಿಗೂ ಕಡಿಯದ ಬಲವಾದ ಆಶ್ರಯವಾಗಿದೆ. 
ಈ ಗ್ರಂಥದ ಮಾರ್ಗ ದರ್ಶನದಂತೆ ಬದುಕು ಸಾಗಿಸುವವನು ತಪ್ಪುದಾರಿಗೆ ಬೀಳಲಾರನು. ಇದು 
ಜ್ಞಾನ-ಸಾಹಿತ್ಯದ ಮತ್ತು ಸತ್ಯದರ್ಶನದ ದೊಡ್ಡ ಭಂಡಾರವಾಗಿದ್ದು ಅದನ್ನು ಪೂರ್ಣವಾಗಿ 
ಪಡೆಯುವುದು ಸಾಧ್ಯವಿಲ್ಲ ಕುರ್‌ಆನಿನ ವಿದ್ಯಾರ್ಥಿಯು ಯಾವಾಗಲೂ ಚಿಂತನ-ಮಂಥನ 
ಮಾಡುತ್ತಾನೆ. ಅವನ ಮೇಲೆ ಕುರ್‌ಆನಿನ ವಾಸ್ತವಿಕತೆಯ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. 
ನಾವು ಕುರ್‌ಆನನ್ನು ಸಂಪೂರ್ಣವಾಗಿ ಅರಗಿಸಿಕೊಂಡಿದ್ದೇವೆಂದು ಯಾರೂ ಹೇಳುವಂತಿಲ್ಲ ನಾವು 
ಗಳಿಸಿದ್ದಕ್ಕಿಂತ ಎಷ್ಟೋ ಹೆಚ್ಚು ಇನ್ನೂ ಗಳಿಸಲಿಕ್ಕಿದೆಯೆಂದೇ ಅವರು ಹೇಳುವರು. ಕುರ್‌ಆನಿನಲ್ಲಿ 
ಜೆಂಶನ-ಮಂಥಸ ನಡೆಸಲು ವಿಶಾಲ ರಂಗವಿದೆ. 

3. ಕುರ್‌ಆನ್‌ ಇತರ ಗ್ರಂಥಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಇದನ್ನು ಎಷ್ಟು ಹೆಚ್ಚು 
ಅಧ್ಯಯನ ಮಾಡಿ, ಚಿಂತನ-ಮಂಥನ ನಡೆಸಲಾಗುತ್ತದೋ ಅದರ ಸುಖಾನಂದವು ಅಷ್ಟೇ ಹೆಚ್ಚಾಗುತ್ತಾ 
ಇರುವುದು. ಈ ಗ್ರಂಥದಲ್ಲಿ ಯಾವಾಗಲೂ ಹೊಸತನವಿರುತ್ತದೆ. ಇತರ ಗ್ರಂಥಗಳನ್ನು ಪದೇ ಪದೇ 
ಓದುವುದರಿಂದ ಅದರಲ್ಲಿ ನೀರಸವುಂಟಾಗುತ್ತದೆ. 


ಪ್ರವಾದಿ ವಚನಗಳು 57 
ಪರಲೋಕ ವಿಶ್ವಾಸ 


» 5 ರಿತ I>) HE gly SE 
ಖಿ ಹು ಸೊ 


೨೭ 3೨. 7 38 ೨ತಿಳೆ ಟೈ 
ಮ ಯ್‌ ಲೊ ಚ 
ly) luk ಆಟ ತೈ 

55. ಅಲೀ ಬಿನ್‌ ಅಬೀ ತಾಲಿಬ್‌(ರು ವರದಿ ಮಾಡುತ್ತಾರೆ- ಅಲ್ಲಾಹನ SR 
ಹೇಳಿದರು- ನಾಲ್ಕು ವಿಷಯಗಳ ಸಾಕ್ಷ್ಯ ನೀಡದೆ ಯಾವೊಬ್ಬ ದಾಸನೂ ವಿಶ್ವಾಸಿಯಾಗಲಾರ 
(1) ಅಲ್ಲಾಹನಲ್ಲದೆ ಯಾವ ಆರಾಧ್ಯ ನೂ ಇಲ್ಲ(2) ನಾನು ಅಲ್ಲಾಹನ ಸಂದೇಶವಾಹಕನಾಗಿದ್ದೇನೆ 
3) ನನ್ನನ್ನು ಸತ್ಯಸಹಿತ ಕಳಿಸಲಾಗಿದೆ (4) ಮರಣ, ಮರಣಾನಂತರ ಜೀವನ ಮತ್ತು ವಿಧಿಯ 
ಮೇಲೆ ವಿಶ್ವಾಸವಿರಿಸುವುದಾಗಿದೆ.' (ತಿರ್ಮಿದಿ) 
ಟಿಪ್ಪಣಿ: 

1. ಅಂದರೆ ವಿಶ್ವಾಸಿಯಾಗಲು ಏಕದೇವತ್ವ ಮತ್ತು ಪ್ರವಾದಿತ್ವವನ್ನು ನಂಬುವುದು 
ಅಗತ್ಯವಾಗಿರುವಂತೆಯೇ ಮರಣಾನಂತರವೂ ಒಂದು ಜೀವನವಿದೆ, ಸತ್ತನಂತರ ಪುನಃ 
ನ್ಬಿಸಲಾಗುತ್ತದೆ' ಮತ್ತು ಕರ್ಮಪತ್ರದ ಪರಿಶೀಲನೆ ನಡೆಸಲಾಗುತ್ತದೆ ಹಾಗೂ ಕರ್ಮಗಳ ಆಧಾರದಲ್ಲಿ 
ಸರ್ಗ ಅಥವಾ ನರಕಕ್ಕೆ ಕಳಿಸಲಾಗುವುದು ಎಂಬ ವಿಶ್ವಾಸವೂ ಅಗತ್ಯವಾಗಿದೆ. 


ಬರ್ದುಖ್‌ 
(ಮರಣಾನಂತರ ನಿರ್ಣಾಯಕ ದಿನದವರೆಗಿನ ಅವಧಿ) 


[d i. 3 4, ಸ್ಥಿತ ) ಸ್ಹಢ್ಯ ಗೈತ pe ಅಡೆ 332 32 
ly NNT ಆ 
(ಜೈ ಹಿಂ ಹಸ sd ಸೂ ಈ ಆತ್ರ (ಬೆ 8 
(ಚ ಹ 1) ಗ ತ gd 
(seu) Se rR ಖಿ SA 

56. ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ನಿಮ್ಮ 

ಪೈಕಿ ಯಾರಾದರೂ ಮರಣ ಹೊಂದಿದಾಗ ಸಂಜೆ-ಮುಂಜಾನೆಗಳಲ್ಲಿ ಅವನಿಗೆ ಅವನ 


58 ಪ್ರವಾದಿ ವಚನಗಳು 


ಪನ ಯವ ವಾ ಜಮ ಮ ವಾ ಯವ ಪಾವಾ ಮನ ರಾಮ ESSE 
ಅಂತಿಮ ತಾಣವನ್ನು ತೋರಿಸಲಾಗುತ್ತದೆ. ಅವನು ಸ್ವರ್ಗವಾಸಿಯಾದರೆ ಸ್ವರ್ಗವಾಸಿಗಳ ಸ್ಥಳ 
ಮತ್ತು ನರಕವಾಸಿಯಾಗಿದ್ದರೆ ನರಕದವರ ವಾಸಸ್ಥಳವನ್ನುತೋರಿಸಿ) pe ನಿನ್ನ ಆ 
ತಾಣವಾಗಿದೆ. ಅಲ್ಲಾಹನು ನಿನ್ನನ್ನು ಕಿಯಾಮತ್‌ನಂದು ಇನ್ನೊಮ್ಮೆ ಜೀವಂತಗೊಳಿಸಿ ಇಲ್ಲಿಯ 
ತನಕ ತಲುಪಿಸಲಿದ್ದಾನೆಂದು ಚೂತ್‌ ಹೇಳಲಾಗುವುದು. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ಮರಣಾನಂತರ ಮನುಷ್ಯ ಸಂಪೂರ್ಣವಾಗಿ ಅಳಿದು ಹೋಗುವುದಿಲ್ಲ ಅವನ ಆತ್ಮದ 
ವೈಯಕ್ತಿಕ ವೈಶಿಷ್ಟ್ಯ ಗಳೊಂದಿಗೆ ಉಳಿದಿರುತ್ತದೆಯೆಂದು ಈ ಹದೀಸ್‌ನಿಂದ ವ್ಯಕ್ತವಾಗುತ್ತದೆ. ಬೆಳಿಗ 
ಮತ್ತು ಸಂಜೆ ಅವನಿಗೆ ಅವನ ಅಂತಿಮ ತಾಣವನ್ನು ತೋರಿಸಲಾಗುತ್ತದೆ. ಸ್ವರ್ಗದ ದೃಶ್ಯವನ್ನು ನೋಡ 
ಅಲ್ಲಿಗೆ ಹೋಗುವವನ ಸಂತೋಷವನ್ನು ಊಹಿಸಲಿಕ್ಕೂ ನಮಗೆ ಸಾಧ್ಯವಿಲ್ಲ ಅದೇ ರೀತಿ ನರಕವನ: 
ನರಕವಾಸಿಯ ದುಃಖವನ್ನೂ ಕಲ್ಪಿಸಲು ನಮ್ಮಿಂದ ಸಾಧ್ಯವಿಲ್ಲ ಕುರ್‌ಆನ್‌ ಕೂಡಾ ಈ ಹದೀಸನ: 
ಸಮರ್ಥಿಸುತ್ತದೆ.(ನೋಡಿರಿ ಯಾಸೀನ್‌, 26-27) ಅಲ್‌ಮೂಮಿನ್‌ನಲ್ಲಿ ಫಿರ್‌ಔನನ ಜನತೆಯ 
ಕುರಿತು ಹೀಗೆ ಹೇಳಲಾಗಿದೆ. (45, 46ನೇ ಸೂಕ್ತ ಹಾಕಿ) 

ಮರಣಾನಂತರ ಮನುಷ್ಯ ಸಂಪೂರ್ಣ ಅಳಿದು ಹೋಗುವುದಿಲ್ಲ ಅವನ ಪ್ರಸಕ್ತ ಶರೀರವನೆ. 
ಮಾತ್ರ ಅವನಿಂದ ಕಿತ್ತುಕೊಳ್ಳಲಾಗುತ್ತದೆಯೆಂದು ಇದರಿಂದ” ತಿಳಿಯುತ್ತದೆ. ಅವನ ವ್ಯಕ್ತಿತ್ವತು ಮರಣಂ 
ಬಳಿಕವೂ ಉಳಿದಿರುತ್ತದೆ. ಅದಕ್ಕೆ ಸುಖ-ದುಃಖದ ಪ್ರಜ್ಞೆಯೂ ಇರುತ್ತದೆ. 


ಮರಣೋತ್ತರ ಜೀವನ 
dei do SS: Bry ಆಡ ಆ 


ಟೆ) ಗಯ 1) a MEA 
MERE 1॥ 533 Kd 


(ಆತ) ಕಚ ಟ್‌ 

57. ಅಬೂ ಸಈದ್‌ ಖುದ್ರೀ(ರು ಹೇಳುತ್ತಾರೆ: ಪ್ರವಾದೀಸ) ಹೇಳಿದರು: ಸೂರ 
(ಕಹಳೆ ಊದುವವನು (ಇಸ್ರಾಫೀಲ್‌) ಅದನ್ನು ಬಾಯಲ್ಲಿಟ್ಟು ಕಿವಿ ನಿಮಿರಿಸಿ, ತಲೆತಗ್ಗಿ 
ತನಗೆಗದಲುಅಪ್ಪಣೆಯಾವಾಗ ಬರುವುದೋಕಾದುಕೊಂಡಿರುವಾಗನಾನುನೆಮ್ಮದಿಯಿಂ। 
(ನಿಶ್ಚಿಂತನಾಗಿ) ಹೇಗಿರಲಿ? ಜನರು ಕೇಳಿದರು- ಸಂದೇಶವಾಹಕರೇ! ತಾವು ನಮಗೆ ಏನಪ್ಪ 
ಕೊಡುತ್ತೀರಿ!' 3 ಪ್ರವಾದೀಸ) ಹೇಳಿದರು-""ನನಗೆ ಅಲ್ಲಾಹನೇ ಸಾಕು. ಅವನು ಅತ್ಯುತ್ತಎ 
ಕಾರ್ಯಸಾಧಕ''ನೆಂದು ಹೇಳುತ್ತಲಿರಿ (ತಿರ್ಮಿದಿ 


ಪ್ರವಾದಿ ವಚನಗಳು 59 


ಟಿಪ್ಪಣಿ: 

| 1. ಕಹಳೆಯೂದುವ ದೇವಚರ ಅದನ್ನು ಊದಲು ಸಂಪೂರ್ಣ ಸಿದ್ಧವಾಗಿ ಆಜ್ಞೆ ಬರುವುದನ್ನೇ 
ಕಾತರದಿಂದ ಕಾಯುತ್ತಿದ್ದಾರೆ- ಅಪ್ಪಣೆ ಸಿಕ್ಕಿದ ಕೂಡಲೇ ಆದನ್ನು ಊದುವರು. ಆಗಲೇ ಕಿಯಾಮತ್‌ 
ಬರುವುದು. ಭೂಮ್ಯಾಕಾಶಗಳ ಸಂಪೂರ್ಣ ವ್ಯವಸ್ಥೆ ಅಸ್ತವ್ಯಸ್ತವಾಗುವುದು. ಅನಂತರ ಇನ್ನೊಮ್ಮೆ 
ಊದಿದಾಗ ಒಂದು ಹೊಸ ಲೋಕ ಅಸ್ತಿತ್ವಕ್ಕೆ ಬರುವುದು. ಸತ್ತವರೆಲ್ಲರೂ ಜೀವಂತವಾಗಿ ಹಶ್ರ್‌ನ 
ಮೈದಾನದಲ್ಲಿ ಒಟ್ಟುಗೂಡುವರು. ಅವರಿಗೆ ಅವರ ಕರ್ಮಗಳನುಸಾರ ಪ್ರ ಪ್ರತಿಫಲ ನೀಡಲಾಗುವುದು. 
ಏಂತಹ ನಿರ್ಣಾಯಕ ಪ ಪರಿಸ್ಥಿಶಿಯಲ್ಲಿರುವಾಗ, ಯಾರಾದರೂ ಇಲ್ಲಿ ನೆಮ್ಮದಿಯಿಂದ ನಿಶ್ಚಿಂತವಾಗಿ 
ಬದುಕುವುದು ಹೇಗೆ ಸಾಧ್ಯ? ಅವನಿಗೆ ಸದಾ ಪರಲೋಕದ ಚಿಂತೆ ಕಾಡುತ್ತಿರುವುದು. 

2. ಅಂದರೆ ನಿಮ್ಮ ವ್ಯವಹಾರಗಳನ್ನು ಅಲ್ಲಾಹನಿಗೊಪ್ಪಿಸಿ ಬಿಡಿರಿ. ಅವನ ಆಶ್ರಯದ ಮೇಲೆ 

ಭರವಸೆಯಿರಿಸಿರಿ. ಅವನಿಂದಲೇ ಸಹಾಯ ಬೇಡಿರಿ. ಅವನ ಆಶ್ರಯದಲ್ಲಿ ಅವನಿಗೆ ವಿಧೇಯವಾಗಿ 
ಜೀವಿಸುವವರೇ ಯಶಸ್ವಿಯಾಗುವರು. 


ಛೆ, ಜ್‌ 4, ೨ PO pp 

: eM olds 396: ADS ೫೬೫) 

ಚರಿ! ಜಟ ಟ್‌ ಚ? ಗೆ ಚಚ) 

ಟು; ಬಟ್ಟ 1೬08053144 ಆ 4ಆ 553 shui 

(ಟೊ) 1 8% ಟ್ರ ವಾಪಿ) 
58. ಅಬೂ ಬರ್ದಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಕಿಯಾಮತ್‌ನಂದು 
ನಾಲ್ಕು ವಿಷಯಗಳ ವಿಚಾರಣೆ ನಡೆಯದೇ ಮನುಷ್ಯನ ಕಾಲುಗಳು ಮುಂದೆ ಸಾಗದು, 
ಅವನು ಆಯುಷ್ಯವನ್ನು ಹೇಗೆ ಕಳೆದನೆಂಬ ಬಗ್ಗೆ ಅವನು ಎಂತಹ ಕರ್ಮವೆಸಗಿದನೆಂಬ ಬಗ್ಗೆ, 
ಅವನು ಸಂಪತ್ತನ್ನು ಹೇಗೆ ಗಳಿಸಿದ ಮತ್ತು ಎಲ್ಲಿ ವ್ಯಯಿಸಿದನೆಂಬ ಬಗ್ಗೆ ಹಾಗೂ ಅವನು ತನ್ನ 
ಶರೀರವನ್ನು ಯಾವ ಕೆಲಸದಲ್ಲಿಸವೆಸಿದನೆಂಬ ಬಗ್ಗೆ? (ತಿರ್ಮದಿ) 

ಟಿಪ್ಪಣಿ: 

3. ಅಂತಹ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವವರೆಗೆ ಮಾನವ ತನ್ನ ಸ್ಥಳದಿಂದ ಕದಲಲಾರ. ಈ 
ಪ್ರಶ್ನೆಗಳಲ್ಲಿ ಮಾನವನ ಸಂಪೂರ್ಣ ಜೀವನದ ಚಟುವಟಿಕೆಗಳು ತಡಕು ಎಲ್ಲಿಯವರೆಗೆ ತನ್ನ 


ಜೀವನವನ್ನು ಸರಿಪಡಿಸುವುದಿಲ್ಲವೋ, ಪ್ರತಿಯೊಂದು ವಿಷಯದಲ್ಲೂ ತಾನು ಅಲ್ಲಾಹನ ಮುಂದೆ. 
ಜವಾಬ್ದಾರನೆಂದು ಭಾವಿಸುವುದಿಲ್ಲವೋ ಅವನು ಪರಲೋಕದ ವಿಚಾರಣೆಯಿಂದ ಪಾರಾಗಲಾರ. 


60 ಪ್ರವಾದಿ ವಚನಗಳು 


ಜಟ ಚ EE ಕಹ “ 
ll: ಬ ಟ್ರ) ಟಿತಿ: ರಿತ) 81ಸಿ (ಕೆ 
ತಂ ಸ ನಳ್ಳಿ ಚಚ AE (ಸತ್ಯ ಯ ಗೆ 
SE ಠಿ|:ಟಿಟಿ ಟಟ) ಈ ಹುಟು ಟಿ) IB ಜ| ಮಟ 


59. ಅಬೂ ಹುರೈರಾ(ರ) ಹೇಳುತ್ತಾರೆ: ಅಲ್ಲಾಹನ ಸಂದೆಸವಾಹಕರು(ಸ) ಹೇಳಿದರು: 
ಸಾಯುವ ಪ್ರತಿಯೊಬ್ಬ ವ್ಯಕ್ತಿಗೂ ಪಶ್ಚಾತ್ತಾಪ ಆಗುವುದು ಖಂಡಿತ. ಜನರು ಕೇಳಿದರು: 
“ಅಲ್ಲಾಹನ ಸಂದೇಶವಾಹಕರೇ, ಅವನಿಗೆ ಪಶ್ಚಾತ್ತಾಪ ಏಕಾಗುವುದು? ಅವರು ಹೇಳಿದರು: 
(ಸಾಯುವವ) ಅವನುಸತ್ಕರ್ಮಿಯಾಗಿದ್ದರೆತಾನು ಇನ್ನಷ್ಟು(ಸತ್ಯರ್ಮ) ಏಕೆ ಮಾಡಲಿಲ್ಲವೆಂದು 
ಪಶ್ಚಾತ್ತಾಪ ಆಗುವುದು ಮತ್ತು ಅವನು ದುರಾಚಾರಿಯಾಗಿದ್ದರೆ ತಾನು (ಕೆಡುಕಿನಿಂದ) 
ಉಳಿಯಲಿಲ್ಲವೇಕೆ ಎಂದು ಪಶ್ಚಾತ್ತಾಪ ಆಗುವುದು." (ತಿರ್ಮಿದಿ) 


ಟಿಪ್ಪಣಿ: 
4. ಆದ್ದರಿಂದ ಲೋಕದಲ್ಲಿ ಹೆಚ್ಚು ಹೆಚ್ಚು ಸತ್ಯರ್ಮಗಳನ್ನು ಮಾಡುವುದೂ 
ಸಾಧ್ಯವಿರುವಷ್ಟೂ ಕೆಡುಕುಗಳಿಂದ ತನ್ನನ್ನು ದೂರವಿರಿಸಿಕೊಳ್ಳುವುದೂ ಬುದ್ದಿವಂತಿಕೆಯಾಗಿದೆ. 
tos 5 fh FE ಸ್‌ 
ವಿಭು) ರುಡಿ ೨) 03: ಕೂ) E53 
` ಜ್‌ ್‌್‌ಪಬ ಶಶ: 
60. ಜಾಬಿರ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು: ಕಿಯಾಮತ್‌ನಂದು ಪ್ರತಿಯೊಬ್ಬ 
ಮಾನವನನ್ನೂ ಅವನು ತೀರಿಕೊಂಡಿದ್ದ ಸ್ಥಿತಿಯಲ್ಲೇ ಎಬ್ಬಿಸಲಾಗುವುದು.*. (ಮುಸ್ಲಿಮ್‌) 
ಟಿಪ್ಪಣಿ: 

5. ಮಾನವನ ಅಂತಿಮ ಗತಿಯೇ ಪರಿಗಣನಾರ್ಹವೆಂದು ಇದರಿಂದ ತಿಳಿದು ಬರುತ್ತದೆ. 
ಒಬ್ಬನು ಅಂತ್ಯವು ಈಮಾನಿನ(ಸತ್ಯವಿಶ್ವಾಸದ) ಸ್ಥಿಶಿಯಲ್ಲಾಗಿದ್ದರೆ ಅವನು ಮೂಮಿನನೆಂಬ ನೆಲೆಯಲ್ಲಿ 
ಎಬ್ಬಿಸಲ್ಪಡುವನು. ಅವನುಕುಫ್ರ್‌(ಸತ್ಯನಿಷೇಧ)ನಸ್ಥಿತಿಯಲ್ಲಿತೀರಿಕೊಂಡಿದ್ದರೆ ಅವನುಕಾಫಿರನಾಗಿಯೇ 
ಎಬ್ಬಿಸಲ್ಲಡುವನು. ಮಾನವನ ಅಂತಿಮ ಗತಿಯೇ ಅವನ ಬದುಕಿನ ಫಲಿತಾಂಶವಾಗಿದೆ. ಮಾನವನಿಗೆ 
ಒಂದು ನೈತಿಕ ಅಸ್ತಿತ್ವವಿದೆ; ಒಂದು ವ್ಯಕ್ತಿತ್ವವಿದೆ. ವ್ಯಕ್ತಿತ್ವ ನಿರ್ಮಾಣವೇ ಜೀವನದ ಸಕಲ ಪರಿಶ್ರಮಗಳ 
ಫಲಿತಾಂಶವಾಗಿರುತ್ತದೆ. ಅವನ ಬಳಿ ಎಷ್ಟುಸಂಪತ್ತಿದೆಯೆಂಬುದರಿಂದ ಅವನು ಗುರುತಿಸಲ್ಪಡುವುದಿಲ್ಲ 
ಬದಲಾಗಿ ಅದು ಅವನು ಯಾರು ಎಂಬುದನ್ನು ಅವಲಂಬಿಸಿದೆ. ಈ ಲೋಕದಲ್ಲಿ ಮನುಷ್ಯನಿಗೆ 
ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಿಕ್ಕಿದ ಅವಕಾಶದಿಂದ ಎಷ್ಟು ಪ್ರಯೋಜನ ಪಡೆದಿದ್ದಾನೆ, ಅವನು ಏನಾಗಿ 


ಕೃವಾದಿ ವಚನಗಳು 61 


ಏರಳಿ ಬಂದಿದ್ದಾನೆಂಬುದು ದೇವನ ಮುಂದೆ ಅವನು ಉತ್ತರಿಸಬೇಕಾದ ನೈಜ ಪ್ರಶ್ನೆಯಾಗಿದೆ. 
ವನು ಒಳ್ಳೆಯ ಅಥವಾ ಕೆಟ್ಟವನಾಗುವ ಸಾಧ್ಯತೆಯು ಅವನ ಅಂತ್ಯ ತೃಕ್ಷಣದವರೆಗಿರುತ್ತದೆ. ಆದ್ದರಿಂದ 
`ರಾನವನ "ಅಂತ್ಯವೇ ನೈಜ "ಪರಿಗಣನೆಗೆ ಅರ್ಹವಾಗಿದೆ. ಸುಖಾಂತ್ಯಕ್ಕಾಗಿ ನಾವು ಅಲ್ಲಾಹನಲ್ಲಿ 
ನರ್ಥಿಸುತ್ತಿರಬೇಕಾಗಿದೆ. 


ಒಂದು ಹದೀಸ್‌ನಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿದ್ದಾರೆ-ಅಲ್ಲಾಹನು ಒಂದು ಜನಾಂಗದ ಮೇಲೆ 
ಕ್ಲೆ ಎರಗಿಸಿದಾಗ, ಆ ಜನಾಂಗದ ಪ್ರತಿಯೊಬ್ಬನೂ ಆದಕ್ಕೆ ಬಲಿಯಾಗುತ್ತಾನೆ. ಅನಂತರ ಜನರನ್ನು 
ವರವರ aS cE. ಎಬ್ಬಿಸ: ಸಲಾಗುವುದು. (ಬುಖಾರಿ, ಮುಸ್ಲಿಮ್‌). 


se bods ds: ಲರ್‌ 4 5೬% 
Be 35 TE ಬ ಗ್‌ ಚ 
ಹಿ Li gas pu ei ly ಇ 
4/3 ಯ) 158 21 ಟು bs hei 


6 ತ 
(sys) i 3 jn Es 
61. ಅದಿಯ್ಯ್‌ ಬಿನ್‌ ಹಾತಿಮ್‌ ಹೇಳುತ್ತಾರೆ:  ಪ್ರವಾದಿಸು. ಹೇಳಿದರು- ನಿಮ್ಮ 
ಕಿ ಪ್ರತಿಯೊಬ್ಬನೂಾಂದಗಣ ಕವಘನು “ನನವ ಮಾತುಕತೆ ನಡೆಸುವನು. ಯಾವ 
೨ಧ್ಯವರ್ತಿಯೋ, ಅವನನ್ನು ಅಡಗಿಸುವಂತಹ ಯಾವ ಪರದೆಯೋ ಇರಲಾರದು. ಅವನು 
ಲಬದಿಗೆ ನೋಡಿದಾಗ ತಾನು ಮುಂದೆ ಕಳುಹಿಸಿದ ತನ್ನ ಕರ್ಮಗಳ ಹೊರತು ಬೇರೇನನ್ನೂ 
»ಣಲಾರನು. ಅನಂತರ ಎಡಬದಿಗೆ ನೋಡುವನು. ಆಗಲೂ ಅವನಿಗೆ ತಾನು ಕಳುಹಿಸಿದ್ದರ 
ರತು ಇನ್ನೇನೂ ಕಾಣಿಸದು. ತನ್ನ ಮುಂದುಗಡೆ ನೋಡಿದಾಗ ನರಕಾಗ್ನಿಯ ಹೊರತು 
2ತ್ತೇನೂ ಕಾಣಲಾರದು: ಅದ್ದರಿಂದ: ನೀವು ಆ ಅಗ್ನಿಯಿಂದ, ಒಂದು ಖರ್ಜೂರದ ತುಂಡಿನ 
೩ಾಲಕವೊದರೂ ಪಾರಾಗಿರಿ. 7 (ಬುಖಾರಿ, ಮುಸ್ಲಿಮ್‌) 
ಪುಣಿ 
” 6. ಅಂದರೆ ಅಂದು ಮನುಷ್ಯನ ವ್ಯವಹಾರವು ನೇರವಾಗಿ ಅಲ್ಲಾಹನೊಂದಿಗಿರುವುದು, 
'ಮಾನ್‌, ಇಸ್ಲಾಮ್‌(ವಿಶ್ವಾಸ, ವಿಧೇಯತೆ ಮತ್ತು ಸತ್ಯರ್ಮಗಳ ಹೊರತು ಯಾವುದೂ ಅವನ ಕಣ್ಣ 
ಖಂದೆಯೇ ಧಗಧಗಿಸುವ ಅಗ್ನಿಜ್ಜಾಲೆಯಿಂದ ತುಂಬಿದ ನರಕದಿಂದ ರಕ್ಷಿಸಲಾರದು. 
7. ಆ ನರಕಾಗ್ನಿಯಿಂದ ಪಾರಾಗಲು ಮನುಷ್ಯ ತನಗೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನೂ 
ಸಡಬೇಕು. ಒಂದು ತುಂಡು ಖರ್ಜೂರದ ದಾನವು ತನ್ನನ್ನು ಅದರಿಂದ ರಕ್ಷಿಸುವುದಾದರೆ ಅದಕ್ಕೂ 
೦ಜರಿಯಬಾರದು. 


62 ಪ್ರವಾದಿ ವಚನಗಳ: 


PR 23 ಈ 4s. ಇಕ್ಕೆ Hc 
ಯ) SM ಎ ಟಿ Jy ಟಿಕೆ: SB PH NE 
43 OE FEE 3 
NS yp ಎ ಎ ರ ಬಜ 
db gd su ಆಟ್ಯಾ HSN 
epics ಕೈದಿ ಚ! 

62. ಅನಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಅಲ್ಲಾಹನು ಯಾವನೆ 
ವಿಶ್ವಾಸಿಯ ಸತ್ಕರ್ಮಗಳ ಕುರಿತಾಗಿ ಅನ್ಯಾಯ ಮಾಡುವುದಿಲ್ಲ ಅದರ ಪ್ರತಿಫಲವನ. 
ಅವನಿಗೆ ಈ ಲೋಕದಲ್ಲೂ ನೀಡಲಾಗುತ್ತದೆ. ಪರಲೋಕದಲ್ಲೂ ನೀಡಲಾಗುವುದು. ಇನ. 
ಸತ್ಯನಿಷೇಧಿಯೋರ್ವನು ಸತ್ಸರ್ಮವೆಸಗಿದರೆ ಅವನಿಗೆ ಅದರ ಪೂರ್ಣ ಪ್ರತಿಫಲ ಕ 
ಲೋಕದಲ್ಲೇ ಕೊಟ್ಟು ಬಿಡಲಾಗುತ್ತದೆ. ಅವನು ಪರಲೋಕಕ್ಕೆ ತಲುಪಿದಾಗ ಅವನಿಗೆ ಪ್ರತಿಫೇ 
ನೀಡಬೇಕಾದ ಯಾವ ಸತ್ಯರ್ಮವೂ ಉಳಿದಿರುವುದಿಲ್ಲ ` (ಮುಸ್ಲಿಮ್‌) 
ಟಿಪ್ಪಣಿ: 

8. ಸತ್ಯವಿಶ್ವಾಸಿಯಾದ ಓರ್ವ ಮುಸ್ಲಿಮನಿಗೆ ಇಹ-ಪರಲೋಕಗಳಿರಡರಲ್ಲೂ ಅಲ್ಲಾಹಃ 
ಆನುಗ್ರಹಗಳು-ಸಗುತ್ತಿರುತ್ತದೆ. ಆವನ ಸತ್ಯರ್ಮಗಳ ಪ್ರತಿಫಲವು ಈ ಲೋಕದಲ್ಲೂ ಸಿಗುತ್ತದೆ 
ಪರಲೋಕದಲ್ಲಂತೂ ಅವನ ಸತ್ಯರ್ಮ ಮತ್ತು ದೇವಭಕ್ತಿಯ ಕಾರಣ. ಸಗಣ್ಣೆ 'ಲರ್ಹನನ್ನಾಗಿಸುತ್ತದೆ 
ಸತ್ಯನಿಷಧಧಿಯ ಬಳಿ ಸತ್ಯರ್ಮವಂಬುದೇಇರುವುದುಹೇಗ? ಕೇವಲ ದೇವನಿಗಾಗಿ ಮಾಡುವಕರ್ಮಗಳಿ 
ನಿಜವಾಗಿ ಸತ್ಯರ್ಮಗಳಿನಿಸುತ್ತವೆ. ಇನ್ನು ಸತ್ಯನಿಷೇಧಿಯು ಎಲ್ಲಾದರೂ ದೇವನಿಗೆ ಸತ್ತರ್ಮವೆಸಗಿದ್ದರೆ 
ದೇವನು ದಯಪಾಲಿಸಿದ ಅನೇಕ ವಸ್ತುಗಳಿಂದ ಅವನು ಪ್ರಯೋಜನ ಪಡೆದಿದ್ದಾನೆ. ಅವನಿಃ 


ಪರಲೋಕದಲ್ಲಿ ಶಿಕ್ಷೆಯ ವಿನಾ ಬೇರೇನೂ ವಭಿಸದು. ದೇವನು. ಯಾರಿಗೂ ಸನ: ಮಾಡುವುದಿಲ್ಲ 
ಅವನು ಪತಿಯೊಬ್ಬಾಗೂ ಆ ಅವನ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲ ನೀಡುತ್ತಾನೆ. 


411144 


ಹ ಬ ಚೋ ಬ ಭಗ ಜಪ 
da 58S ಬ Su god GA ೯ Gh 


UES ಅ i ಟ್ಟ 
es). SHIPS 


ಪ್ರವಾದಿ ವಚನಗಳು 63 


63. ಅಬೂ ಹುಠೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಸರ್ವೋಚ್ಚನಾದ 
ಅಲ್ಲಾಹನು ಹೇಳುತ್ತಾನೆ; ನಾನು ನನ್ನ ಸಜ್ಜನ ದಾಸರಿಗಾಗಿ ಏನೆಲ್ಲಮಾಡಿಟ್ಟಿರುವೆನೋ ಅದನ್ನು 
ಯಾವ ಕಣ್ಣೂ ಕಂಡಿಲ್ಲ ಯಾವ ಕಿವಿಯೂ ಕೇಳಿಲ್ಲ ಯಾವ ಮನಸ್ಸಿಗೂ ಊಹಿಸಲಾಗಿಲ್ಲ 
ನೀವು ಬಯಸಿದರೆ ಇದನ್ನುಶಃ ಸೂಕ್ರ ಪಠಿಸಿರಿ. "“ಮುಂದೆ ಅವರ ಕರ್ಮಗಳಿಗೆ ಪ್ರತಿಫಲವಾಗಿ 
ಅವರ ಕಣ್ಮನಗಳನ್ನು ತಣಿಸುವಂತಹ ಯಾವ ಸತ್ತಲಗಳನ್ನು ಅವರಿಗಾಗಿ ಬಚ್ಚಿಡಲಾಗಿದೆಯೋ 
ಅದರ ಅರಿವು ಯಾವ ಜೀವಿಗೂ ಇಲ್ವ” 3 (ಪವಿತ್ರ ಕುರ್‌ಆನ್‌, 32:17) 

(ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ಅಲ್ಲಾಹನು ತನ್ನ ವಿಧೇಯ ಮತ್ತು ಸಜ್ಜನ. ದಾಸರಿಗಾಗಿ ಸ್ವರ್ಗದಲ್ಲಿ ತಯಾರಿಸಿಟ್ಟಿರುವ - 
ಅನುಗ್ರಹಗಳು ಹಾಗೂ ಮನತಣಿಸುವ ವಸ್ತುಗಳ ಕಲ್ಪನೆಯನ್ನೂ ನಾವು ಈ ಲೋಕದಲ್ಲಿ 
ಮಾಡಲಾರೆವು. ಆದ್ದರಿಂದ ಸ್ಪರ್ಗವೇ ಸಾವು ಬಯಸಬೇಕಾದ ವಸ್ತು. ಈ ಲೋಕದ ಹಿಂದೆ ಬಿದ್ದು 
ಶಾಶ್ವತವಾದ ತಾಣವನ್ನು ಮರೆತು ಬಿಡಬಾರದು. ಅಲ್ಲಾಹನ ದಾಸ್ಯ ಮತ್ತು ಆರಾಧನೆ ಮಾಡುವವರು 
ಅವನ ಮಾರ್ಗದಲ್ಲಿ ಹೋರಾಡುವ ಮತ್ತು ಆರಾಧನೆಯಲ್ಲಿ ಆಸಕ್ತರಾಗಿರುವವರು ಮಾತ್ರ ನಿಜವಾಗಿ 
ಸ್ಪರ್ಗಕ್ಕೆ ಹೋಗುವವರು. ದೇವನ ದಾಸ್ಯ ಮತ್ತು ಅನುಸರಣೆಯು ಈ ಲೋಕದಲ್ಲಿ ಕಣ್ತಣಿಸದವರು 
ಹಾಗೂ ಆಜ್ಞೋಲ್ಲಂಘನೆ ಮತ್ತು ಉದ್ದಟತನದಲ್ಲೇ ಸಾಗುವವರು ಪರಲೋಕದಲ್ಲಿ ಅಲ್ಲಾಹನ ಸಜ್ಜನ 
ದಾಸರಿಗಾಗಿ ಸಿದ್ಧಪಡಿಸಿರುವ ಸುಖ-ಸಂತೋಷ ಮತ್ತು ಕಣ್ವಂಪಿನಿಂದ ವಂಚಿತರಾಗುವರು. 


ಬು ಣ್ಣ ಛ್‌ ಶ್ಲ ತೋ ಧೆ FOP 
ಖೆ ಟು! ಲಬ 8: ಕೆ )1/4 0/3 ಜಾವ 853 
EINE pS ad: ಕುರು 
ಗ್ಗ ಕೈ (ಕ್ಸ್‌ FATA bi 
ny FPS ISG GS bd 
(೨) LI pe | (5 6 
64. ಅಬೂ ಸಶದ್‌ ಮತ್ತು ಅಬೂ ಹುಠ್ಳೆರಾ(ರು ಹೇಳುತ್ತಾರೆ: ಪ್ರವಾದೀಸ) 
ಹೇಳಿದರು- ಉದ್ಯೋಷಕನೊಬ್ಬನು(ಸ್ಥರ್ಗದವರನ್ನುದ್ದೇಶಿಸಿ) ಹೀಗೆ ಘೋಷಿಸುವನು- ನೀವು 
(ಇಲ್ಲಿ ಆರೋಗ್ಯದಿಂದಿರುವಿರಿ. ಎಂದೂ ರೋಗಿಗಳಾಗಲಾರಿರಿ. ಸದಾ ಜೀವಂತರಾಗಿರುವಿರಿ. 


ಎಂದಿಗೂಮರಣ ಹೊಂದಲಾರಿರಿ. ಯುವಕರಾಗಿಯೇ ಇರುವಿರಿ. ಎಂದೂ ವೃದ್ಧರಾಗಲಾರಿರಿ. 
ಸದಾಸುಖ-ಶಾಂತಿಯಿಂದಿರುವಿರಿ. ಎಂದೂ ಕಷ್ಟ-ದುಃಖಖವನ್ನು ನೋಡಲಾರಿರಿ.' (ಮುಸ್ಲಿಮ್‌) 


4 


ಟಿಪಣಿ: 
ಇಂ 
2. ಅಂದರೆ ಸ್ಪರ್ಗವಾಸಿಗಳಿಗೆ ಯಾವುದೇ ರೀತಿಯ ಭಯ- ಆತಂಕವಿರಲಾರದು. 
ಅವರಿಗೆಂದೂ ರೋಗ, ವೃದ್ಧಾಪ್ಯ ಮತ್ತು ಮರಣ ಬರಲಾರದು. ಅವರ ಶಕ್ತಿ ಮತ್ತು ಯೌವನ ಎಂದೂ 


64 ಪ್ರವಾದಿ ವಚನಗಳ: 


ಅಳಿದು ಹೋಗಲಾರದು. ಅವರು ಸದಾ ಸುಖ-ಸಂತೋಷದಲ್ಲಿರುವರು. ಸಂಕಷ್ಟ ಮತ್ತು ದುಃಖ 
ಅವರನ್ನೆಂದೂ ಬಾಧಿಸದು. 


33 2 < 3 PA PA pd pd 
PS 012124: iL si 
Gl) iS KS CYS ಇಯು 
65. ಅಬೂ ಹು್ಳೆರಾ(ರು ಹೇಳುತ್ತಾರೆ: ಅಲ್ಲಾಹನ ಸಂದೇಶವಾಹಕ(ಸು) ಹೇಳಿದರು: 
ಸ್ಪರ್ಗದೊಳಗೆ ಪ್ರವೇಶಿಸುವ ವ್ಯಕ್ತಿ ಸುಖಾನಂದದಲ್ಲಿ ಇರುವನು. ಅವನಿಗೆ ದುಃಖ ಮತ್ತು 
ಕಷ್ಟ ಮುಟ್ಟದು. ಅವನ ವಸ್ತ್ರಜೀರ್ಣ ಹೊಂದದು ಹಾಗೂ ಹಳೆಯದಾಗದು ಮತ್ತು ಅವನ 
ಯೌವನವೂ ಅಂತ್ಯವಾಗದು. (ಮುಸ್ಲಿಮ್‌) 
ಟಿಪ್ಪಣಿ: 

3. ಅಲ್ಲಾಹನು ಸ್ಪರ್ಗದಲ್ಲಿ ತನ್ನ ಆಜ್ಞಾಪಾಲಕ ಸಜ್ಜನ ದಾಸರಿಗಾಗಿ ಸಂಚಯ 
ಗೊಳಿಸಿಟ್ಟಿರುವ ವಸ್ತು ಸಾಧನಗಳ, ಅವರ ಸುಖಶಾಂತಿಗಾಗಿ ಶೇಖರಿಸಿಟ್ಟಿರುವ ಸಾಮಗ್ರಿಗಳ 
ಕಲ್ಪನೆ ಕೂಡಾ ಈ ಜೀವನದಲ್ಲಿ ನಾವು ಮಾಡಲಾರೆವು. ಆದ್ದರಿಂದ ಸ್ವರ್ಗವೇ ಆಶೆಯಿಡಲು 
ಯೋಗ್ಯವಾದುದು ಹೊರತು ಮನುಷ್ಯ ಲೋಕದ ಹಿಂದೆ ಬಿದ್ದು ತನ್ನ ಶಾಶ್ವತ ವಾಸಸ್ಥಳವನ್ನು 
ಮರೆಯುವುದಲ್ಲ, ಸ್ವರ್ಗದೊಳಗೆ ಕೇವಲ ಅಲ್ಲಾಹನ ಉಪಾಸಕರು ಆಜ್ಞಾಪಾಲಕರು, 
ಅವನ ಮಾರ್ಗದಲ್ಲಿ ಪರಿಶ್ರಮ ಹೂಡುವ ಮತ್ತು ದಾಸ್ಯಾರಾಧನೆಯಲ್ಲಿ ದಿವ್ಯ ಆನಂದವನ್ನು 
ಆಸ್ಥಾದಿಸುವವರೇ ಪ್ರವೇಶಿಸಬಲ್ಲರು. ಅಲ್ಲಾಹನ ದಾಸ್ಯಾರಾಧನೆ ಈ ಲೋಕದಲ್ಲಿ ಯಾರಿಗೆ 
ಕಣ್ಣಿಗೆ ತಂಪು ತರುವಂತಾದ್ದಾಗಲಿಲ್ಲವೋ, ಯಾರು ದಂಗೆಯಲ್ಲೂ ಆಜ್ಞೋಲ್ಲಂಫನೆಯಲ್ಲೂ 
ಜೀವನವನ್ನು ವ್ಯಯಿಸುತ್ತಾ ಹೋದರೋ ಅವರು ಪರಲೋಕದಲ್ಲಿ ತನ್ನ ವಿಶಿಷ್ಟ ದಾಸರಿಗಾಗಿ 
ಅಲ್ಲಾಹನು ಸಿದ್ಧಗೊಳಿಸಿರಬಹುದಾದ ಆ ತಂಪು ಮತ್ತು ಆನಂದದಿಂದ ದೂರವಿರಿಸಲ್ಪಡುವರು. 


ಜೀ fs 4, 4 ಚಅ_ೀ 2 To 
ನಬ oS: ತಿತ್ಲೊ) HL pi 853 
SN: od isd SE ISA 
sft ಟ್‌ AEE ee a 
20೫೫ Ce: BSL ಸ್‌ dy ಎಬ 
pS PE 
Sa ಬ bl Lh REA ಟಟ) 


2 


ಕ್ರವಾದಿ ವಚನಗಳು 65 


bit : 61/4 1.501 SS: ೫ 
ಓಟ 055s Jol ISBN by ie 
(೨) ಆ) 1/೬ (ಟೂ 


66. ಅಬೂ ಸತಃದ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಸರ್ವೋನ್ನತನಾದ 
ತಿಲ್ಲಾಹನು ಸ್ವರ್ಗದವರನ್ನುಕರೆಯುವನು. ಸ್ಪರ್ಗವಾಸಿಗಳೇ! ಅವರು ಹೇಳುವರು- ಪ್ರಭೂ! 
ಕಾವಿದೋ ಹಾಜರಿದ್ದೇವೆ. ಸರ್ವ ಒಳಿತುಗಳೂ ನಿನ್ನ ಕೈಯಲ್ಲೇ ಇವೆ. ಅವನು ಹೇಳುವನು- 
ನೀವು ಸಂತುಷ್ಟರಾಗಿದ್ದೀರಾ? ಅವರು ಹೇಳುವರು- ನಾವೇಕೆ ಅಸಂತುಷ್ಠರಾಗಬೇಕು. ಯಾವ 
ಸೀವಿಗೂ ಕೊಟ್ಟಿರದ ಎಲ್ಲವನ್ನೂ ನೀನು ನಮಗೆ ಕೊಟ್ಟಿಲ್ಲವೆ? ಅವನು ಕೇಳುವನು- ನಾನು 
ನಿಮಗೆ ಅದಕ್ಕಿಂತಲೂ ಉತ್ತಮವಾದುದನ್ನು ಕೊಡಲೇ? ಅವರು ಹೇಳುವರು- ಪ್ರಭೂ! 
ಇದಕ್ಕಿಂತಲೂ ಉತ್ತಮವಾದುದು ಯಾವುದು? ಅವನು ಹೇಳುವನು- ನನ್ನ ಸಂಪ್ರೀತಿಯನ್ನು 
ನಮಗೆ ದಯಪಾಲಿಸುತ್ತೇನೆ. ಮುಂದೆಂದೂ ನಾನು ನಿಮ್ಮೊಂದಿಗೆ ಅಸಂತುಪ್ಣನಾಗಲಾರೆ." 

(ಬುಖಾರಿ, ಮುಸ್ಲಿಮ್‌) 
ತಿಪ್ಪಣಿ: ಕ 

4. ಅಲ್ಲಾಹನ ಶಾಶ್ವತ ಸಂಪ್ರೀತಿಯು ಸ್ಪರ್ಗವಾಸಿಗಳಿಗೆ ಸಿಗುವ ಸಕಲ ಐಶ್ವರ್ಯಗಳಲ್ಲಿ 
ಅತಿದೊಡ್ಡದು. ಕುರ್‌ಆನಿನಲ್ಲೂ ಇತರ ಅನುಗ್ರಹಗಳ ಜೊತೆಗೆ ಇದನ್ನು ಹೀಗೆ ಪ್ರಸ್ತಾಪಿಸಲಾಗಿದೆ. 
"ಅಲ್ಲಾಹ್‌ ಈ ಸತ್ಯವಿಶ್ಮಾಸಿ ಸ್ತ್ರೀಪುರುಷರಿಗೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ 
ಕೃರ್ಗೋದ್ಯಾನಗಳನ್ನುನೀಡುವ ವಾಗ್ದಾನ ಮಾಡುತ್ತಾನೆ. ಅವರು ಅದರಲ್ಲಿಸದಾ ವಾಸಿಸುತ್ತಿರುವರು. ಆ 
ಕದಾ ಹಸುರಾದ ಉದ್ಯಾನಗಳಲ್ಲಿ ಅವರಿಗಾಗಿ ನಿರ್ಮಲ ವಸತಿ ಗೃಹಗಳಿರುವುವು. ಎಲ್ಲಕ್ಕೂ ಮಿಗಿಲಾಗಿ 
ಅವರಿಗೆ ಅಲ್ಲಾಹನ ಸಂಪ್ರೀತಿಯು ಪ್ರಾಪ್ತವಾಗುವುದು. ಇದುವೇ ಮಹಾ ಯಶಸ್ಸು” 

(ಪವಿತ್ರ ಕುರ್‌ ಆನ್‌, 9:72) 
fa $4 ೨.೨ ತತ ಇಕೆ K 
seth doh ಟ್‌ >) Figo ಹೌ 
ಹ್‌ 1 ಯೂರಿ oh ರ: ಜೂ 
11 Gis te 45 iii ed dEUS Buy Ks 
(es) NS pF 

61. ನುಆ್‌ಮಾನ್‌ ಬಿನ್‌ ಬಶೀರ್‌(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- 

ನರಕದವರ ಪೈಕಿ ಒಬ್ಬನಿಗೆ ಅತ್ಯಂತ ಹಗುರ ಶಿಕ್ಷೆ ನೀಡಲಾಗುವುದು. ಅವನ ಚಪ್ಪಲಿಗಳೆರಡು 


66 ಪ್ರವಾದಿ ವಚನಗಳು 


ಮತ್ತದರ ಬಾರಗಳು ಬೆಂಕಿಯದ್ದಾಗಿರುವುದು. ಅದರಿಂದಾಗಿ ಅವನ ಮೆದುಳು(ಒಲೆಯಲ್ಲಿ 
ಅಡುಗೆ ಪಾತ್ರೆ ಕುದಿಯುವಂತೆ ಕುದಿಯುವುದು. ತನಗಿಂತ ಹೆಚ್ಚು ಶಿಕ್ಷೆ ಯಾರಿಗೂ 
ಇರಲಾರದೆಂದು ಅವನು ಭಾವಿಸುವನು. ವಸ್ತುತಃ ಅವನ ಶಿಕ್ಷೆಯೇ ನರಕದವರೆಲ್ಲರಿಗಿಂತ 
ಹಗುರವಾಗಿರುವುದು.* (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

5 ಆಕ ಶಿಕ್ಷೆಯ ಸ್ಥಿತಿ ಹೀಗಿದ್ದರೆ ಕಠಿಣ ಶಿಕ್ಷೆ ಹೇಗಿದ್ದೀತು. ಅಲ್ಲಾಹ ಹನು ನಮ್ಮೆಲ್ಲರನ್ನುನರಕ 
ಶಿಕ್ಷೆಯಿಂದ ರಕ್ಷಿಸಲಿ. ಆಮೀನ್‌ 


ತ ತೆ ss ಟಟ ್ಚ್ಚ* *ಟ ಸೆ ಪಾ 
ಕೀಳ Bi SS: EMIS IE) 5೫1 
MG: 08 Hil gcd yo 
4% Salts Sd ised POR Liv ಈ) 
ಸಟೆ ಚೂ ಚ ಬಚ್ಮೂ ಯ ಪ॥ pl 


i Sg LSS Ed Jats shi I 


ASL ESL ph gy Li: ರ 

68. ಅನಸ್‌(ರ) ಹೇಳುತ್ತಾರೆ: ಪ್ರವಾದೀಸ) ಹೇಳಿದರು- ಕಿಯಾಮತ್‌ನ ದಿವಸ 
ನರಕದವರ ಪೈಕಿ, ಈ ಲೋಕದಲ್ಲಿ ಅತ್ಯಂತ ಸುಖ ಜೀವನ ನಡೆಸಿದ ಒಬ್ಬನನ್ನು ತಂದು 
ನರಕಾಗ್ನಿಯಲ್ಲಿ ಒಮ್ಮೆ ಮುಳುಗಿಸಿ ತೆಗೆಯಲಾಗುವುದು." ತರುವಾಯ ಅವನೊಡನೆ, ಓ 
' ಮಾನವನೇ! ನೀನೆಂದಾದರೂ ಸುಖ ಕಂಡಿರುವೆಯಾ? ಎಂದು ಕೇಳಲಾಗುವುದು. ಅವನು 
ಹೇಳುವನು. ದೇವನಾಣೆ, ಪ್ರಭೂ! ಎಂದೂ ಕಂಡಿಲ್ಲ? 

ಅದೇರೀತಿಸ್ವರ್ಗದವರ ಪೈಕಿ, ಇಹಲೋಕದ ಅತ್ಯಧಿಕದುಃಖ-ಕಷ್ಟ ಷ್ಟಗಳನ್ನುಅನುಭವಿಸಿದ 
ಒಬ್ಬವ್ಯಕ್ತಿಯನ್ನು ತಂದು, ಅವನನ್ನು ಸ್ಪರ್ಗದಲ್ಲಿ ಒಂದು ಸುತ್ತು ತರಲಾಗುವುದು. ಅನಂತರ 
ಅವನೊಂದಿಗೆ ನೀನೆಂದಾದರೂ ದುಃಖವನ್ನು ಕಂಡಿರುವೆಯಾ, ನಿನ್ನ ಮೇಲೆಂದಾದರೂ ಕಷ್ಟ 
ಕಾಲ ಬಂದಿತ್ತೇ ಎಂದು ಕೇಳಲಾಗುವುದು. ಅವನು ಹೇಳುವನು. ಇಲ್ಲಪ್ರಭೂ! ದೇವನಾಣೆಗೂ 
ನನಗೆಂದೂ ಸಂಕಷ್ಟಬಂದಿರಲಿಲ್ಲ ನಾನೆಂದೂ ಕಠಿಣ ದಿನಗಳನ್ನುಕ: ಕಂಡಿಲ್ಪ' (ಮುಸ್ಲಿಮ್‌) 


ಟಿಪ್ಪಣಿ: 
6. ಅಂದರೆ ನರಕಾಗಿಗೆ ಹಾಕಿ ಕೂಡಲೇ ಹೊರತೆಗೆಯಲಾಗುವುದು. 


ಪ್ರವಾದಿ ವಚನಗಳು - 67 


7. ನರಕ ಶಿಕ್ಷೆಯು ಎಷ್ಟು ಕಠಿಣ ಎಂದು ಇದರಿಂದ ಅಂದಾಜಿಸಬಹುದು. ನರಕದ ಒಂದು 
ಕ್ಷಣ ಕೂಡಾ ಮನುಷ್ಯನ ಸುಖ-ಸಂತೋಷವನ್ನು ಮರೆಸಿ ಬಿಡುವುದು. ಐಶ್ವರ್ಯದ ದಿನಗಳು ತನಗೆ 
ಬಂದಿತ್ತೆಂಬುದನ್ನೇ ಅವರು ಮರೆತು ಬಿಡುವರು. 

8. ಅಂದರೆ ಸ್ಪರ್ಗದ ಸುಂದರ ವಾತಾವರಣಕ್ಕೆ ತಲುಪಿಸಿ ಕೂಡಲೇ ಹೊರತರಲಾಗುವುದು. 

9. ಸ್ವರ್ಗದ ಒಂದು ಕ್ಷಣದ ಸುಖದಿಂದ ಜೀವನದಾದ್ಯಂತ ಅವನು ಅನುಭವಿಸಿದ ಸಂಕಷ್ಟ- 
ದುಃಖಗಳನ್ನು ಮರತು ಬಿಡುವನು. ಶಾಶ್ವಶ ಸ್ವರ್ಗದ ಉತ್ತರಾಧಿಕಾರಿಗಳಾಗುವವರ ಸೌಭಾಗ್ಯವನ್ನು 
ಏನೆಂದು ಹೇಳಲಿ! 

ತೋಂ IE 2 8s To 
pd: ಲತ ಸ ಯ್‌ ಆ'ಲ್‌೨ 
A fy Gi ಸ ಚಚ ಚ ಲ ಲ ಟ್‌ 
ial Ss hd WY IE PL ey gb 
(658) 4 


69. ಅಬೂ ಹುರೈರಾ(ರ) ಅವರಿಂದ ಉಲ್ಲೇಖತ: ಪ್ರವಾದಿಸು ಹೇಳಿದರು: 
ಪುನರುತ್ಥಾನ ದಿವಸ ನನ್ನ ಶಿಫಾರಸ್ಸಿನಿಂದ ತನ್ನ ಮನಸ್ಸು ಹಾಗೂ ಪ್ರಾಣದ ಪುರ್ಣ ಶುದ್ಧತೆ 
ಮತ್ತು ಏಕಾಗ್ರತೆಯೊಂದಿಗೆ "ಲಾ ಇಲಾಹ ಇಲ್ಲಲ್ಲಾಹು' (ಅಲ್ಲಾಹನನ್ನು ಹೊರತು ಯಾರೂ 
ಆರಾಧ್ಯರಿಲ್ಲ ಎಂದು ಹೇಳಿದ ಆ ವ್ಯಕ್ತಿಗೆ ಮಾತ್ರ ಲಾಭವಾಗ ಬಲ್ಲುದು.' (ಬುಖಾರಿ) 

ಅರ್ಥಾತ್‌: ಪ್ರವಾದಿ(ಸ) ಅವರ ಶಿಫಾರಸ್ಸು “ಕುಫ್‌ ಸ್‌ ಮತ್ತು ಶಿರ್ಕ್‌'ನ ಕೊಳಕಿನಿಂದ 
ಪರಿಶುದ್ಧನಾಗಿರುವ ಮತ್ತು ಹೃದಯದ ಶುದ್ಧತೆಯಿಂದಾಗಿ ಅವನ ತಪ್ಪು ನಡೆಗಳು 
ಕೃಮಿಸಲ್ಪಡಲು ಯೋಗ್ಯನಾಗಿರುವ ವ್ಯಕ್ತಿಗೆ ಮಾತ್ರ ದೊರೆಯುವುದಲ್ಲದೆ ಅಂತಹ ವ್ಯಕ್ತಿಯ ಬಗ್ಗೆ 
ಮಾತ್ರ ಪ್ರವಾದಿ(ಸು ಶಿಫಾರಸ್ಸುಮಾಡಲು ಸಾಧ್ಯ. 


68 ಪ್ರವಾದಿ ವಚನಗಳ 
ಅಲ್ಲಾಹನ ದರ್ಶನ 


Js 121154 ಭಟ್ಟ ಎಟ್ಟು; 
AE ್‌ ಲ್‌ೆ: ಪೇಟೆ ಷಃ. si 


ಓಟ 


ಮ ಟಿಪ: ಹ ಇಂ 
IE EG Msi hl die 1೫ 
(೨) yy ಅ dl 


70. ಸುಹೈಬ್‌(ರ) ವರದಿ ಮಾಡುತ್ತಾರೆ- ಪ್ರವಾದಿಸು ಹೇಳಿದರು- ಸ್ಪರ್ಗದವರ. 
ಅದರಲ್ಲಿ ಪ್ರವೇಶಿಸಿದ ಬಳಿಕೆ ಅಲ್ಲಾಹನು ಕೇಳುವನು- "ನಿಮಗೆ ಇನ್ನೊಂದು ವಸ್ತುವನ 
ನೀಡುವುದನ್ನು ನೀವು ಇಷ್ಟ ಪಡುವಿರಾ!' ಅವರು ಹೇಳುವರು- ' ನೀನು ನಮ 
ಮುಖಗಳನ್ನು ಬೆಳಗಿಸಲಿಲ್ಲವ9 ನಮ್ಮನ್ನು ನರಕದಿಂದ ರಕ್ಷಿಸಿ ಸ್ವರ್ಗಕ್ಕೆ ಕಳಿಸಲಿಲ್ಲವೆ? (ಇನ್ನೇನ 

ಉಳಿದಿದೆ ನಮಗೆ?) 
| ಪ್ರವಾದಿ(ಸ) ಹೇಳುತ್ತಾರೆ ತರುವಾಯ ತೆರೆ ಸರಿಯುವುದು, ಅವರು ಅಲ್ಲಾಹ 
ಮುಖಾರ ವಿಂದವನ್ನುನೇರವಾಗಿ ನೋಡುವರು. ಅವನಿಗೆ ತನ್ನಪ್ರಭುವನ್ನುನೋಡುವುದಕ್ಕಿಂಃ 
ಹೆಚ್ಚು ಇಷ್ಟವಾದ ಬೇರಾವುದೂ ಇರದು.' ತರುವಾಯ ಪ್ರವಾದಿ(ಸ) ಈ ಸೂಕ್ತ ಪಠಿಸಿದರು 
""ಅವರುಸತ್ಯರ್ಮ ಮಾಡಿದರು. ಅವರಿಗೆ ಅತ್ಯುತ್ತಮ ಪ್ರತಿಫಲವಿದೆ. ಅದಕ್ಕಿಂತ ಹೆಚ್ಚೂಣದೆ.'' 
(ಮುಸ್ಲಿಮ್‌) 
ಟಿಪ್ಪಣಿ: 

1. ಅಲ್ಲಾಹನ ಮುಖದರ್ಶನವು ಸ್ವರ್ಗದ ಸಕಲ ಆನಂದಗಳಿಗಿಂತಲೂ ಮಿಗಿಲಾದುದು. ತ 
ಲೋಕದಲ್ಲಿ ಅಲ್ಲಾಹನ ದರ್ಶನ ಸಾಧ್ಯವಿಲ್ಲ ಇಲ್ಲಿ ಕೆಲವು ವಿಶಿಷ್ಟ ನಿಯಮಗಳಿದ್ದು ಅದರಂತೆ ಮಾನವಃ 
ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಈ ನಿಯಮಗಳಿಗೆ ಅತೀತವಾದ ಯಾವುದೇ ವಸ್ತುವನ್ನು ಅನುಭವಿಸಲ. 
ಮಾನವನಿಗೆ ಸಾಧ್ಯವಿಲ್ಲ ಆದ್ದರಿಂದ ಮೂಸಾ(ಅ ಅಲ್ಲಾಹನ ದರ್ಶನವನ್ನು ವಗ ಅವನ 
ಹೀಗೆಂದನು- "ನೀನು ನನ್ನನ್ನು; ನೋಡಲಾರೆ.' ಆದರೆ ಪರಲೋಕದ ನಿಯಮಗಳು: ಇಲ್ಲಿನ ನಿಯಮಗಳಿಗಿಂ: 
ಭಿನ್ನವಾಗಿರುವುದು. ಅಲ್ಲಿಮಾನವನ ಇಂದ್ರಿಯಗಳ ಮಾಪಕವು ಬೇರೆಯೇ ಆಗಿರುವುದು. 

2. ಈ ಸೂಕ್ತದಲ್ಲಿ ಅಲ್ಲಾಹನು ಇಂತಹ ಅನುಗ್ರಹಗಳತ್ತವೇ ಸೂಚನೆ ನೀಡಿದ್ದಾನೆ. ಒಂದು ಹದೀಸ್‌ನಲ್ಲಿ 
ಸ್ವರ್ಗವಾಸಿಗಳ ಪೈಕಿ ಸಂಜೆ-ಮುಂಜಾನೆಗಳಲ್ಲಿದೇವನ ದರ್ಶನ ಭಾಗ್ಯ ಲಭಿಸಿದವನೇ ಅತಿ ಶ್ರೇಷ್ಠನಾಗಿರುವನ: 
ಎಂದು ಹೇಳಲಾಗಿದೆ. ಅನಂತರ ಪ್ರವಾದಿಸು ಈ ಸೂಕ್ತ ಪಠಿಸಿದರು. ಎಷ್ಟೋ ಮುಖಗಳು ಅಂದ: 
ತೆರೆದಿರುವುದು. ತಮ್ಮಪ್ರಭುವನ್ನು ನೋಡುತ್ತಿರುವುವು. (ಅಹ್ಮದ್‌, ತಿರ್ಮಿದಿ, ವರದಿ; ಇಬ್ನು ಉಮರ್‌ 


ಪ್ರವಾದಿ ವಚನಗಳು 69 


ಪರಲೋಕ ವಿಶ್ವಾಸದ ಪ್ರಭಾವ 
ವ 


> 8,4 ಯೂ ಡೌ OS ಫಲ 333-೫ 
ಶಿಖಿ ಆ ಟ್‌ ರ್‌ 
ಬಾಕ್ಸ (್ಟ ಹಟ ಶ್ಯ ಚ ಆ ಯ ಸ್ತ 
181116: MB NN 
ty Sle pS J LSB ES as 
ಢು 4 1ತ್ರ ಟ್‌ “ತ ಸಿ ಟ್‌ ಈಶ] 
SYN ೨41 HS NUYS AS ಅಸೆ: ಇ: JU 
” Fey ಡಿ ೨೨35 ಸತ್ತೆ 3 
(ol ಎಪಿ ಚೆ ಡೂ) ಛೆ) ಚ Sp 
71. ಇಬ್ನು ಮಸ್‌ಊದ್‌(ರ) ಹೇಳುತ್ತಾರೆ: ಪ್ರವಾದಿಯವರು(ಸ) ಹೇಳಿದರು- 
"ಅಲ್ಲಾಹನು ಯಾರಿಗೆ ಸನ್ಮಾರ್ಗ ತೋರಿಸ ಬಯಸುತ್ತಾನೋ ಅವನ ಮನಸ್ಸನ್ನು ಇಸ್ಲಾಮ್‌ಗಾಗಿ 
ತೆರೆಯುತ್ತಾನೆ' ಎಂಬ ಸೂಕ್ತವನ್ನು ಪಠಿಸಿದರು. ತರುವಾಯ ಪ್ರವಾದಿಸ) ಹೇಳಿದರು- 
ಹೃದಯದೂಳಗೆಬೆಳಕು ಪ್ರವೇಶಿಸಿದಾಗಅವನಮನಸ್ಸುವಿಶಾಲವಾಗುತ್ತದೆ. ಆಗಅವರೊಂದಿಗೆ 
ಕೇಳಲಾಯಿತು- ಅಲ್ಲಾಹನ ಸಂದೇಶವಾಹಕರೆ! ಅದನ್ನುಗುರುತಿಸುವ ಯಾವುದಾದರೂ ವಸ್ತು 
ಇದೆಯೇ? ಮೋಸದ ತಾಣವು ಮನಸ್ಸಿನಿಂದ ಹೊರಟು ಹೋಗುವುದು ಮತ್ತು ಶಾಶ್ವತವಾಗಿ 
ರುವ ಗೃಹದ ಆಸಕ್ತಿ ಮೂಡುವುದು ಹಾಗೂ ಮರಣ ಬರುವುದಕ್ಕೆ ಮುಂಚೆ ಅದಕ್ಕಾಗಿ ಸಿದ್ಧತೆ 
ನಡೆಸುವುದಾಗಿದೆ.' (ಬೈಹಕಿ-ಶುಆ್‌ಬುಲ್‌ ಮಾನ್‌) 
ಟಿಪ್ಪಣಿ: ೨ 
1. ಮನುಷ್ಯನ ಹೃದಯದ ಅಂಧಕಾರ ದೂರವಾಗಿ ಅವನಿಗೆ ಸನ್ಮಾರ್ಗದ ಬೆಳಕು ಲಭಿಸಿದಾಗ 
ಸ್ವಾಭಾವಿಕವಾಗಿಯೂ ಅವನಿಗೆ ಪರಲೋಕದೊಂದಿಗೆ ಒಲವು ಮತ್ತು ಆಸಕ್ತಿಯುಂಟಾಗುತ್ತದೆ. 
ಶಾಶ್ವತವಲ್ಲದ ಈ ಲೋಕದ ಪ್ರೀತಿ ಅವನ ಮನಸ್ಸಿನಿಂದ ಹೊರಟು ಹೋಗಿ, ಅವನು ಮರಣಾನಂತರ 
ಸಿಗಲಿರುವ ಶಾಶ್ವತ ಜೀವನವನ್ನು ಕಟ್ಟುವುದರಲ್ಲಿ, ನಿರತನಾಗುತ್ತಾನೆ. 


A EE, SL 
oe pha dp ಟಿ8: ರಿತ) ಬಟ ಪೌ) 
aL, STE GL Sp ಲಪ) 
4 | 362 
(ಆಖ) 4! 
72. ಅಬೂ ಹುಕ್ಳರಾ(ರು ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಹೆದರಿಕೆಯಿರು 
ವವರು ರಾತ್ರಿಯ ಆರಂಭ ಸಮಯದಲ್ಲಿ ಪ್ರಯಾಣ ಹೊರಡುತ್ತಾರೆ. ರಾತ್ರಿಯ ಆರಂಭದಲ್ಲಿ 


79 ಪ್ರವಾದಿ ವಚನಗಳು 


ಹೊರಟವನು ಗುರಿಮುಟ್ಟುತ್ತಾನೆ. ಕೇಳಿರಿ! ಅಲ್ಲಾಹನ ವ್ಯವಹಾರ ದುಬಾರಿಯಾಗಿದೆ. ಕೇಳಿರಿ! 
ಅಲ್ಲಾಹನ ವ್ಯವಹಾರ ಸ್ಪರ್ಗವಾಗಿದೆ.3 (ತಿರ್ಮಿದಿ) 


ಟಿಪ್ಪಣಿ: 

2. ಅರಬರ ವ್ಯಾಪಾರ ತಂಡಗಳು ಸಾಮಾನ್ಯವಾಗಿ ರಾತ್ರಿಯ ಕೊನೆಯ ಭಾಗದಲ್ಲಿ 
ಹೊರಡುತ್ತಿದ್ದುವು- ದರೋಡೆಕೋರರೂ ಅದೇ ಸಮಯದಲ್ಲಿ ಆಕ್ರಮಣ ಮಾಡುತ್ತಿದ್ದರು. 
ದರೋಡೆಕೋರರ ಭಯವರುವ ಯಾತ್ರಿಕ ಅಥವಾ ಯಾತ್ರಾ ತಂಡವು ರಾತ್ರಿ ಕೊನೆಯ ಸಮಯದ 
ಬದಲು ರಾತ್ರಿಯ ಆರಂಭದಲ್ಲೇ ಹೊರಡುತ್ತಿದ್ದರು. ಈ ಉಪಾಯದಿಂದ ಅವರು ಕ್ಷೇಮವಾಗಿ ತಮ್ಮ 
ಗುರಿ ಮುಟ್ಟುತ್ತಿದ್ದರು. ಈ ಉದಾಹರಣೆಯ ಮೂಲಕ ಪ್ರವಾದಿಯವರು(ಸ) ಜನರಿಗೆ ಈ ರೀತಿ 
ಮನವರಿಕೆ ಮಾಡುತ್ತಿದ್ದಾರೆ. 

ಗುರಿ ಮುಟ್ಟುವ ಚಿಂತೆಯಿರುವ ಮತ್ತು ದರೋಡೆಕೋರರ ದಾಳಿಯ ಭೀತಿಯಿರುವ 
ಪ್ರಯಾಣಿಕನು ತನ್ನ! ನಿದ್ರೆ ಮತ್ತು ವಿಶ್ರಾಂತಿಯನ್ನು ಬಲಿಕೊಟ್ಟುರಾತ್ರಿಯ ಆರಂಭದಲ್ಲೇ ಹೊರಡುತ್ತಾನೆ. 
ಅದೇ ರೀತಿ ಪರಲೋಕದ ಯಾತ್ರಿಕನೂ ತನ್ನ ಗುರಿ ಮುಟ್ಟುವ ಚಿಂತೆಯಲ್ಲಿರಬೇಕು. ನಿರ್ಲಕ್ಷೆ 
ತೋರಬಾರದು. ತನ್ನ ಸುಖ-ಸಂತೋಷ ಮತ್ತು ಆಗ್ರಹಗಳನ್ನು ಬಲಿ ನೀಡಬೇಕು. ದಾಸನಿಗೆ ತನ್ನ 
ದೇವನಿಂದ ಪಡೆಯಲಿಕ್ಕಿರುವ ವಸ್ತು ಬಹಳ ಅಮೂಲ್ಯವಾದುದು. ಸಾಮಾನ್ಯ ವಸ್ತುವೇನಲ್ಲ ದೇವನು 
ತನ್ನ ನಿಷ್ಠ ದಾಸರಿಗಾಗಿ ಸಿದ್ಧಗೊಳಿಸಿಟ್ಟಿರುವುದು ಎಂತಹ ಸ್ಪರ್ಗವೆಂದರೆ, ಅದಕ್ಕಾಗಿ ಸರ್ವಸ್ಥವನ್ನೂ 
ಬಲಿ ನೀಡಬಹುದಾಗಿದೆ. ತನ್ನ ಜೀವ-ಸೊತ್ತನ್ನೆಲ್ಲ ದೇವನಿಗಾಗಿ ಬಲಿಯರ್ಪಿಸುವುದು ಮತ್ತು ಎಲ್ಲ 
ದಿಕ್ಕುಗಳಿಂದಲೂ ವಿಮುಖನಾಗಿ ಕೇವಲ ಅಲ್ಲಾಹನವನಾಗಿ ಬಿಡುವುದೇ ಆ ಸ್ವರ್ಗದ ಬೆಲೆಯಾಗಿದೆ. 
ಅದನ್ನೇ ಕುರ್‌ಆನ್‌ ಈ ರೀತಿ ಹೇಳಿದೆ: ಅಲ್ಲಾಹನು ವಿಶ್ವಾಸಿಗಳ ಜೀವ ಮತ್ತು ಸೊತ್ತುಗಳನ್ನು ಸ್ವರ್ಗದ 
ಬದಲಿಗೆ ಖರೀದಿಸಿದ್ದಾನೆ. (ಅತ್ತೌಬ:111) 


'ಈಮಾನಿನ ಲಕ್ಷಣ ಮತ್ತು ಫಲಗಳು 


#2 ad SE AEE on ಗಟ 

bi: SNE 

13104011) tlh HSE qi ಸನಿ) 

3 ತೆ 6 

(STD ಬಿಚಿ ತಿ) NS 
73. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಈಮಾನಿಗೆ 
ಎಪ್ಪತ್ತಕ್ಕಿಂತಲೂ ಅಧಿಕ ಶಾಖೆಗಳಿವೆ. ಅವುಗಳ ಪೈಕಿ ಶ್ರೇಷ್ಠವಾದುದು "ಲಾ ಇಲಾಹ ಇಲ್ಲಲ್ಲಾಹ್‌' 
(ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ ಎಂಬ ವಚನವಾಗಿದೆ). ಕನಿಷ್ಠವಾದುದು 
ಉಪದ್ರವಕಾರಿ ವಸ್ತುವನ್ನು ದಾರಿಯಿಂದ ಸರಿಸುವುದಾಗಿದೆ. ಲಜ್ಜೆಯೂ ಈಮಾನಿನ 
ಒಂದು ಭಾಗವಾಗಿದೆ" ` (ಬುಖಾರಿ, ಮುಸ್ಲಿಮ್‌) 


ಕೃವಾದಿ ವಚನಗಳು 73 


ಇರುವು ತುತ SESE 
ತಿಪ್ಪಣಿ: 

1. ಈಮಾನ್‌ ಅಥವಾ ವಿಶ್ವಾಸದ ಅನೇಕ ಶಾಖೆಗಳಿವೆ. ವಿಶ್ವಾಸಿಯ ಬದುಕಿನ ಎಲ್ಲ 
ಕೈವಹಾರಗಳಲ್ಲೂ ಗೋಚರಿಸಬೇಕೆಂದು ಅದು ಅಪೇಕ್ಷಿಸುತ್ತದೆ. ವಿಚಾರ-ಸಿದ್ಧಾಂತಗಳಿಂದ ಹಿಡಿದು 
ಕೃತಿಯೊಂದು ಕರ್ಮದಲ್ಲೂ ಅದು ಪ್ರಾಣದಂತಿರಬೇಕೆಂದು ಬಯಸುತ್ತದೆ. ಈಮಾನಿನಿಂದ 
ಚ್ಚಾರಿತ್ರ್ಯವುಂಟಾಗುತ್ತದೆ. ಅನಂತರ ಅದು ಪ್ರಾಯೋಗಿಕ ಬದುಕಿನಲ್ಲಿ ಪ್ರಕಟವಾಗುತ್ತದೆ. ಈಮಾನ್‌ 
ಎಂದು ಬೀಜದಂತಿದ್ದು ಮಾನವನಲ್ಲಿ ಅದು ಬೇರು ಬಿಡುತ್ತದೆ. ಅದರಿಂದ ವ್ಯಾವಹಾರಿಕ ಜೀವನ 
ಸೃಕ್ಷವು ರೆಂಬೆ-ಕೊಂಬೆಗಳೊಂದಿಗೆ ಅಸ್ತಿತ್ವಕ್ಕೆ ಬರುತ್ತದೆ. ಇಸ್ಲಾಮ್‌ ಕಲಿಸಿದ ತೌಹೀದ್‌ ಅಥವಾ 
ಅಲ್ಲಾಹನ ಮೇಲಿನ ವಿಶ್ವಾಸ ಮತ್ತು ದೇವೋಪಾಸನೆಯು ಜೀವನದ ಸೀಮಿತ ವಲಯಕ್ಕೆ ಆಗಿರದೆ, 
ಅದು ಜೀವನದ ರಂಗಗಳಿಗೂ ವೈಯಕ್ತಿಕ ಮತ್ತು ಸಾಮೂಹಿಕವಾದ ಎಲ್ಲ ವ್ಯವಹಾರಗಳಲ್ಲೂ 
ಪ್ರಕಟವಾಗುತ್ತದೆ. ಇಸ್ಲಾಮಿನಲ್ಲಿ ಈಮಾನ್‌, ಸಚ್ಚಾರಿತ್ರ್ಯ ಮತ್ತು ಕರ್ಮಗಳು ಬೆರೆತುಕೊಂಡಿದ್ದುಅದರ 
ಸೌಂದರ್ಯವನ್ನು ವಿವೇಕಮತಿಗಳು ಒಪ್ಪಿಕೊಳ್ಳದಿರಲಾರರು. 


3 ಡ್‌ sass 


ರ ಟೆ 
LY: 8 4h 35 ILE Sip SU ಜಪ) 
2 ಈ 1 ವು ಕತಲ ಟು 34 Ws 
pe ಓತ ಆಯ ಯು SI: (ಕೆ 
(೬೨!) 4 ರಂತಹ BSE: ಗೆಳ ಆ: Jk 
74. ಅಬೂ ಉಮಾಮ(ರ) ವರದಿ ಮಾಡುತ್ತಾರೆ- ಒಬ್ಬ ವ್ಯಕ್ತಿ ಪ್ರವಾದಿ(ಸ) ಅವರ 
ಬಳಿ ಬಂದು "ಈಮಾನ್‌ ಎಂದರೇನು9' ಎಂದು ವಿಚಾರಿಸಿದರು. ಪ್ರವಾದೀಸ) ಹೇಳಿದರು- 
ನೀನು ಮಾಡುವ ಸತ್ಯರ್ಮಗಳಿಂದ ನಿನಗೆ ಸಂತೋಷವೂ ದುಷ್ಠ ಷರ್ಮಗಳಿಂದ ದುಃಖವೂ 
ಆಗುವುದಾದರೆ, ಜು ವಿಶ್ವಾಸಿಯಾಗಿರುವೆ.' ಅವನು ಬಜ ವಾದ ಕೇಳಿದನು. 
ಪ್ರವಾದಿ(ಸ) ಹೇಳಿದರು- ನಿನ್ನ ಮನಸ್ಸಿನಲ್ಲೇನಾದರೂ ಸಂಶಯವುಂಟಾದರೆ ಅದನ್ನು 
ಬಿಟ್ಟುಬಿಡು. (ಅಹ್ಮದ್‌) 
ಟಿಪ್ಪಣಿ: 
2. ವಿಶ್ವಾಸಕ್ಕೆ ಮಾ ಮಾನವನ ಕರ್ಮಗಳೊಂದಿಗೆ ಸುಭದ್ರ ಸಂಬಂಧವಿದೆಯೆಂದು ಈ ಹದೀಸ್‌ನಿಂದ 
ತಿಳಿದು ಬರುತ್ತದೆ . ತನ್ನ ಸತ್ಯಮ: 'ರ್ಮಗಳಿಂದ ಮನುಷ್ಯ ಸಂತೋಷಗೊಳ್ಳುವುದು, ದುಷ್ಕರ್ಮ ಮಾಡಿದಾಗ 


[) 


ಅವನಿಗೆ ಪಶ್ಚಾಶ್ತಾಪ ಮತ್ತು ನದು ಈಮಾನಿನ ಲಕ್ಷಣವಾಗಿದೆ. 

೬. ಪ] 32% 8% PY SOS ಜಟ್‌ 

ಟಟ ರಟ ಉ ೃ 
ಟ್‌ ಜಲಜ ಟ್‌ ಟೆ ಟಾ ಹ ಚ್‌ (ಟೈ 

(೪-೨) ಇಬ) ಆಮ) ಟಃ YL 0 ಬರಲೆ ೫ eb 


72 ` ಪ್ರವಾದಿ ವಚನಗಳು 

75, ಅಬ್ದಾಸ್‌(ರ) ಬಿನ್‌ ಅಬ್ದುಲ್‌ ಮುತ್ತಲಿಬ್‌' ಪ್ರವಾದಿಯವರು(ಸ) ಹೀಗೆ 
ಹೇಳಿರುವುದಾಗಿ ವರದಿ ಮಾಡುತ್ತಾರೆ- ಅಲ್ಲಾಹನು ತನ್ನ ಪ್ರಭು, ಇಸ್ಲಾಮ್‌ ತನ್ನ ಧರ್ಮ 
ಹಾಗೂ ಮುಹಮ್ಮದ್‌(ಸ) ತನ್ನ ಪ್ರವಾದಿಯೆಂಬ ಬಗ್ಗೆ ಯಾರು ತೃಪ್ತಿ ಪಟ್ಟನೋ ಅವನು 
ಈಮಾನಿನ ರುಚಿಯನ್ನು ಅನುಭವಿಸಿದನು.* (ಮುಸ್ಲಿಮ್‌) 


ಟಿಪ್ಪಣಿ: 

3. ಈಮಾನ್‌ ಎಂಬುದು ಸಪ್ಪೆ ವಸ್ತುವಲ್ಲ ಅದು ಮನುಷ್ಯನಿಗೆ ಅತ್ಯಂತ ರುಚಿಕರ ಮತ್ತು 
ಆಸಂದದಾಯಕ ವಸ್ತುವಾಗಿದೆಯೆಂದು ಈ ಹದೀಸ್‌ ತಿಳಿಸುತ್ತದೆ. ನಮ್ಮ ಆಗ್ರಹಗಳು, ಪ್ರಾಕೃತಿಕ 
ಬೇಡಿಕೆಗಳು ಮತ್ತು ಅಗತ್ಯಗಳನ್ನು ಪೂರೈಸುವ ವಸ್ತುಗಳನ್ನು ನಾವು ರುಚಿಕರ ಅಥವಾ ಸ್ವಾದಿಷ್ಠನಂದು 
ಹೇಳುತ್ತೇವೆ. ಈಮಾನ್‌ ಕೂಡಾ ಮಾನವನ ಒಂದು ಅಗತ್ಯವಾಗಿದೆ. ಅದಿಲ್ಲದೆ ಹೋದರೆ ಮನುಷ್ಯ 
ಒಂದು ದೊಡ್ಡ ಅನುಗ್ರಹವನ್ನು ಕಳೆದುಕೊಳ್ಳುತ್ತಾನೆ. ಆವನಿಗೆ ಆದರ ಪ್ರಜ್ಞೆಯಿಲ್ಲದಿದ್ದರೆ ಬೇರೆ 
ವಿಷಯ. ನೈಜ ಈಮಾನ್‌ `ಗಳಿಸಿಕೊಂಡವನು ಅದರ ರುಚಿಯನ್ನು ಅನುಭವಿಸದಿರಲಾರನು. 
ಮನುಷ್ಯ ತನ್ನ ಪ್ರಭುವನ್ನು ಮತ್ತು ಅವನು ಕಳಿಸಿದ ಧರ್ಮ(ಇಸ್ಲಾಮ್‌)ವನ್ನು ಹಾಗೂ ಪ್ರವಾದಿ(ಸ) 
ಅವರ ಸ್ಥಾನಮಾನವನ್ನು ಗುರುತಿಸಿಕೊಂಡಾಗ ಮಾತ್ರ ನೈಜ ಈಮಾನ್‌ ಅವನಿಗೆ ಲಭಿಸಿತು. ಅನಂತರ 
ಅವುಗಳನ್ನು ಒಪ್ಪದಿರಲು ಮನುಷ್ಯನಿಗೆ ಸಾಧ್ಯವೇ ಇಲ್ವ ಅಲ್ಲಾಹನ ಪ್ರಭುತ್ವದ ಅಂಗೀಕಾರವು ಮಾನವ 
ಪ್ರಕೃತಿಯ ಕರೆಯಾಗಿದೆ. ಇಸ್ಲಾಮ್‌ ಪ್ರಾಕೃತಿಕ ಧರ್ಮವಾಗಿದ್ದು ಅದರಿಂದಲೇ ಮಾನವನ ಪ್ರಾಕೃತಿಕ 
ಬೇಡಿಕೆಗಳು ಈಡೇರುತ್ತದೆ. ಜೀವನದ ಪ್ರಾಕೃತಿಕ ಮಾರ್ಗದತ್ತ ಮಾರ್ಗದರ್ಶನ ಮಾಡುವ ನೇತಾರರೇ 
ಪ್ರವಾದಿ ಮುಹಮ್ಮದ್ದ್‌ಸು 


SY: MEE NN ಜ್‌ SNE) 
(ol ad ಚ್‌ Y 46S 8 3೫1885 ಬ್ರ 

76. ಅನಸ್‌(ರ) ಹೇಳುತ್ತಾರೆ- ಪ್ರವಾದಿಯವರು(ಸ) ನಮಗೆ ಪ್ರವಚನ ನೀಡಿದಾಗಲೆಲ್ಲ 
ಈ ರೀತಿ ಹೇಳದೆ ಇರುತ್ತಿರಲಿಲ್ಲ. ಪ್ರಾಮಾಣಿಕತೆ ಇಲ್ಲದವನಲ್ಲಿ ಈಮಾನ್‌ ಇಲ್ಲ ವಚನ 
ಪಾಲಿಸದವನಲ್ಲಿಧರ್ಮವಿಲ್ಲ" (ಬೈಹಕಿ-ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 

4, ಅಂದರೆ ಮನುಷ್ಯ ಪ್ರಾಮಾಣಿಕನಾಗಿರುವುದು ಮತ್ತು ವಚನ ಪಾಲಕನಾಗಿರುವುದು 
ವಿಶ್ವಾಪ-ನಂಬಿಕೆಯ ಬೇಡಿಕೆಯಾಗಿದೆ. ವಚನ ಭಂಗ, ವಂಚನೆ ಮತ್ತು ಅಪ್ರಾಮಾಣಿಕತೆಗಳಿಗೆ 
ನೈಜ ಈಮಾನಿನೊಂದಿಗೆ ಯಾವ ಸಂಬಂಧವೂ ಇಲ್ಲ ಅಲ್ಲಾಹನ ಮೇಲೆ ಹಾಗೂ ಪ್ರವಾದಿ 
ಯವರು ತಿಳಿಸಿರುವ ಜೀವನದ ವಾಸ್ತವಿಕತೆಗಳ ಮೇಲೆ ವಿಶ್ವಾಸವಿರಿಸುತ್ತಾ, ಪ್ರಾಮಾಣಿಕತೆಯನ್ನು 
ಲೆಕ್ಕಿಸದ ಮತ್ತು ತಾನು ಮಾಡಿದ ವಾಗ್ದಾನಗಳನ್ನು ಪಾಲಿಸದ ವ್ಯಕ್ತಿಯ ಈಮಾನ್‌ ಬಹಳ ದುರ್ಬಲವೂ 
ಅಪೂರ್ಣವೂ ಆಗಿದೆ. 


ಪ್ರವಾದಿ ವಚನಗಳು 73 


ಟೆ ಕಯ > *. ಚಡ. 14, , ೨೨ ತ್ಕ 22 
ಎಚ ಬಟು ಕ): MII py ಪ) 
ತೆ 2 12 ೨ ದ್ಯಾ ಎರೆ ಡ ಪನ್ನ py ಶಫಿ OC 
A ರ ಚಟ ಚು GG 

ಕಟಕ ಹಹ ೨3 ಭ್ರ ಕೆ ಬಹಲ ತೆ ಇಾಊ 
85 ಚಿ CA 01 ಜಯ SS ಯಜ ೫ Cd 
ಕ SD NS SE ಟೇ x 
AEE LS ಲಲ ಚ 

ಗ?” pS Ba 
(4೨) 11೬ Sl ಔತ) ಸಟ 4 

77. ಇಬ್ನು ಮಸ್‌ಊದ್‌(ರ) ಹೇಳುತ್ತಾರೆ- ಪ್ರವಾದಿ(ಸು ಹೇಳಿದರು- ಅಲ್ಲಾಹನು 
)ಮ್ಹ ಮಧ್ಯೆ ಜೀವನಾಧಾರವನ್ನು ವಿತರಿಸಿರುವಂತೆಯೇ ಸಚ್ಜಾರಿತ್ರ್ಯವನ್ನೂ ವಿಠರಿಸಿದ್ದಾನೆ. 
ತಿಲ್ಲಾಹನು ತಾನು ಪ್ರೀತಿಸುವವನಿಗೂ ನೀಡುತ್ತಾನೆ. ಪ್ರೀತಿಸದವನಿಗೂ ನೀಡುತ್ತಾನೆ. ಆದರೆ 
ಸರ್ಮವನ್ನು ಅವನು ತಾನು ಪ್ರೀತಿಸುವವನಿಗೆ ಮಾತ್ರ ನೀಡುತ್ತಾನೆ." ಅಲ್ಲಾಹನು ಯಾರಿಗೆ 
ಸರ್ಮವನ್ನು ನೀಡಿದನೋ ಅವನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ 
1ತನಾಣೆ! ದಾಸನ ಹೃದಯ ಮತ್ತು ನಾಲಗೆ ಮುಸ್ಲಿಮ್‌ ಆಗುವವರೆಗೂ ಅವನು ಮುಸ್ಲಿಮ್‌ 
ವಿಧೇಯ) ಆಗಿರುವುದಿಲ್ಲ ಅವನ ನೆರೆಯವನು ಅವನ ಕೇಡಿನಿಂದ ಸುರಕ್ಷಿತನಾಗಿರುವ 
1ರಗೂ ಅವನು ಮೂಮಿನ್‌(ವಿಶ್ವಾಖ) ಆಗಿರುವುದಿಲ್ಲ... .. (ಅಹ್ಮದ) 
ಪಣಿ: 
ಬು 

5. ಈ ಹದೀಸ್‌ನಲ್ಲಿ ಧರ್ಮವೆಂಬ ಪದವನ್ನು ಸಜ್ಜಾರಿತ್ರ್ಯದ ಬದಲಿಗೆ ಪ್ರಯೋಗಿಸಲಾಗಿದೆ. 
[ದರಿಂದ `ಧರ್ಮವೆಂಬುದು ಸಚ್ಚಾರಿತ್ರ್ಯದ ಇನ್ನೊಂದು ಹೆಸರೆಂದು ತಿಳಿದು ಬರುತ್ತದೆ. ಧರ್ಮ 
ನತ್ತು ಸಚ್ಚಾರಿತ್ರ್ಯವು ಯಾರಿಗೆ ಲಭಿಸಿಕೋ ಅವನ ಮೇಲೆ ದೇವನ ವಿಶೇಷ ಅನುಗ್ರಹವಿದೆಯೆಂದು 
ಳಿದಿರಬೇಕು. 

6. ಮನುಷ್ಯನ ಹೃದಯ ಮತ್ತು ನಾಲಗೆ ಮುಸ್ಲಿಮ್‌ ಆಗಿದ್ದಾಗ, ಅವನ ಹೃದಯದಲ್ಲಿದೇವನ 
ಇಸ್ಯ-ಅನುಸರಣೆಯ ಹೊರತು ಬೇರಾವ ಭಾವನೆಯೂ ಇಲ್ಲದಾಗ, ಅವನ ನಾಲಗೆಯಿಂದ 
ತ್ಯ-ನ್ಯಾಯದ ಹೊರತು ಬೇರೇನೂ ಹೊರಡದಿದ್ದಾಗ, ಅವನ ಒಳ-ಹೊರಗುಗಳು ಒಂದೇ 
ತಿಯಾಗಿದ್ದಾಗ ಹಾಗೂ ಅವನ ಮನಸ್ಸುತಪ್ಪು ವಿಜಾರಗಳಿಂದ ಮುಕ್ತವಾಗಿದ್ದು ಅವನ ನಾಲಗೆಯು 
ವನ ಮಹಾನತೆಯನ್ನು ಕೊಂಡಾಡುತ್ತಿದ್ದಾಗ ಮಾತ್ರ ಅವನ ಇಸ್ಲಾಮ್‌ ಪೂರ್ಣಗೊಳ್ಳುತ್ತದೆ. 


74 ಪ್ರವಾದಿ ವಚನಗಳ 
ಸತ್ಯವಿಶ್ವಾಸಿಯ ಚಿತ್ರ 
ವ 


ಕೊ 


Sp Ss: ೬ 1-104 05 (ಈ?) pad 
iS IS 1೯1 
(ಣಿ) is 80 2 ಜ್‌ ಓಂ 44 es 

78. ಸುಹೈಬ್‌(ರು ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ವಿಶ್ವಾಸಿಯ ಅವಸ್ಥೆಯ 
ಬಹಳ ವಿಚಿತ್ರವಾಗಿದೆ. ಅವನ ಎಲ್ಲಕಾರ್ಯಗಳೂ ಉತ್ತಮವೇ ಆಗಿರುತ್ತವೆ. ಈ ವಿಶೇಷತೆಯ 
ವಿಶ್ವಾಹಿಗೆ ಮಾತ್ರವಿದೆ. ಅವನು ಸಂತೋಷಗೊಂಡಾಗ ಕೃತಜ್ಞತೆ ಸಲ್ಲಿಸುತ್ತಾನೆ. ಇದು ಅವ; 
ಮಟ್ಟಿಗೆ ಉತ್ತಮವಾಗಿದೆ. ಇನ್ನು ಅವನಿಗೆ ಸಂಕಷ್ಟ ಬಂದಾಗ ಸಹನೆ ವಹಿಸುತ್ತಾನೆ. ಅದ. 
ಅವನ ಪಾಲಿಗೆ ಉತ್ತಮವಾಗಿದೆ.' (ಮುಸ್ಲಿಮ್‌ 
ಟಿಪ್ಪಣಿ: 

1. ಕೃತಜ್ಞತೆ ಮತ್ತು ಸಹನೆಯು ಮಾನವನ ಉನ್ನತ ಚಾರಿತ್ರ್ಯದ ಲಕ್ಷಣವಾಗಿದೆ. ವಿಶ್ವಾಸಿಯ 
ಸಂತೋಷವಾಗಿರುವಾಗೆ ಕೃತಜ್ಞತೆ ಸಲ್ಲಿಸಿದರೆ ಅವನು ವಿಜಯಿಯಾಗಿದ್ದಾನೆ. ಅದೇ ರೀತಿ ಸಂಕಷ್ಟ 
ವೇಳೆ ಸಹನೆ ಮತ್ತು ಕೈಬಿಡದಿದ್ದರೆ ಆಗಲೂ ಅವನು ಯಶಸ್ವಿಯಾಗಿದ್ದಾನೆ. ಸತ್ಯವಿಶ್ವಾಸಿಯು ಎವಿ: 
ಪರಿಸ್ಥಿತಿಗಳಲ್ಲಿ ಅತ್ಯುತ್ತಮವಾಗಿ ನಡೆದುಕೊಳ್ಳಬೇಕು. ಅವನಿಂದ ಅತ್ಯುತ್ತಮ ಗುಣ ಪ್ರಕಟವಾಗಬೇಕೆ 
ಸಹನೆ ಮತ್ತು ಕೃತಜ್ಞತೆಯಿಂದ ಅತ್ಯುತ್ತಮ ಚಾರಿತ್ರ್ಯ ಪ್ರಕಟವಾಗುವುದು. 


3 ೭ 


Lk Salis ee 1೭.14. 18 ಹ 4 
೮8೫48): ಬ ಪ್ರ.) ಟಿತಿ: ಪಿತ) ಕಸಿ! ೨ 
ಆಖ: ಓಕೇ ಕವ ಕಜ sb bay 
(ey) Ty 1೬ sk 
79. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಅಲ್ಲಾಹನಾಕ 
ಅವನು ವಿಶ್ವಾಸಿಯಲ್ಲ ಅವನು ವಿಶ್ವಾಸಿಯಲ್ಲ ಅವನು ವಿಶ್ವಾಸಿಯಲ್ಲ ಯಾಃ 
ಪ್ರವಾದಿಯವರೇ ಎಂದು ಕೇಳಲಾದಾಗ ಪ್ರವಾದಿ(ಸ) ಹೇಳಿದರು- ನೆರೆಮನೆಯವನು ಆತ 
ಕಿರುಕುಳದಿಂದ ಸುರಕ್ಷಿತನಾಗಿಲ್ಲದವನು.? (ಬುಖಾರಿ, ಮುಸ್ಲಿಮ್‌ 


ದ 


ಟಿಪ್ಪಣಿ: 
2. ಅಂದರೆ ಅವನಿಗೆ ಈಮಾನಿನೊಂದಿಗೆ ಯಾವ ಸಂಬಂಧವೂ ಇಲ್ಲ ನೆರೆಯವನಿಗೆ ಕಿರುಕ: 
ಕೊಡುವವನ ವಿಶ್ವಾಸ ಘೋಷಣೆ ಕೇವಲ ಸುಳ್ಳಾಗಿದೆ. ಇಲ್ಲಿನ ಕರ್ಮದಲ್ಲಿ ಪ್ರಕಟವಾಗದ ಈಮಾನಿ 


ಕೈವಾದಿ ವಚನಗಳು 8 75 


ಸೇವನೆ ಬಳಿ ಯಾವ ಬೆಲೆಯುದ್ದೀತು? ಹಸಿರು ತುಂಬಿರದ ಮರವನ್ನು ಮರವೆಂದು ಕರೆಯುವುದು 
ರ್ಥ. ತಾನಾಗಿ ಬೆಳಗದ ಮತ್ತು ತನ್ನ ಪರಿಸರವನ್ನು ಬೆಳಗಿಸದ ದೀಪವನ್ನು ದೀಪವೆಂದು 
ರೆಯಬಹುದೆ? ` 


ರ 


ಇಸ್ಲಾಮಿನ ವೈಶಿಷ್ಟ್ಯಗಳು 


ಹ AEE, ಜು ಚಚ ಟಿ! ಯಿ 
: ಇ 01 ಟ್ರ.) ಟಿಕೆ: BP) syed ಹಾವ ಬ ಪ) 
Wess FB pe ಜಂ ಜ್ತ 

ತ ಬ 
(I) ಎಟ ಈ 


80. ಅಬೂ ಸಈದ್‌ ಖುದ್ರೀ(ರ) ಹೇಳುತ್ತಾರೆ. ಪ್ರವಾದಿಸು ಹೇಳಿದರು- ಒಬ್ಬ 
ತ್ಯನಿಷೇಧಿಯ(ಇಸ್ಸಾಮ್‌ ಸ್ವೀಕರಿಸಿದಾಗ) ಇಸ್ಲಾಮಿನಲ್ಲಿ ಸೊಬಗುಂಟಾಗುತ್ತದೆ. ಅದರಿಂದ 
'ವನು ಶಿರ್ಕ್‌ನ ಸ್ಥಿತಿಯಲ್ಲಿದ್ದಾಗ ಮಾಡಿದ ಎಲ್ಲ ಸತ್ಯರ್ಮಗಳನ್ನೂ ಇಸ್ಲಾಮಿನ ನಂತರ, ಅವನ 
ಸತೆಗೆ ಬರೆಯಲಾಗುತ್ತದೆ.' (ದಾರಕುತ್ಸಿಲಿ 


ಪಿ: 

1. ಅಂದರೆ ಒಬ್ಬನು ಸರಿಯಾದ ರೀತಿಯಲ್ಲಿಇಸ್ಲಾಮನ್ನು ಅಳವಡಿಸಿಕೊಂಡಾಗ ಅವನ ಹಿಂದಿನ 
ಫಫ್ರ್‌-ಶಿರ್ಕ್‌ನಕಾಲದ ಒಳಿತುಗಳು ಅಳಿದು ಹೋಗದು. ಅದನ್ನುಅವನ ಖಾತೆಗೆ ಬರೆಯಲಾಗುತ್ತದೆ. 
ಕೆಂದರೆ ತನ್ನ ಆಚಾರ-ವಿಚಾರಗಳನ್ನು ಸಂಸ್ಕರಿಸಿ, ತನ್ನ ಹಿಂದಿನ ದುಷ್ಕರ್ಮಗಳ ಕಳಂಕವನ್ನು 
ಇಳೆದುಕೊಂಡಿರುತ್ತಾನೆ. ತನ್ನ ಬದುಕನ್ನು ಶುದ್ಧಗೊಳಿಸಿ ಒಳಿತನ್ನು ಅಳವಡಿಸಿಕೊಂಡಾಗ ಅವನ 
ತ್ಯರ್ಮಗಳಿಗೆ ಜೀವಂತಿಕೆ ದೊರೆಯುತ್ತದೆ. ಇಸ್ಲಾಮನ್ನು ಸರಿಯಾದ ರೀತಿಯಲ್ಲಿ ಸ್ಟೀಕರಿಸಿಕೊಂಡ 
೪ಿಕ ಪುಣ್ಯಗಳು ಅಳಿದು ಹೋಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಇಸ್ಲಾಮಿನ ಮೂಲಕ ಒಳಿತು 
ನತ್ತು ಪುಣ್ಯಗಳು ಪರಿಪೂರ್ಣಗೊಳ್ಳುತ್ತದೆ. ಸತ್ಯರ್ಮಗಳಿಗೆ ಇಸ್ಲಾಮ್‌ ಸರಿಯಾದ ಭದ್ರಬುನಾದಿ 
ರತ್ತು ಪ್ರೇರಣೆ ಒದಗಿಸುತ್ತದೆ. 


76 ಪ್ರವಾದಿ ವಚನಗಳ 


ಸ ಸ 1 - ೫೫? 33 
MSS: ep) syd ಎ 053 
ಕಚ ts ES ss 5 bd ಓಸಿ 1 
ಸ ಘಟಿ ಬ sh oad 54 ಬ 4 563 5 
Gs I sje gi hs EASES ಜಟ ಟ್‌ 
81. ಅಬೂ ಸಠಈದ್‌ ಖುದ್ರೀ(ರು ಪ್ರವಾದಿಸು ಹೇಳುವುದನ್ನು ಕೇಳಿದ್ದೇನೆಂದ 
ಹೀಗೆ ವಿವರಿಸುತ್ತಾರೆ- ಒಬ್ಬ ದಾಸನು ಇಸ್ಲಾಮ್‌ ಸ್ವೀಕರಿಸಿದಾಗ ಅವನ ಇಸ್ಲಾಮಿನ! 
ಸೊಬಗುಂಟಾಗುತ್ತದೆ. ಅವನು ಈ ಹಿಂದೆ ಮಾಡಿದ್ದ "ಪಾಪಗಳನ್ನೆಲ್ಲ ಅಲ್ಲಾಹನು ಕ್ಷಮಿ 
ಬಿಡುತ್ತಾನೆ.” ಅನಂತರ ಅವನಿಗೆ ಒಂದು ಸತ್ಕಾರ್ಯದ ಬದಲಿಗೆ ಹತ್ತರಿಂದ ಏಳ್ನೂರರ ವರೆಗ 
ಮಾತ್ರವಲ್ಲ ಅದಕ್ಕಿಂತಲೂ ಹೆಚ್ಚು ಪು ೫ಪುಣ್ಯಗಳು ದೊರೆಯುತ್ತದೆ. ದುಷ್ಕರ್ಮದ ಬದಲಿಗೆ ಒಂದ 
ಪಾಪವನ್ನು ಬರೆಯಲಾಗುತ್ತದೆ. ಅಲ್ಲಾಹನು ಅದನ್ನೂ ಕ್ಷಮಿಸಿ ತಃ ಹೊರತು 
(ಹಾಗಾದಾಗ ದುಷ್ಕರ್ಮದ ಬದಲಿಗೆ ಒಂದು ಪಾಪವನ್ನೂ ಬರೆಯಲಾಗುವುದಿಲ್ಲ (ಬುಖಾಃ 
ಟಿಪ್ಪಣಿ: 
2. ಒಬ್ಬನು ಪ್ರಾಮಾಣಿಕವಾಗಿ' ಇಸ್ಲಾಮನ್ನು ಸ್ವೀಕರಿಸಿ, ಅದರಂತೆ ತನ್ನ ಬದುಕನ್ನು ್ನ ಸಂಸ್ಕರಿ 


ಕೊಂಡಾಗ ಅವನಿಗೆ ಒಂದು ಹೊಸ ಪಾವನ ಬದುಕು ಸಿಗುತ್ತದೆ. ಹಿಂದಿನ ಪಾಪಗಳ ಕಳಂಕದಿಂ/ 
ಅವನು ಮುಕ್ತನಾಗುತ್ತಾನೆ. ಜಾ ಅವನ ಹಿಂದಿನ ಪಾಪಗಳು ಕ್ಷಮಿಸಲ್ಪಡುತ್ತವೆ. 


ನಮಾರು್‌ ಮತ್ತು ಶುಚಿತ್ವ 
ಎ ಸ ಹ AE i ಜ್‌  ್‌ ಬಿ 
SN BEMIS: EE pL $5 
ಳೆ ೋ [4 ತ್ತ 
ಜ್‌ ಚ್‌ ಲ ್ಚ ಚ್‌ ಬ ಧದ 
82. ಆಯಿಶಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ಹಲ್ಲುಜ್ಜುವುದರಿಂದ ಬಾಯ 
ಶುಚಿಯಾಗಿರುತ್ತದೆ ಮತ್ತು ಅದು ಅಲ್ಲಾಹನನ್ನು ಸಂತುಷ್ಟಗೊಳಿಸುತ್ತದೆ.' 
(ಮುಸ್ನದ್‌ ಇಮಾಮ್‌ ಶಾಘಈ, ಅಹ್ಮದ್‌ , ನಸಾಈ, ಬುಖಾರಿ 
ಟಿಪ್ಪಣಿ: 


1. ಹಲ್ಲುಜ್ಜುವುದರಿಂದ ಮಾನವನಿಗೆ ಎರಡುಪ್ರಯೋಜನಗಳುದೊರೆಯುತ್ತದೆ. (1) ಅದರಿಂ। 
ಬಾಯಿ ಶುಚಿಯಾಗುತ್ತದೆ. (2) ಆಲ್ಲಾಹನಿಗೆ ಈ ಕ್ರಿಯೆಯು ಬಹಳ ಇಷ್ಟವಾದುದರಿಂದ ಅಲ್ಲಾಹ 


ಪ್ರವಾದಿ ವಚನಗಳು 77 


ಸಂಪ್ರೀತಿಯೂ ದೊರೆಯುತ್ತದೆ. ಅದರ ಜೊತೆಗೆ ಅದಕ್ಕೆ ಪುಣ್ಯವೂ ಲಭಿಸುತ್ತದೆ. ಅದೇ ರೀತಿ ಇನ್ನೊಂದು 
ಹದೀಸ್‌ನಲ್ಲಿ ಪ್ರವಾದಿ(ಸ) ಹೇಳುತ್ತಾರೆ. ಒಬ್ಬನು ತನ್ನಉಪಜೀವನಕ್ಕಾಗಿ ಕೆಲಸ ಮಾಡುತ್ತಾನೆ. ಆದರಲ್ಲಿ 
ಅಲ್ಲಾಹನ ಸಂಪ್ರೀತಿಯೂ ಉದ್ದೇಶವಾಗಿದ್ದರೆ ಅವನ ಉಪಮೆಯು ಮೂನ ತಾಯಿಯಂತಿದೆ. 
ಅವರು ತನ್ನದೇ ಪುತ್ರನಿಗೆ ಮೊಲೆಹಾಲುಣಿಸಿದರು. ಜೊತೆಗೆ ಅದರೆ ಮಜೂರಿಯನ್ನೂ ಪಡೆದರು.'' 
ಅಂದರೆ ಸಂಪಾದನೆ ಮಾಡುವುದರಲ್ಲೂ ಮನುಷ್ಯನಿಗೆ ಇಮ್ಮಡಿ ಲಾಭವಿದೆ. ಅವನು ಉಪ 
ಜೀವನವನ್ನೂ ಗಳಿಸುತ್ತಾನೆ. ಅಲ್ಲಾಹನಿಂದ ಪುಣ್ಯಫಲವನ್ನೂ ಪಡೆಯುತ್ತಾನೆ. ಆದರೆ ಅವನು ದೇವನ 
ಸಂಪ್ರೀತಿಯನ್ನೂ ಮುಂದಿಡಬೇಕು. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ಈ ಇಮ್ಮಡಿ 
ಲಾಭವು ಸಂಪಾದನೆ ಮತ್ತು ಹಲ್ಲುಜ್ಜುದಿಕೆಗೆ ಮಾತ್ರ ಸೀಮಿತವಲ್ಲ ಧರ್ಮದ ಎಲ್ಲ ಆದೇಶಗಳಲ್ಲೂ 
ಮಾನವನಿಗೆ ಲೌಕಿಕ ಮತ್ತು ಪಾರಲೌಕಿಕ ಯಶಸ್ಸನ್ನು ಪರಿಗಣಿಸಲಾಗಿದೆ. 
Sl BEI Ip) ತಟ ಸಿ13) 
ee ಆ 
83. ಅಬೂ ಮಾಲಿಕ್‌ ಅಶ್‌ಅರಿ(ರ) ಹಸಾತ ಪ್ರವಾದಿ(ಸ) ಹೇಳಿದರು- ಶುಚಿತ್ನವು 
ಈಮಾನಿನ ಅರ್ಧಂತವಾಗಿದೆ. (ಮುಸ್ಲಿಮ್‌) 
ಟಿಪ್ಪಣಿ: 
2. ಇಸ್ಲಾಮ್‌ ಆಧ್ಯಾತ್ಮಿಕ ಮತ್ತು ನೈತಿಕ ಪರಿಶುದ್ಧಿಯನ್ನು ಕಲಿಸುವುದರ ಜೊತೆಗೆ ಬಾಹ್ಯ 
ಶುಚಿತ್ವ ಮತ್ತು ಶಿಷ್ಟಾಚಾರವನ್ನೂ ಕಲಿಸುತ್ತದೆ. ಆದ್ದರಿಂದಲೇ ಬಾಹ್ಯ ಶುದ್ಧಿಯನ್ನು ಈಮಾನಿನ 
ಅರ್ಧಾಂಶವೆನ್ನಲಾಗಿದೆ. ಮನುಷ್ಯ ಆಂತರಿಕ ಮತ್ತು ಬಾಹ್ಯವಾಗಿ ಪರಿಶುದ್ಧಿಯನ್ನು ಕಾಪಾಡಿದರೆ 


ಇಸ್ಲಾಮಿನ ಎಲ್ಲ ಬೇಡಿಕೆಗಳು ಈಡೇರುತ್ತವೆ. ಎರಡಕ್ಕೂ ಗಾಢವಾದ ಸಂಬಂಧವಿದೆ. ಎರಡೂ 
ಪೂರ್ಣಗೊಂಡಾಗ ಮಾನವ ಪರಿಪೂರ್ಣನಾಗುತ್ತಾನೆ. 


ಈದುಲ್‌ ಫಿತ್ರ್‌ನ ನಮಾರು್‌ 


hI pA »32 ಟ್‌ 863 
ನಃ ಸಟ ಜ್‌ NR TS 6A 
ನೀ ಯ ಭರ ಲ ph HE ಯ್ಯ 


ಜೆ ಗಗ್‌ 11118 131 
(೨ ಟಟ) ಟ್ರಿ 


78. ಪ್ರವಾದಿ ವಚನಗಳು 


84. ಅಬೂ ಸಶದ್‌ ಖುದ್ರೀ(ರ) ಹೇಳುತ್ತಾರೆ: ಪ್ರವಾದಿ(ಸ) ಈದುಲ್‌ ಫಿತ್ರ್‌ ಮತ್ತು 
ಈದುಲ್‌ ಅರ್ಬುದ ದಿವಸ ಈದ್‌ಗಾಹ್‌ಗೆ ತೆರಳಿ, ಮೊದಲು ನಮಾರುಸ್‌ ನಿರ್ವಹಿಸುತ್ತಿದ್ದರು. 
ತರುವಾಯ ಜನರ ಕಡೆಗೆ ತಿರುಗಿ ನಿಂತು ಪ್ರವಚನ ನೀಡುತ್ತಿದ್ದರು. ಜನರು ತಮ್ಮ ಪಂಕ್ಷಿಗಳಲ್ಲೇ 
ಕುಳಿತಿರುತ್ತಿದ್ದರು. ಪ್ರವಚನದಲ್ಲಿ ಉಪದೇಶ ಮತ್ತು ಆದೇಶ-ನಿರ್ದೇಶಗಳನ್ನು ನೀಡುತ್ತಿದ್ದರು. 
ಎಲ್ಲಿಗಾದರೂ ಸೇನೆ ಕಳುಹಿಸುವುದಿದ್ದರೆ ಕಳಿಸುತ್ತಿದ್ದರು ಅಥವಾ ಏನಾದರೂ ವಿಶೇಷ ಆಜ್ಞೆ 
ನೀಡುವುದಿದ್ದರೆ ನೀಡುತ್ತಿದ್ದರು. ತರುವಾಯ ಮರಳುತ್ತಿದ್ದರು... (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ಈ ಹದೀಸ್‌ನಲ್ಲಿ ಇಸ್ಲಾಮಿನ ಹಬ್ಬ ಆಚರಣೆಯ ಸರಿಯಾದ ವಿಧಾನವನ್ನು ನಮ್ಮ 
ಮುಂದಿಡಲಾಗಿದೆ. ಹಬ್ಬದ ದಿನ ಪ್ರವಾದಿ(ಸ ಮತ್ತವರ ಸಂಗಾತಿಗಳು ತಮ್ಮ ಕರ್ತವ್ಯವನ್ನು 
ಮರೆಯುತ್ತಿರಲಿಲ್ಲ ಅದೇ ರೀತಿ ಆಟ-ವಿನೋದಗಳಲ್ಲಿ ನಿರತರಾಗುತ್ತಿರಲಿಲ್ಲ ಈದ್‌ ಮುಸ್ಲಿಮರಿಗೆ 
ಸಂತೋಷದ 'ದಿವಸವಾಗಿದೆ. 

ನಿರಂತರ ಒಂದು ತಿಂಗಳ' ಉಪವಾಸ ಆಚರಿಸಿ ಅವರು ದೇವ ಆದೇಶವನ್ನು ಪಾಲಿಸುತ್ತಾರೆ. 
ದೇವನು ತಮ್ಮ ಕರ್ಮಗಳನ್ನು ಖಂಡಿತ ಸ್ವೀಕರಿಸುವನು ಮತ್ತು ಎಲ್ಲರೀತಿಯ ಕೆಡುಕುಗಳಿಂದ ತಮ್ಮನ್ನು 
ಪಾವನಗೊಳಿಸಿ ಪರಿಶುದ್ಧ ಜೀವನವನ್ನು. ದಯಪಾಲಿಸುವನು ಎಂದು ಅವರು ನಿರೀಕ್ಷಿಸುತ್ತಾರೆ. 
ಈದ್‌ನ ದಿನವು ಪರಲೋಕದ ಸಂತೋಷ ಮತ್ತು ಯಶಸ್ಸಿನ ನಿರೀಕ್ಷೆ ಮೂಡಿಸುತ್ತದೆ. ಆ ದಿನದ 
ಸಂತೋಷವು ಮುಸ್ಲಿಮರ ಜೀವನ ಮತ್ತು ಅವರ ಸಾಮುದಾಯಿಕ ಜೀವನದ ಸಂಕೇತವಾಗಿದೆ. 
ಈದ್‌ನ ಸಂತೋಷವು ಮುಸ್ಲಿಮರಿಗೆ ಇತರ ಸಮುದಾಯಗಳಿಗಿಲ್ಲದ ವಿಶಿಷ್ಟ ಶೋಭೆಯನ್ನು 
ನೀಡುತ್ತದೆ. ಈ ಜಗತ್ತಿನಲ್ಲಿಸಂತೋಷ ಆಚರಿಸುವ ಯಾವುದೇ ವಿಧಾನದಲ್ಲಿ ಮನುಷ್ಯನಿಗೆ ಸಂತೋಷ 
ಸಿಗಬೇಕೆಂದು ಮೂಲತಃ ಪರಿಗಣಿಸಲಾಗಿದೆ. ಈ ಉದ್ದೇಶದ ಈಡೇರಿಕೆಗಾಗಿ ಪಥಭ್ರಷ್ಟ ಜನರು 
ನೃತ್ಯಗಾಯನ, ಕುಡಿತ-ಕುಣಿತಗಳ ಮೊರೆ ಹೊಕ್ಕಿದ್ದಾರೆ. ಇಸ್ಲಾಮ್‌ ಈದ್‌ ಆಚರಣೆಗೆ ಅನುಸರಿಸಿದ 
ಮಾರ್ಗವು ಎಲ್ಲ ತರದ ಕೆಡುಕು-ನ್ಯೂನತೆಗಳಿಂದ ವಿರಹಿತವಾಗಿದೆ. ಮಾತ್ರವಲ್ಲ ಅದು ಸುಂದರ, 
ಪಾವನ ಮತ್ತು ಆನಂದದ. ಅತ್ಯುನ್ನತ ಪ್ರದರ್ಶನವಾಗಿದೆ. ಸಂತೋಷ ಪ್ರಕಟನೆಯ ಇದಕ್ಕಿಂತ 
ಉತ್ತಮ ವಿಧಾನ ಬೇರೊಂದಿರಲು ಸಾಧ್ಯವಿಲ್ಲ ಇಸ್ಲಾಮ್‌ ಕಲಿಸಿರುವ ವಿಧಾನವು ಅತ್ಯುನ್ನತ ಮಟ್ಟದ 
ಸಂಸ್ಕೃತಿಯ ಪ್ರತೀಕವಾಗಿದೆ. ಮಾನವ ಪ್ರಕೃತಿಗನುಗುಣವಾದ ಮತ್ತು ಆರೋಗ್ಯಪೂರ್ಣ ಜೀವನದ 
ಸಂಕೇತವಾಗಿರುವ ಲಾಂಛನವನ್ನೇ ಇಸ್ಲಾಮ್‌ ಮಾನವ ಜೀವನಕ್ಕೆ ಇಷ್ಟಪಡುತ್ತದೆ. 

ಮಾನವ ದೇವನ ದಾಸನೆಂಬುದು ನಿರ್ವಿವಾದ ಸತ್ಯವಷ್ಟೇ ಅಲ್ಲ ಅದು ಜೀವನದ ಅತ್ಯಂತ 
ಸಂತೋಷದಾಯಕ ಮುಖವಾಗಿದೆ. ಇಸ್ಲಾಮೀ ಸಂಸ್ಕೃತಿಯಲ್ಲಿ ದೇವಭಕ್ತಿಯ ಭಾವನೆಗಳನ್ನು 
ಪೂರ್ಣವಾಗಿ ಪರಿಗಣಿಸಲಾಗಿದೆ. ದಾಸ್ಯಭಾವವು ಮಾನವನ ಅಮೂಲ್ಯ ಸಂಪತ್ತು. ಅದರಲ್ಲಿಜೀವನದ 
ಎಷ್ಟೆಲ್ಲಆಕರ್ಷಕ ಹಾಡುಗಳಿರಬಹುದು! ಮಾನವನ ಮತ್ತು ದೇವನ ಸಂಬಂಧವು ಲೋಕದ ಎಲ್ಲಶಕ್ತಿ 
ಮತ್ತು ಆನಂದವನ್ನು ಬಲಿಯರ್ಪಿಸಬಲ್ಲಂತಹ ಸಂಬಂಧವಾಗಿದೆ. ಮಾನವನ ಗೌರವ ಮತ್ತು ನೈಜ 


ಪ್ರವಾದಿ ವಚನಗಳು 79 


ಸಂತೋಷವು ಅಲ್ಲಾಹ್‌ ಮತ್ತು ದಾಸನ ನಡುವೆಯಿರುವ ಸಂಬಂಧದಿಂದಾಗಿರುತ್ತದೆ. 

ಇಸ್ಲಾಮ್‌ ಕಲಿಸಿರುವ ಈದ್‌ ಆಚರಣೆಯ ರೀತಿಯಲ್ಲಿ ಅಲ್ಲಾಹನ ಮತ್ತು ದಾಸನ ನಡುವಿನ 
ಸಂಬಂಧ ಚೆನ್ನಾಗಿ ಪ್ರಕಟವಾಗುತ್ತದೆ. ಈದ್‌ನ ಸಂತೋಷವನ್ನುವಿಶೇಷವಾಗಿ ನಮಾರು್‌ ಮತ್ತು ಶಕ್ಷೀರ್‌ 
ನ ಮೂಲಕ ಮಾಡಲಾಗುತ್ತದೆ. ಜೊತೆಗೇ ಅದು ದಾಸನ ಕಡೆಯಿಂದ ದೇವನಿಗೆ ಕೃತಜ್ಞತೆ ಸಲ್ಲಿಸುವುದೂ 
ಆಗಿದೆ. ಅಲ್ಲಾಹನ ಮತ್ತು ದಾಸನ ನಡುವಿನ ಸಂಬಂಧ ಪೂರ್ಣ ರೂಪದಲ್ಲಿ ಆಗುವುದೇ ವಿಶ್ವಾಸಿಯ 
ದೃಷ್ಟಿಯಲ್ಲಿ ಅತ್ಯಾನಂದಕರ ಸ್ಥಿತಿಯಾಗಿದೆ. ಈ ವಿಶೇಷತೆಯು ರಕೂಆ್‌ ಮತ್ತು ಸಜ್ಜಾಗಳಿಗಿಂತ ಉತ್ತಮ 
ಸ್ಥಿತಿ ಜೀರೇನಾಗಿರಲು ಸಾಧ್ಯ? 

ನಮಾರುಸ್‌ ತನ್ನ ದಾಸ್ಯ ಮತ್ತು ದೇವನ ಪ್ರಭುತ್ವ ಮಹಾನತೆ ಹಾಗೂ ಮೇಲ್ಮೆಯ ಪ್ರಕಟನೆಯ 
ಅತ್ಯುತ್ತಮ ಹಾಗೂ ಪರಿಪೂರ್ಣ ಉಪಾಧಿಯಾಗಿದೆ. ದೇವನ ಮತ್ತು ದಾಸನ ನಡುವಿನ ಈ ಸಂಬಂಧದ 
ಪ್ರಕಟನೆಯು ಜೀವನದ ಅತ್ಯಂತ ಮಧುರ ಸಂಗೀತವಾಗಿದೆ. 

ಈದುಲ್‌ ಅರ್ಜಾ ಅಥವಾ ಬಕ್ರೀದ್‌ನ ಸಂದರ್ಭದಲ್ಲಿಕುರ್ಬಾನಿ ಮಾಡಬೇಕೆಂಬ ಆಜ್ಞೆಯಿದೆ. 
ಪ್ರವಾದಿ(ಸ) ಹೇಳಿದರು- "'ಕುರ್ಬಾನಿಯ ದಿವಸ(ದುಲ್‌ ಹಜ್ಜ್‌10 ಈದುಲ್‌ ಅರು್ಬಾ ರಕ್ಷ 
ಹರಿಸುವುದಕ್ಕೆಂತ ಅಲ್ಲಾಹನಿಗೇ ಪ್ರಿಯವಾದ ಮಾನವನ ಯಾವ ಕರ್ಮವೂ ಇಲ್ಲ'' 

ನಮಾರುಖ್‌ನಂತೆಯೇ ಕುರ್ಬಾನಿ ಕೂಡಾ ವಿಶ್ವಾಸಿಯು ಅಲ್ಲಾಹನ ಕುರಿತು ಹೊಂದಿರುವ 
ಮಾನಸಿಕ ಸ್ಥಿತಿಗಳ ಮತ್ತು ಭಾವನೆಗಳ ಪ್ರಕಟನಯಾಗಿದೆ. ವಿಶ್ವಾಸಿಯಲ್ಲಿ ದೇವನಿಗಾಗಿ ಅತ್ಯುನ್ನತ 
ಮಟ್ಟದ ಅರ್ಪಣಾ ಭಾವವಿರುತ್ತದೆ. ಇದು ಇಸ್ಲಾಮಿನ ಜೀವಾಳವಾಗಿದೆ. ಈ ರೀತಿ ಇಸ್ಲಾಮ್‌ ಒಂದು 
ಕುರ್ಬಾನಿಯಾಗಿದೆ. ಪ್ರಾಣಿಯ ರಕ್ತ ಹರಿಸುವುದರ ಮೂಲಕ ತಾನು ದೇವನಿಗಾಗಿ ಜೀವಾರ್ಪಣೆ 
ಮಾಡಬಲ್ಲಿನೆಂಬುದನ್ನು ದಾಸನು ಪ್ರಕಟಿಸುತ್ತಾನೆ. ದೇವಮಾರ್ಗದಲ್ಲಿ ಜೀವಾರ್ಪಣೆ ಮಾಡಬೇಕಾದ 
ಸಂದರ್ಭ ಬಂದರೆ ಅದಕ್ಕೂ ಅವನು ಹಿಂಜರಿಯಲಾರ. 

ಈ ಬಲಿದಾನ(ಕುರ್ಬಾನಿವು ಇಬ್ರಾಹೀಮ್‌ರ(ಅ) ಒಂದು ಮಹಾನ್‌ ಸ್ಮರಣೆಯೂ 
ಆಗಿದೆ. ಇಬ್ರಾಹೀಮರು(ಅ) ತಮ್ಮ ಪುತ್ರ ಇಸ್ವಾಈಲರನ್ನು(ಅ) ದೇವ ಸಂಪ್ರೀತಿಗಾಗಿ ಬಲಿ ನೀಡಲು 
ಮುಂದಾಗಿದ್ದರು. ಅಲ್ಲಾಹನು ಅವರ ಬಲಿದಾನವನ್ನು ಅವರನ್ನು! ಕಅಬಾದ ಸೇವೆಗಾಗಿ ಮೀಸಲಿರಿಸುವ 
ಮೂಲಕ ಸ್ವೀಕರಿಸಿದನು. ಈ ರೀತಿ ಕಅಬಾ ಭವನ ನಿರ್ಮಾಣದ ನೈಜ ಉದ್ದೇಶದ ಈಡೇರಿಕೆಯನ್ನು 
ಅವರ ಜೀವನದ ನೈಜ ಉದ್ದೇಶವನ್ನಾಗಿ ಮಾಡಿದನು. 

ಮಾಂಸಕ್ಕಾಗಿ ಮಾನವನು ಜಾನುವಾರುಗಳನ್ನು ಕಡಿಯುತ್ತಾನೆ. ಕುರ್ಬಾನಿಯ ಆದೇಶ ನೀಡಿ 
ಈ ಕರ್ಮವನ್ನು ಇಸ್ಲಾಮ್‌ ಒಂದು ದೊಡ್ಡ ಆಧ್ಯಾತ್ಮಿಕ ಮತ್ತು ನೈತಿಕ ಲಾಭ ಗಳಿಕೆಯ ಮಾರ್ಗವಾಗಿ 
ಮಾಡಿದನು. ಇಸ್ಲಾಮ್‌ನ ಮಾರ್ಗವು ಜೀವನದ ಮಧ್ಯೆಯಿಂದಲೇ ಹಾದು ಹೋಗುತ್ತವೆಯೇ 
ಹೊರತು ಅದರಿಂದ ಸರಿದು ಅಲ್ಲವೆಂಬುದಕ್ಕೆ ಕುರ್ಬಾನಿಯ ಆಜ್ಞೆಯು ಸ್ಪಷ್ಟ ಪುರಾವೆಯಾಗಿದೆ. 
ಇಸ್ಲಾಮ್‌ ಮಾನವ ಜೀವನ ಮತ್ತು ಅದರ ಬೇಡಿಕೆಗಳನ್ನು ಕಡೆಗಣಿಸುವುದಿಲ್ಲ 


80 ಪ್ರವಾದಿ ವಚನಗಳು 
ದಾನದ ಮಹಿಮೆ 


had, De A ಜಯ 
ಪಟು ಟಿ; ಬಟ ಟೈಪ) ಟಿಕೆ: ಟೂ) ಸ್ಟ! 8 
(es ou) SIE 38 2168 

85. ಆಬೂಹುರೈರಾ(ರ) ಹೇಳುತ್ತಾರೆ: ಅಲ್ಲಾಹನು ಹೀಗೆ ಹೇಳಿರುವನೆಂದು ಪ್ರವಾದಿಸು 
ಹೇಳಿದರು- ಓ ಆದಮನ ಪುತ್ರನೇಮಾನವಾ) ನೀನು(ನನ್ನ ಅಪೇಕ್ಷಿತ ದಾಸರ ಮೇಲೆ) 
ಖರ್ಚು ಮಾಡು. ನಾನು ನಿನ್ನಮೇಲೆ ಖರ್ಚು ಮಾಡುವೆನು. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ನೀನು ಜನರ ಮೇಲೆ ಖರ್ಚು ಮಾಡಿದರೆ ನಾನು ನಿನ್ನನ್ನು ದರಿದ್ರನಾಗಲು ಬಿಡಲಾರೆ. ನನ್ನ 
ಅನುಗ್ರಹಗಳು ನಿನ್ನ ಮೇಲೆ ಇನ್ನಷ್ಟು ಹೆಚ್ಚಾಗುವುದು. 


ಶಿ 
11 ಹ 


ಓಂ: 8% 0,224: SB 
ಆ Sh hdl S15 G3 

86. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ದಾನದಿಂದ 
ಸಂಪತ್ತು ಕಡಿಮೆಯಾಗುವುದಿಲ್ಲ: ತಪ್ಪನ್ನು ಕ್ಹಮಿಸುವುದರಿಂದ ಅಲ್ಲಾಹನು ಮನುಷ್ಯನ 
ಗೌರವವನ್ನು ಹೆಚ್ಚಿಸುತ್ತಾನೆ. ಅಲ್ಲಾಹನಿಗಾಗಿ ವಿನಯಶೀಲನಾಗುವವನಿಗೆ ಅವನು ಔನ್ನತ್ಯವನ್ನೇ 
ದಯಪಾಲಿಸುತ್ತಾನೆ.' (ಮುಸ್ಲಿಮ್‌) 
ಟಪ್ಪಣಿ: 

2. ಸಂಪತ್ತು ಕಡಿಮೆಯಾದೀತೆಂಬ ಭಯದಿಂದ ಸಾಮಾನ್ಯವಾಗಿ ಜನರು ದಾನ ಮಾಡುವುದಿಲ್ಲ. 
ಆದರೆ ಈ ಭಾವನೆ ಸರಿಯಲ್ಲ ದಾನಧರ್ಮದಿಂದ ಸಂಪತ್ತು ಕಡಿಮೆಯಾಗದು. ಅದು ವರ್ಧಿಸುತ್ತದೆ. 
ಅದರಿಂದ ಈ ಲೋಕದಲ್ಲೂ ಅವನಿಗೆ ದೇವನು ಇನ್ನಷ್ಟು ದಯಪಾಲಿಸುತ್ತಾನೆ. ಪರಲೋಕದಲ್ಲಿ 
ಸಿಗುವಂತಹದ್ದು ಬೇರೆಯೇ ಇದೆ. ಒಂದು ಹದೀಸ್‌ ಹೀಗಿದೆ: ಖರ್ಚು ಮಾಡಿರಿ. ನಿಮ್ಮ ಮೇಲೆ 
ಖರ್ಚು ಮಾಡಲಾಗುವುದು.(ಬುಖಾರಿ, ಮುಸ್ಲಿಮ್‌, ವರದಿ: ಅಬೂ ಹುರೈರಾ) ಪವಿಶ್ರ ಕುರ್‌ಆನ್‌ 
ಹೇಳುತ್ತದೆ. '"ಪೈಗಂಬರರೇ ಇವರೂಡನೆ ಹೇಳಿರಿ "ನನ್ನ ಪ್ರಭು ತನ್ನ ದಾಸರಲ್ಲಿ ತಾನಿಚ್ಛಿಸಿದವರಿಗೆ 
ವಿಸ್ತೃತ ಜೀವಸಾಧಾರವನ್ನೀಯುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಪರಿಮಿತಗೊಳಿಸಿ ಕೊಡುತ್ತಾನೆ. ನೀವು 
ಖರ್ಚು ಮಾಡುವುದರ ಸ್ಥಾನದಲ್ಲಿ ಅವನೇ ನಿಮಗೆ ಇನ್ನಷ್ಟು ಕೊಡುತ್ತಾನೆ. ಅವನು ಜೀವನಾಧಾರ 
ನೀಡುವವರಲ್ಲಿ ಆತ್ಯುತ್ತಮ ನಾಗಿರುತ್ತಾನೆ.''' (34: 39) 


ಪ್ರವಾದಿ ವಚನಗಳು 81 


3. ಯಾರದಾದರೂ ತಪ್ಪುಗಳನ್ನು ಕ್ಚಮಿಸುವುದರಿಂದ ಮಾನವನು ಸಣ್ಣವನಾಗುವುದಿಲ್ಲ 
ನೈತಿಕವಾಗಿ ಅವನು ಬಹಳೆ ಉನ್ನತನಾಗುತ್ತಾನೆ. ಜನರ ನಡುವೆ ಅಲ್ಲಾಹನು ಅವನಿಗೆ ಗೌರವದ ಜೀವನ 
ದಯಪಾಲಿಸುತ್ತಾನೆ. ಅದೇ ರೀತಿ 'ಒಬ್ಬನು ದೇವಸಂಪ್ರೀತಿಗಾಗಿ ವಿನಯಶೀಲನಾಗುತ್ತಾನೆಂದಾದರೆ, 
ಈ ಕ್ರಮವು ಅವನನ್ನು ಕೆಳಗೆ ಹಾಕುವುದಿಲ್ಲ ಅವನು ತನ್ನ ಆ ಸ್ವಭಾವಕ್ಕನುಸಾರ _ಶ್ರೇಷ್ಠನಾಗುತ್ತಾನೆ. 
ಬೇರಾವುದೇ ಮದವ ಗಳಿಸುವುದು ಸಾಧ್ಯವಿಲ್ಲದಂತಹ ' ಉನ್ನತಿ ಮತ್ತು ಗೌರವವನ್ನು 
ಅಲ್ಲಾಹನು ಅವನಿಗೆ ನೀಡುತ್ತಾನೆ. 

ಒಂದು Hi ಪ್ರವಾದಿ(ಸ) ಹೇಳಿದರು- ಮೂರು ವಿಷಯಗಳಲ್ಲಿ ನಾನು ಆಣೆ 
ಹಾಕುತ್ತಾನೆ. 1) ಮನುಷ್ಯ ಸಂಪತ್ತು ದಾನದಿಂದ ಕಡಿಮೆಯಾಗುವುದಿಲ್ಲ 2) ತನ್ನ ಮೇಲೆ 
RL ic ಸಹನೆ ವಹಿಸುವವನ ಗೌರವವನ್ನು ಅಲ್ಲಾಹನು ಖಂಡಿತ ಹೆಚ್ಚಿಸುತ್ತಾನೆ. ' 
3 ಒಬ್ಬನು ಬೇಡಲಾರಂಭಿಸಿದರೆ ಅಲ್ಲಾಹನು ಅವನ ಪಾಲಿಗೆ ಬಡತನ-ದಾರಿದ್ರ್ಯದ ಬಾಗಿಲು 
ತೆರೆಯುತ್ತಾನೆ. 

ಗ್ರ ್‌್ಮ್‌್‌ 
ssid Sei utah  ್ಮ್ಟ ಸಿ 
(ಲು) uid Su du 58: (ಟೆ 

87. ಇಬ್ನು ಮಸ್‌ಊದ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ನಿಮ್ಮ ಪೈಕಿ 
ಯಾರಿಗೆ ಅವನ ಸಂಪತ್ತಿಗಿಂತ ಅವನ ವಾರೀಸುದಾರರ(ಉತ್ತರಾಧಿಕಾರಿಗಳು ಸಂಪತ್ತು 
ಹೆಚ್ಚು ಇಷ್ಟ?(ಸಹಾಬಿಗಳು) ಹೇಳಿದರು- ನಮ್ಮಲ್ಲಿ, ಪ್ರತಿಯೊಬ್ಬನಿಗೂ ತನ್ನ ಸಂಪತ್ತೇ 
ಹೆಚ್ಚು ಪ್ರಿಯವಾಗಿದೆ. ಪ್ರವಾದಿ(ಸ) ಹೇಳಿದರು- ಅವನು ಮುಂದೆ ಕಳುಹಿಸಿದ ಸಂಪತ್ತೇ 
ಅವನದಾಗಿದೆ. ಅವನು ಹಿಂದೆ ಬಿಟ್ಟುಹೋದುದು ಅವನ ವಾರೀಸುದಾರರ ಸಂಪತ್ತಾಗಿದೆ." 

(ಬುಖಾರಿ, ಮುಸ್ಲಿಮ್‌) 


4. ಅಂದರೆ ನಿನಗೆ ನಿನ್ನ ಸೊತ್ತೇ ಹೆಚ್ಚು ಪ್ರಿಯವಾಗಿದ್ದರೆ, ಅದು ನೀನು ದೇವಮಾರ್ಗದಲ್ಲಿ 
ಖರ್ಚು ಮಾಡಿ ನಿನ್ನ ಶಾಶ್ವತ ಜೀವನಕ್ಕಾಗಿ ಕಳಿಸಿದುದಾಗಿದೆ. ನೀನು ಶೇಖರಿಸಿಟ್ಟು ನಿನ್ನ ನಂತರ ಬಿಟ್ಟು 
ಹೋದ ಸಂಪತ್ತು ನಿನ್ನ ಉತ್ತರಾಧಿಕಾರಿಗಳದ್ದಾಗಿದೆ; ನಿನ್ನದಲ್ಲ ನೀನು ನಿನಗಾಗಿ ಮುಂದೆ ಏನೂ. 
ಕಳಿಸದಿದ್ದರೆ ಅಥವಾ ಸ್ವಲ್ಪನೇ ಕಳಿಸಿದ್ದರೆ, ನೀನು ಈ ಲೋಕದಲ್ಲಿ ಕುಬೇರನ ಸಂಪತ್ತು ಶೇಖರಿಸಿಟ್ಟಿದ್ದರೂ 
ನೀನು ದಿವಾಳಿಕೋರನಾಗಿರುವೆ. "ಆದರೆ ಮುಂದಿನ ಲೋಕಕ್ಕಾಗಿ ತಯಾರಿ ನಡೆಸಿದ್ದರೆ 'ಮತ್ತು 
ನಡೆಸುತ್ತಲೇ ಇದ್ದರೆ ನೀನು ದಿವಾಳಿಯಲ್ಲ ಜನರು ನಿನ್ನನ್ನು ದಿವಾಳಿಯೆಂದು ಭಾವಿಸಿದರೆ ಅದು ಅವರ 
ದೃಷ್ಟಿದೋಷವಾಗಿದೆ. 


82 ಪ್ರವಾದಿ ವಚನಗಳು 


pa 1 
beds AL ss ಈ) 
Wo sd 
Pa ೨೫೪ ೨೯ 
(1೬1 04213515155 4 SE 
36 ಹ ್‌್‌ಟಫಘಫಘಫ್ಹ 

EG IS 15) ಆ 143 503 ರ bp Eh 
(eS) 

88. ಅಬೂದರ್ರ್‌(ರ) ಹೇಳುತ್ತಾರೆ- ನಾನು ಪ್ರವಾದಿ(ಸ) ಅವರ ಸನ್ನಿಧಿಗೆ ಹೋದೆ. 
ಅವರು ಕಅಬಾದ ನೆರಳಲ್ಲಿ ಕುಳಿತಿದ್ದರು. ನನ್ನನ್ನು ನೋಡಿದಾಗ, "ಕಅಬಾದ ಪ್ರಭುವಿನಾಣೆ! 
ಆ ಜನರು ಬಹಳ ನಷ್ಟದಲ್ಲಿದ್ದಾರೆಂದು ಹೇಳಿದರು. ನಾನು ಹೇಳಿದೆ- ನನ್ನ ತಂದೆ ತಾಯಿಗಳು 
ತಮಗೆ ಅರ್ಪಿತ, ಯಾರು ಆಮಂದಿ? ಪ್ರವಾದೀಸ) ಹೇಳಿದರು- ಅವರು ದೊಡ್ಡಸಿರಿವಂತರು- 
`` ತಮ್ಮ ಸಂಪತ್ತನ್ನು ಹಿಂದೆ, ಮುಂದೆ, ಎಡ-ಬಲಗಳಲ್ಲಿ(ಎಲ್ಲ ಒಳಿತಿನ ಕಾರ್ಯಗಳಲ್ಲಿ ಖರ್ಚು 
ಮಾಡಿದವರ ಹೊರತು. ಆದರೆ ಅಂತಹ ಮಂದಿ ಬಹಳ ಕಡಿಮೆ." (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

5. ಅಂದರೆ ಸಿರಿ-ಸಂಪತ್ತು ದೊಡ್ಡ ಪರೀಕ್ಷೆಯ ವಸ್ತುಗಳಾಗಿವೆ. ತಮ್ಮ ಸಂಪತ್ತನ್ನು ಒಳಿತಿನ 
ಕಾರ್ಯಗಳಿಗಾಗಿ ಉದಾರವಾಗಿ ಖರ್ಚು ಮಾಡುವವರೇ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವರು. 
ಹಾಗೆ ಮಾಡದವರು ಎಷ್ಟೇ ಸಂಪತ್ತಿದ್ದರೂ ನಷ್ಟದಲ್ಲಿರುವರು. 


ಬೂ. 8 ಟ್ರ ಸು ಅಕೆ: (ಕೂ) ಜ್‌ ಬ ಜಗ 853 


(sl) ಚಂತ 2 Jl Fc ol ಬ 
89. ಅಬೂ ಸಠಈದ್‌ ಖುದ್ರೀ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಎರಡು 
ಅಭ್ಯಾಸೆಗಳು ಒಬ್ಬ ವಿಶ್ವಾಸಿಯಲ್ಲಿ ಒಂದುಗೂಡಲಾರವು. ಜಿಪುಣತೆ ಮತ್ತು ದುರಾಚಾರ." 
(ತಿರ್ಮಿದಿ) 


ಟಿಪಣಿ: 
ಉ 


6. ಅಂದರೆ ಜಿಪುಣತೆ ಮತ್ತು ದುರಾಚಾರಗಳಿಗೆ ಈಮಾನಿನೊಂದಿಗೆ ಯಾವುದೇ 
ಸಂಬಂಧವಿರುವುದಿಲ್ಲ. ಈಮಾನ್‌ ಮನುಷ್ಯನನ್ನು ವಿಶಾಲ ಮನಸ್ಕ ಉದಾರಿ ಹಾಗೂ 
ಧೈರ್ಯವಂತನನ್ನಾಗಿ "ಮಾಡಿದರೆ, ಜಿಪುಣತೆ ಮತ್ತು ದುರಾಜಾರವು ಅವನನ್ನು ಸಂಕುಚಿತ 
ಮನಸ್ಸಿನವನಾಗಿ ಮತ್ತು ಕಠೋರ ಹೃದಯದವನಾಗಿ ಮಾಡುತ್ತದೆ. 


ಪ್ರವಾದಿ ವಚನಗಳು 83 


ಸತ 


EI: (2114 1 8 
bids Py ಇ Adil ಒಲ 
bs ಟಿ 8 pt Gp gi ಬಿಚೆ gp ds ಓಟ 


(ಆಸ) ಬಜ ಕತೆ ಪೋಟ | ಪ್‌. 

90.ಅಬೂಹುರ್ಲೆ ಧೈರಾ(ರ) ಹೇಳುತ್ತಾರೆ-ಪ್ರವಾದೀಸ) ಹೇಳಿದರು- ದಾನಿಯುಅಲ್ಲಾಥನಿಗೆ 

ನಿಕಟನಾಗಿರುತ್ತಾನೆ. ಸ್ವರ್ಗಕ್ಕೆ ಹತ್ತಿರವಾಗಿರುತ್ತಾನೆ ಮತ್ತು ಜನರಿಗೆ ಸಮೀಪವಾಗಿರುತ್ತಾನೆ 

ಹಾಗೂ ನರಕದಿಂದ ದೂರವರುತ್ತಾನೆ. ಜಿಪುಣನು ಅಲ್ಲಾಹನಿಂದ ದೂರ, ಸ್ವರ್ಗದಿಂದ ದೂರ 

ಮತ್ತು ಜನರಿಂದ ದೂರವಾಗಿರುತ್ತಾನೆ ಹಾಗೂ ನರಕಕ್ಕೆ ಹತ್ತಿರವಾಗಿರುತ್ತಾನೆ. x ಅಜ್ಜಾನಿಯಾದ 

ದಾನಿಯು ಜಿಪುಣನಾದ ಆರಾಧಕನಿಗಿಂತ ಅಲ್ಲಾಹನಿಗೆ ಹೆಚ್ಚು ಪ್ರಿ ಪ್ರಿಯವಾಗಿದ್ದಾನೆ. (ತಿರ್ಮಿದಿ) 
ಟಿಪ್ಪಣಿ: 

7. ದಾನ-ಧರ್ಮದಿಂದ ಮಾನವನಿಗೆ ಅಲ್ಲಾಹನ ಸಂಪ್ರೀತಿ ಮತ್ತು ಅವನ ಸಾಮಿಪ್ಯ ಸಿಗುತ್ತದೆ. 
ಅಂತಹವನಿಂದ ಜನರೂ ಸಂತುಷ್ಠರಾಗುತ್ತಾರೆ. ಅವನು ಯಶಸ್ವಿಯಾಗುತ್ತಾನೆ. ಸ್ವರ್ಗವು ಅವನ ಶಾಶ್ವತ 
ತಾಣವಾಗುತ್ತದೆ. ತದ್ವಿರುದ್ಧವಾಗಿ ಜಿಪುಣನಿಗೆ ದೇವ ಸಂಪ್ರೀತಿ ಲಭಿಸುವುದಿಲ್ಲ ಜನರ ದೃಷ್ಟಿಯಲ್ಲೂ 
ಅವನಿಗೆ ಗೌರವವಿರುವುದಿಲ್ಲ ಅಂತಿಮವಾಗಿ ಅವನು ಸ್ವರ್ಗದ ಬದಲು ನರಕಕ್ಕೆ ಅರ್ಹನಾಗುತ್ತಾನೆ. 

ದಾನಶೂರತೆ ಮತ್ತು ಔದಾರ್ಯವು ದುರ್ಗುಣಗಳನ್ನುದೂರೀಕರಿಸಲು ಸಹಾಯಕವಾಗುತ್ತವೆ. 
ಮನುಷ್ಯನಿಗೆ ಅದರ ಮೂಲಕ ಆಧ್ಯಾತ್ಮಿಕ ಮತ್ತು ನೈತಿಕ ಉನ್ನತಿ ಲಭಿಸುತ್ತದೆ. ಅವನಲ್ಲಿ ದೇವನ 
ಗೌರವ ಮತ್ತು ಮಹಾನತೆಯ ಪ್ರಜ್ಞೆ ಜಾಗೃತವಾಗುತ್ತದೆ. 'ಜಿಪುಣನಿಗೆ ತನ್ನ ಸ್ವಾರ್ಥ ಮತ್ತು 
ಹೃದಯ ಕಾಠಿಣ್ಯದಿಂದಾಗಿ ನೈತಿಕ ಮತ್ತು ಆಧ್ಯಾತ್ಮಿಕ ಉನ್ನತಿ ಲಭಿಸುವುದಿಲ್ಲ ಅ ಮನಸ್ಸು ಸದಾ 
ಭೌತಿಕ ಲಾಭಗಳನ್ನರಸುವುದರಲ್ಲೇ ಸಿಲುಕಿರುತ್ತದೆ. ಜೀವನದ ಉನ್ನತ ಮೌಲ್ಯಗಳಿಂದ ಅವನು 
ಅಪರಿಚಿತನಾಗುತ್ತಾನೆ. 


pe 


ದಾನದ ವಿಶಾಲಾರ್ಥ 


ಟಃ dhs IE: A 
Bucs ses ಪು ay ಓಜ si ಓಟ! 


(ws (ಟೆ)ಆಲು 


84 ಪ್ರವಾದಿ ವಚನಗಳು 

91. ಅಬೂ : ಹುರ್ಫರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಹೆಚ್ಚು ಹಾಲು 
ಕೊಡುವ ಒಂಟೆಯನ್ನು ಹಾಲು ಕುಡಿಯಲು ಯಾರಿಗಾದರೂ ಉಚಿತವಾಗಿ ನೀಡುವುದು 
ಅತ್ಯುತ್ತಮ ದಾನವಾಗಿದೆ. ಸಂಜೆ-ಮುಂಜಾನೆಗಳಲ್ಲಿ ತಂಬಿಗೆ ತುಂಬಾ ಹಾಲು ಕೊಡುವ 
ಆಡನ್ನು ಹಾಲು ಕುಡಿಯಲು ಯಾರಿಗಾದರೂ ಉಚಿತವಾಗಿ ನೀಡುವುದೂ ಅತ್ಯುತ್ತಮ 
ದಾನವಾಗಿದೆ.' (ಬುಖಾರಿ, ಮುಸ್ಲಿಮ) 
ಟಿಪ್ಪಣಿ: 

1. ಇಂತಹ ದಾನದಿಂದ ದಾನಿಯ ಔದಾರ್ಯ ಮತ್ತು ವಿಶಾಲ ಮನೋಸ್ಥಿತಿಯು ತಿಳಿಯುತ್ತದೆ. 
ಇನ್ನೊಂದೆಡೆ, ಅಪೇಕ್ಷಿತನ ಅಗತ್ಯವೂ ಈಡೇರುತ್ತದೆ. ಆದ್ಧರಿಂದ ಅದನ್ನು ಪ್ರಶಂಸಿಸಲಾಗಿದೆ: ಅರಬರಲ್ಲಿ 
ಈ ರೂಢಿಯಿತ್ತು. KR ಇದನ್ನು ಇಷ್ಟಪಟ್ಟರು. 


ಲಬ Bh ds IE: I>) II 


te EE ಜ್‌ ೭1% i 
೫. 0ತ್ರ.೮) (ಆರ ಟ್ಟ god 
(wl 365) 
 -92 ಅನಸ್‌ರು ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಮುಸ್ಲಿಮನೊಬ್ಬನು ಒಂದು 
ಮರ ನೆಟ್ಟಿದ್ದು ಅಥವಾ ಬೇಸಾಯ ಮಾಡಿ ಬೆಳೆ ಬೆಳೆದಿದ್ದು ಅದರಿಂದ ಮನುಷ್ಯರು, 
ಪಕ್ಷಿಗಳು ಮತ್ತು ಜಾನುವಾರುಗಳು ತಿಂದರೆ, ಅದು ಅವನ ಪಾಲಿಗೆ ದಾನವಾಗಿರುವುದು.3 
ಮುಸ್ಲಿಮ್‌ನಲ್ಲಿ ಜಾಬಿರ್‌(ರ) ಉಲ್ಲೇಖಿಸುತ್ತಾರೆ- ಅದರಿಂದ ಕಳವಾದರೂ ಅವನ ಪಾಲಿಗೆ 
ದಾನವೇ ಆಗಿದೆ.3 (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 
2. ಅದರಿಂದ ದೇವನ ಸೃಷ್ಟಿಗಳ; ಅಗೆ ಆಗುವಪ್ರ ಪ್ರಯೋಜನಕ್ಕಾಗಿ ಅವನಿಗೆ ಪುಣ್ಯ ಫಲ ಲಭಿಸುವುದು. 
3. ಕಳ್ಳನು ಅವನಿಗೆ ನಷ್ಟವುಂಟು ಮಾಡಿದ್ದರೂ ಅವನಿಗೆ ಪು ಪುಣ್ಯ ಫಲವಿದೆ. ವಿಶ್ವಾಸಿಯು ಯಾವ 
ಸ್ಥಿತಿಯಲ್ಲೂ ನಷ್ಟ ಹೊಂದುವುದಿಲ್ಲ, ಕಳ್ಳನೇ ವಾಸ್ತವದಲ್ಲಿ ತನಗೆ ನಷ್ಟವುಂಟು ಮಾಡುತ್ತಾನೆ. ನಿಜವಾಗಿ 
ವಿಶ್ವಾಸಿಯಾದ ಮುಸ್ಲಿಮನಿಗೆ ಅವನು ನಷ್ಟವುಂಟು ಮಾಡಲಾರ. 


ಪ್ರೆ: 4055 06:06 (>) ಆ 53 


LES ಪ ಪ್‌ ಚ ಈ 
(dey ಎ) Ss! ೪5/58 


ಕ್ರವಾದಿ ವಚನಗಳು $5 


ಅಸುರ ಕತತ EN 
93. ಜಾಬಿರ್‌(ರ) ಹೇಳುತ್ತಾರೆ: ಅಲ್ಲಾಹನ ಸಂದೇಶವಾಹಕರು!) ಹೇಳಿದರು: 
ಪ್ರತಿಯೊಂದು ಒಳ್ಳೆಯ ಕಾರ್ಯ 'ಸದಕಾ' ಆಗಿದೆ ಮತ್ತು ನೀವು ಹಸನ್ಮುಖಿಯಾಗಿ ನಿಮ್ಮ 
ಕಹೋದರನನ್ನು ಭೇಟಿಯಾಗುವುದೂ ನಿಮ್ಮ ಪಾತ್ರೆಯಿಂದ ನಿನ್ನ: ಸಹೋದರನ ಪಾತ್ರೆ ಯೊಳಗೆ 
ನೀರು ಹಾಕುವುದೂ ಒಳಿತುನಲ್ಲಿಯೇ ಸೇರಿದೆ. (ಅಹ್ಮದ್‌, ತಿರ್ಮಿದಿಲ 
` ತಾತ್ಸರ್ಯವೇನೆಂದರೆ ಇಸ್ಲಾಮಿನ ದಾನಕ್ಕೆ ಬಹಳ ವಿಶಾಲಾರ್ಥವಿದೆ. ಅದರಲ್ಲಿ ಎಲ್ಲ 
ಒಳಿತುಸತ್ಯರ್ಮಗಳು ಅಡಗಿವೆ. ಚೆನ್ನಾಗಿ ಆಲೋಚಿಸಿ ನೋಡಿದರೆ ದಾನ ಮಾತ್ರವಲ್ಲಇಸ್ಲಾಮಿನ 
ಇತರ ಆಚಾರ ಕರ್ಮಗಳೂ ಉನ್ನತ ' ಮೌಲ್ಯಗಳನ್ನು ಹೊಂದಿದೆ. ಅವುಗಳಲ್ಲಿ ಬಹಳ ವೈಶಾಲ್ಯ 
ಹಾಗೂ ಆಳ ಕಂಡು ಬರುತ್ತದೆ. . 
ಓರ್ವನು ಹಣದ ರೂಪದಲ್ಲಿ ದಾನ ಧರ್ಮ ಮಾಡುತ್ತಾನೆ. ಆದರೆ ಒಳಿತಿನ 
ಕಾರ್ಯಗಳಿಂದ ದೂರವಿರುತ್ತಾನೆ. ಆತನು ಸಮಯ ಬಂದಾಗ ನ್ಯಾಯವಾಗಿ 
ಮಾತನಾಡುವುದಿಲ್ಲ ಬಡವರೊಂದಿಗೆ ಆತನು ಸಹಾನುಭೂತಿಯಿಂದ ವರ್ತಿಸುವುದಿಲ್ಲ 
ಬದಲಾಗಿ ಆತನಿಂದ ದೇವನ ದಾಸರಿಗೆ ಉಪದ್ರವವೇ ಆಗುತ್ತಿರುತ್ತದೆ ಎಂದಾದರೆ ಅವನು 
ವಾಸ್ತವದಲ್ಲಿ ದಾನಶೀಲನಲ್ಲವಂದೇ ಅರ್ಥ. ಅನ್ಯಥಾ ಅವನು ದಾನಶೀಲನೆಂಬುದು ಜೀವನದ 
ಇತರ ರಂಗಗಳಲ್ಲಿಯೂ ಪ್ರಕಟವಾಗುತ್ತಿತ್ತು. ಓರ್ವನು » ಒಂದೆಡೆ ದೇಸ ಸಂಪ್ರೀತಿಗಾಗಿ ಬಡವರ 
ಮೇಲೆ ಸಹಾನುಭೂತಿಯಿಂದ ತನ್ನಸೊತ್ತು ಖರ್ಚು ಮಾಡುತ್ತಾನೆ. ಆದರೆ ಇನ್ನೊಂದೆಡೆ ದೇವನ 
ದಾಸರ ಮಟ್ಟಿಗೆ ಉಪ ಪದ್ರಕಾರಿಯಾಗಿರುವುದು ಮತ್ತು ಒಳಿತಿನ ಕಾರ್ಯಗಳಿಂದ ಆತನಿಗೆ 
ದೂರದಸ ಂಬಂಧವೂ ಇಲ್ಲದಿರುವುದು ಮತ್ತು ಒಳಿತಿನ ನಕಾರ್ಯಗಳಿಂದ ದೂರದ ಸಂಬಂಧವೂ 
ಇಲ್ಲದಿರುವುದು ಹೇಗೆ ತಾನೆ ಸಾಧ್ಯ? ಇಂತಹ ವ್ಯ ಕ್ತಿಯ ದಾನವು ವಾಸ್ತವದಲ್ಲಿ ದಾನವಾಗಿರದೆ 
ಕೇವಲ ಆಡಂಬರ ಪ್ರ ಪ್ರದರ್ಶನವಾಗಿರುತ್ತದೆ. ಅದು ಕೇವಲ ನಿರ್ಜೀವ ಕರ್ಮವಾಗಿರುತ್ತದೆ. 
ಅದರ ಹಿಂದೆ ಸರಿಯಾದ ಪ್ರಜ್ಞೆಯಾಗಲಿ, ನೈಜ ಹಾಗೂ ಪ್ರಾಮಾಣಿಕ ಭಾವನೆಯಾಗಲಿ 
ಇರುವುದಿಲ್ಲ ಅಥವಾ ಆತನ ಬುದ್ದಿ ವಿವೇಕಗಳು ಎಷ್ಟೊಂದು ಬರಡಾಗಿದೆಯೆಂದರೆ 
ತನ್ನೆಲ್ಲಾ ಭೀಕರ ಕೃತ್ಯಗಳ ಹೊರತಾಗಿಯೂ ಆತನು ತನ್ನ ದಾನವನ್ನು ಪುಣ್ಯ ದಾಯಕವೆಂದು 
ಭಾವಿಸುತ್ತಾನೆ. ವಸ್ತುತಃ ಃ ಅವನ ದಾನವು ಉಪವಾಸವಿದ್ದೂ!  ದೇವಾದೇಶಗಳನ್ನು ಉಲ್ಲಂಘಿಸುತ್ತಾ 
ದೇಹೇಚ್ಛೆ; ಮತ್ತು ಅಕ್ರಮಗಳಿಂದ ತನ್ನ ತನ್ನನ್ನುರಕ್ಷಿ ರಕ್ಷಿಸಿಕೊಳ್ಳದ ಹಾಗೂ ಉಪವಾಸದಿಂದ ಕೇವಲ ಹಸಿವು 
ಬಾಯಾರಿಕೆಗಳನ್ನದೆ ಇನ್ನೇನನ್ನೂ ದಕ್ಕಿ ಸಿಕೊಳ್ಳದ ಉಪವಾಸಿಗನಿಗಿಂತ ಭಿನ್ನವಾಗಿರುವುದಿಲ್ಲ, 


BLN fad: ಸ 0 355 98 08 >) EI 
ೌ ಷಿ 2 PS 04 ೨. 
(ರಿಗ ಕಷಿ ಪಿ ಆಲ) ತ್ತ, NEC ಜಿ 

94. ಅನಸ್‌(ರ) ಅವರಿಂದ ಉಲ್ಲೇಖತ: ಅಲ್ಲಾಹನ ಸಂದೇಶವಾಹಕರು(ಸ) ಹೇಳಿದರು: 


"“ಹಸಿದವನ ಹೊಟ್ಟೆ ತುಂಬಿಸುವುದೇ ಅತ್ಯುತ್ತಮ ದಾನವಾಗಿದೆ.'' (ಬೈಹಕಿ-ಶುಆ್‌ಬುಲ್‌ 
ಈಮಾನ್‌) 


86 ' ಪ್ರವಾದಿ ವಚನಗಳ 


_ಟಿನೆಯ ವರ್ಜನೆ 
ಗ * I: TT ENS 
i SIE Ss yp ಚತ si 


(Se) SE JS IEE 

95. ರುುಬೈರ್‌ ಬಿನ್‌ ಅವ್ವಾಮ್‌(ರು ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ನಿಮ್ಮ 
ಪೈಕಿ ಒಬ್ಬನು ಹಗ್ಗ ಹಿಡಿದುಕೊಂಡು ಕಟ್ಟಿಗೆಯ ಒಂದು ಕಟ್ಟನ್ನುತನ್ನ ಬೆನ್ನಮೇಲೆ ಹೇರಿಕೊಂಡು 
“ಬಂದು ಮಾರಾಟ ಮಾಡಿದರೆ ಮತ್ತು ಅದರಿಂದ ಅಲ್ಲಾಹನು ಅವನ ಮಾನವನ್ನುಕಾಪಾಡಿದರೆ 
ಅದು ಅವನು ಜನರಿಂದ ಭಿಕ್ಷೆ ಬೇಡುವುದಕ್ಕಿಂತೆ ಉತ್ತಮವಾಗಿದೆ. ಜನರು ಆವನಿಗೆ ಕೊಡಲೂ 
ಬಹುದು, ಕೊಡದಿರಲೂಬಹುದು.' _ ಬುಖಾರಿ 
ಟಿಪ್ಪಣಿ: 

3. ಅಂದರೆ ಕಟ್ಟಿಗೆ ಮಾರಿ ತನ್ನ ನ್ನ್ನ ಜೀವನಾವಶ್ಯಕತೆಯನ್ನು ಪೊರೈಸಬೇಕು. ಜನರ ಮುಂದೆ 
ಕೈಜಾಚಿ ಭಿಕ್ಷಿ ಬೇಡಿ ತನ್ನ ಮಾನ-ಮರ್ಯಾದೆಗೆ ಕುಂದುಂಟು ಮಾಡಬಾರದು. ಭಿಕ್ಷೆ ಬೇಡುವುದೇ 
ಒಂದು ಅವಮಾನಕಾರಿ ವಿಷಯವಾಗಿದೆ. ಭಿಕ್ಷೆ ಬೇಡಿದಾಗ ಕೆಲವರು ಕೊಡಬಹುದು. ಕೆಲವರು 
ನಿರಾಕರಿಸಬಹುದು. ಈ ರೀತಿ ಅಪಮಾನದ ಮೇಲೆ ಅಪಮಾನವನ್ನು ಅವನು ಎದುರಿಸಬೇಕಾಗುತ್ತದೆ. 


ಉಪವಾಸ ವ್ರತದ ವಾಸ್ತ ಸವಿಕತೆ 


ಆ ಈ B50: ಲ ಲ 


(ಆಡಿಗ) ಕ! ಹವ. 
96. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ ಹೇಳಿದರು- ಪ್ರತಿಯೊಂದು 
ಎಸುನಿಗೂ ರುಕಾತ್‌ ಕ ಶರೀರದ ರುಕಾತ್‌ ಉಪವಾಸ ವ್ರತ ಆಗಿದೆ. (ಇಬ್ನು ಮಾಜ) 


ps 
1೫1 4 


tidy : 1-04: (೨) 4/೫ 
(ಆ) (4) abi ಟಟ 


ಸ್ತಮಿದಿ ವಚನಗಳು 87 

91. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- (ಉಪವಾಸಎದ್ದೂ 
ಒಬ್ಬನು ಸುಳ್ಳಾಡುವುದನ್ನು ಮತ್ತು ಅದರಂತೆ ವರ್ತಿಸುವುದನ್ನು ತೊರೆಯದಿದ್ದರೆ, ಅವನು 
ಅಹಾರ-ಪಾನೀಯಗಳನ್ನು ತ್ಯಜಿಸಬೇಕೆಂಬ ಅಗತ್ಯ ಅಲ್ಲಾಹನಿಗಿಲ್ಲ'' (ಬುಖಾರಿ) 
ಟಿಪ್ಪಣಿ: 

1. ಹಸಿವು. ಬಾಯಾರಿಕೆಯಿಂದಿರುವುದು ಉಪವಾಸದ ಉದ್ದೇಶವಲ್ಲವೆಂದು ಈ 
ಹದೀಸ್‌ನಿಂದ ತಿಳಿದು ಬರುತ್ತದೆ. ಉಪವಾಸದ ನೈಜ ಉದ್ದೇಶವು ಮಾನವನಲ್ಲಿ ದೇವಭಯವುಂಟು 
ಮಾಡುವುದು, ಅವನು ದೇವನಿಷ್ಠೆಯನ್ನು ಜೀವನದಲ್ಲಿಪಾಲಿಸಬೇಕೆಂದಾಗಿದೆ. 


ಹಜ್ಜ್‌ ಮತ್ತು ಉಮ್ರ 


ಹಟ ಭಲ ol gp 53 
IS 1೬: ಈ ಎ ಆಚ 


IL 1ಪಿ/: ಪೇ) (ಆಯ: Bey ಮಸ 


» ST ಬಸ ಸ್‌ NE 
Lg WEE ಜಂ ಯ 23 
| (೯-೨4 
98. ಅಮ್ರ್‌ ಬಿನ್‌ ಆಸ್‌(ರ) ಹೇಳುತ್ತಾರೆ: ಅಲ್ಲಾಹನು ನನ್ನ ಮನಸ್ಸಿಗೆ ಇಸ್ಲಾಮ್‌ 
ಸ್ವೀಕರಿಸುವ ವಿಚಾರ ಮೂಡಿಸಿದನು. ನಾನು ಪ್ರವಾದಿಯವರ(ಸ) ಬಳಿಗೆ ಹೋಗಿ ಹೇಳಿದೆ- 
ತಮ್ಮ ಕೈ ಮುಂದೆ ಚಾಚಿರಿ. ನಾನು ತಮ್ಮೊಂದಿಗೆ ಬೈಅತ್‌ ಮಾಡುತ್ತೇನೆ.' ಪ್ರವಾದಿಯವರು 
ಕೈ ಮುಂದೆ ಮಾಡಿದರು. ನಾನು ಕೈಯನ್ನು ಹಿಂದಕ್ಕೆಳೆದೆ. ಪ್ರವಾದಿಸು ಕೇಳಿದರು- ಅಮ್ರ್‌! 
ನಿನಗೇನಾಯಿತು? ನಾನು ಹೇಳಿದೆ- ನಾನು ಒಂದು ಶರ್ತಹಾಕ ಬಯಸಿದ್ದೇನೆ. ಪ್ರವಾದೀಸ) 
ಕೇಳಿದರು- ಏನದು ಶರ್ತ? ನಾನು ಹೇಳಿದೆ: ನನ್ನ ಪಾಪಗಳೆಲ್ಲ ಕ್ಹಮಿಸಲ್ಪಡಬೇಕು 3. 
ಪ್ರವಾದಿಸು ಹೇಳಿದರು- ಅಮ್ರ್‌! ಇಸ್ಲಾಮ್‌ ಗತ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ಹಿಜ್ರತ್‌ 
ಮತ್ತು ಹಜ್ಜ್‌ ಕೂಡಾ ಹಿಂದಿನ ಪಾಪಗಳನ್ನು ಅಳಿಸಿ ಹಾಕುತ್ತವೆಯೆಂದು ನಿನಗೆ ತಿಳಿಯದೇ?” 
ಸ (ಮುಸ್ಲಿಮ್‌) 
ಟಿಪ್ಪಣಿ: 
1. ಅಂದರೆ ತಮ್ಮೊಂದಿಗೆ ಬೈಅಶ್‌(ಕರಾರು) ಮಾಡುತ್ತೇನೆ. ತಮ್ಮ ಕೈಯಲ್ಲಿ ಇಸ್ಲಾಮ್‌ 
ಸ್ವೀಕರಿಸುತ್ತೇನೆ. 


ವ ಯು 


88 ಪ್ರವಾದಿ ವಚನಗಳು 


2. ಅಂದರೆ ಇಸ್ಲಾಮ್‌ ಸ್ವೀಕಾರಕ್ಕೆ ಮುಂಚೆ ನನ್ನಿಂದಾಗಿರುವ ತಪ್ಪುಗಳು ಮತ್ತು ಪಾಪಗ್ಗಳನು 
ಕ್ಷಮಿಸಬೇಕು. | 

3. ಮನುಷ್ಯ ಬಹುದೇವತ್ವ್ಚ ಅಥವಾ ದೇವಧಿಕ್ಕಾರ(ಶಿರ್ಕ್‌-ಕುಫ್ರ್‌)ವನ್ನು ತೊರೆದು 
ಪ್ರಾಮಾಣಿಕವಾಗಿ ಇಸ್ಲಾಮ್‌ ಸ್ವೀಕರಿಸಿದರೆ ಅವನ ಹಿಂದಿನ ಪಾಪಗಳಿಲ್ಲ ಕ್ಷಮಿಸಲ್ಪಡುತ್ತವೆ ಎಂದರ್ಥ. 
ಅವನು ಅಂಧಕಾರದಿಂದ ಬೆಳಕಿನಡೆಗೆ ಬರುತ್ತಾನೆ, ಅವನಿಗೊಂದು ಹೊಸ ಹಾಗೂ ಪರಿಶುದ್ಧ 
ಜೀವನ ಲಭ್ಯವಾಗುತ್ತದೆ. ಶಿರ್ಕ್‌ ಮತ್ತು ಕುಫ್ರ್‌ನಿಂದ ಅಥವಾ ಅದರಿಂದುಂಟಾಗುವ ಇತರ 
ಮಾಲಿನ್ಯಗಳು ಅವನಿಂದ ದೂರವಾಗುತ್ತದೆ. ಪವಿತ್ರ ಕುರ್‌ಆನಿನಲ್ಲೂ ಅದನ್ನು ಹೀಗೆ-ಹೇಳಲಾಗಿದೆ. 
""ಸತ್ಯನಿಷೇಧಿಗಳೊಡನೆ ಹೇಳಿರಿ- ಈಗಲಾದರೂ ಅವರು ಮರಳಿದರೆ ಅವರ ಗತಪಾಪಗಳನ್ನೆಲ್ಲಕ್ಲಮಿಸಿ 
ಬಿಡಲಾಗುವುದು.'' (ಪವಿತ್ರ ಕುರ್‌ಆನ್‌, ಅನ್‌ಫಾಲ್‌:38) 

ಇಸ್ಲಾಮ್‌ ಸ್ಟೀಕಾರದಂತೆಯೇ ಹಿಜ್ರಶ್‌(ವಲಸ) ಮತ್ತು ಹಜ್ಜ್‌ನಿಂದಲೂ ಪಾಪ 
ವಿಮೋಚನೆಯಾಗುತ್ತದೆಂದು ಈ ಹದೀಸ್‌ನಿಂದ ತಿಳಿದು ಬರುತ್ತದೆ. ಈ ಎರಡು ಕರ್ಮಗಳು 
ಒಂದು ರೀತಿಯಲ್ಲಿ ಸತ್ಯವಿಶ್ವಾಸದ ನವೀಕರಣವಾಗಿದೆ. ಆದ್ದರಿಂದ ಅವುಗಳಲ್ಲೂ ಇಸ್ಲಾಮ್‌ 
ಸ್ವೀಕಾರದಲ್ಲಿರುವಂತಹ ಪ್ರಭಾವ ಇರಲೇಬೇಕು. ಮನುಷ್ಯನು ತನ್ನ ಮನೆಮಾರು ಮತ್ತು 
ಸೊತ್ತುವಿತ್ತಗಳಿಗಿಂತ ಈಮಾನ್‌ ಮತ್ತು ಇಸ್ಲಾಮ್‌ಗೆ ಆದ್ಯತೆ ನೀಡಿದಾಗ ಮಾತ್ರ ಹಿಜ್ರತ್‌ 
ಮಾಡಬಲ್ಲವು. ಅದೇ ರೀತಿ ಒಬ್ಬನು ತನ್ನ ಆಪ್ಟೇಷ್ಠರು ಮತ್ತು ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟು 
ಹಜ್ಜ್‌ ಯಾತ್ರೆಗೆ ತೆರಳುತ್ತಾನೆಂದಾದರೆ ಅವನು ತನ್ನೆ ಚಿತ್ತಾಂಕಾಂಕ್ಷೆಗಳಿಗಿಂತ ಆಲ್ಲಾಹನ ಆದೇಶಗಳಿಗೆ 
ಹೆಚ್ಚಿನ ಮಹತ್ವ ನೀಡುತ್ತಾನೆಂದರ್ಥ. ಈ ರೀತಿ ಹಜ್ಜ್‌ ಅಥವಾ ಹಿಜ್ರತ್‌ ಮಾಡುವವನಲ್ಲಿ ವಿಶ್ವಾಸ 
ದೌರ್ಬಲ್ಯವುಂಟಾದರೂ ಅವು ವಿಶ್ವಾಸದ ನವೀಕರಣದ ಉಪಾಧಿಯಾಗಿದೆ. ಅಂದರೆ ದಾಸನು 
ತನ್ನ ಪ್ರಭುವಿನೊಂದಿಗೆ ದಾಸ್ಯ- ಆರಾಧನೆಯ ವಾಗ್ದಾನವನ್ನು ನವೀಕರಿಸಿ ಆತನು ಬಯಸಿದಂತಹ 
ಜೀವನ ರೀತಿಯನ್ನು ಅಳವಡಿಸುವ ಸಂಕಲ್ಪ ಮಾಡುತ್ತಾನೆ. ಅದಕ್ಕಿಂತ ಮುಂಚೆ ಅವನಿಂದ ಪಾಪ 
ಕಾರ್ಯಗಳು ಸ ರಭವಿಸಿದ್ದರೂ ಈಗ ಅವನು ತನ್ನಪ್ರಭುವಿನತ್ತ ಮರಳಿದ್ದ. ಮನುಷ್ಯನು ಅಲ್ಲಾಹನತ್ತ 
ಮರಳುವವರೆಗೂ ಅವನ ಕರ್ಮಗಳಲ್ಲಿ ನಿಷ್ಕಾಪಟ್ಯ ಇರಲಾರದು. ಆದ್ದರಿಂದ ಅವನ ಮರಳುವಿಕೆಯೇ 
ಅವನ ಪಾಪಗಳ ಕ್ಷಮೆಗೆ ಸಾಕಾಗುತ್ತದೆ. "ಪಾಪಗಳಿಂದ ಮರಳುವವನು(ತೌಬಾ) ಪಾಪಗಳನ್ನು 
ಮಾಡಲೇ ಇಲ್ಲವೆಂಬಂತಿರುತ್ತಾನೆ.'' ಒಬ್ಬನು ಹಿಜ್ರತ್‌ ಅಥವಾ ಹಜ್ಜ್‌ ಕೇವಲ ತೋರಿಕಿಗಾಗಿದ್ದರೆ. 
ಅಥವಾ ಅವನ ಸ್ವಾರ್ಥ ಉದ್ದೇಶಗಳಿಗಾಗಿದ್ದರೆ, ಅಂತಹ ಹಿಜ್ರಕ್‌ ಅಥವಾ ಹಜ್ಜ್‌ನ ಬಗ್ಗೆ ಈ 
ಹದೀಸ್‌ನಲ್ಲಿ ಪ್ರಸ್ತಾಪಿಸಲಾಗಿಲ್ಲ 


ಪ್ರಾರ್ಥನೆಯ ಮಹತ್ವ 


೨5 ರ 


sl Lis abd 5 08:08 ಬೇ 


ಪ್ರವಾದಿ ವಚನಗಳು 89 


99. ಅನಸ್‌(ರು ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ದುಆ(ಪ್ರಾರ್ಥನೆ) ಇಬಾದತ್‌ 
(ಆರಾಧನೆ ತಿರುಳಾಗಿದೆ.' (ತಿರ್ಮಿದಿ) 
ಟಪ್ಪಣಿ: pe 

1. ದಾಸನು ದೇವನ ಮಹಾನತೆ ಮತ್ತು ಪ್ರತಾಪದ ಮುಂದೆ ಬಾಗುವುದು ಮತ್ತು ತನ್ನ 
ದೈನ್ಯತೆ ಮತ್ತು ದಾಸತ್ವದನ್ನು ಒಪ್ಪಿಕೊಳ್ಳುವುದೇ ಆರಾಧನೆಯಾಗಿದೆ. ಆದ್ದರಿಂದಲೇ ಪ್ರಾರ್ಥನೆಯು 
ಸ್ವಯಂ ಆರಾಧನೆ ಮಾತ್ರವಲ್ಲ ಅದರ ಜೀವಾಳವಾಗಿದೆ. ಆದರ ಪುಣ್ಯಫಲದಿಂದ ಮನುಷ್ಯ ಎಂದೂ 
ವಂಚಿತನಾಗಲಾರ. 

೨೫ 41. ಸೆ, dys 63 KA bo pi 

FC ER APONTE DS 

- #4, 2 ಬಸು 2 ಬಜ ಜತೆ ಇಷಿಕ್ಕೆ - 

ಆಜ್‌ ಟ್‌ ಬಟ ಬಜ Es SSA ok 
(ಆಟ) ಟಟ 14 

100. ಇಬ್ನು ಉಮರ್‌(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಯಾರಿಗೆ 
ಪ್ರಾರ್ಥನೆಯ ಬಾಗಿಲು ತೆರೆಯಿತೋ ಅವನ ಪಾಲಿಗೆ ಅನುಗ್ರಹದ ದ್ವಾರಗಳು ತೆರೆದುವು.' 
ಅಲ್ಲಾಹನಿಂದ ಬೇಡುವ ವಸ್ತುಗಳಲ್ಲಿ ಕ್ಷೇಮಕ್ಕಾಗಿ ಮಾಡುವ ಪ್ರಾರ್ಥನೆಯೇ ಅವನಿಗೆ ಅತ್ಯಂತ 
ಪ್ರಿಯವಾದುದು. | (ತಿರ್ಮಿದಿ) 


ಟಿಪ್ಪಣಿ: 

ಕ 2. ಆಂದರೆ ಪ್ರಾರ್ಥನೆಯ ಸೌಭಾಗ್ಯ ಲಭಿಸಿದವನ ಪಾಲಿಗೆ ಎಲ್ಲ ಒಳಿತುಗಳೂ ಸಿಗುವುದು. 
ದೇವನ ವತಿಯಿಂದ ಅವನಿಗೆ ಯಶಸ್ಸಿನ ಎಲ್ಲ ದ್ವಾರಗಳೂ ತೆರೆಯುವುವು. ಇದರಿಂದ ಮನುಷ್ಯನು 
ದೇವನ ಅನುಗ್ರಹಗಳಿಗೆ ಪಾತ್ರನಾಗುತ್ತಾನೆ. ಪ್ರಾರ್ಥನೆಯು ವಾಸ್ತವದಲ್ಲಿ ಮನುಷ್ಯನ ಹೃದಯದ 
ಮಿಡಿತ ಮತ್ತು ಆತ್ಮದ ಬೇಡಿಕೆಯಾಗಿದೆ. ಅವೆರಡೂ ಒಬ್ಬನಿಗೆ ಸಿಕ್ಕಿತೆಂದರೆ ಅವನ ಪಾಲಿಗೆ ಅನುಗ್ರಹದ 
ದ್ವಾರಗಳು ಮುಚ್ಚಲಾರವು. 

3. ಕ್ಷೇಮವೆಂದರೆ ಇಹ-ಪರಗಳ ಮತ್ತು ಪ್ರತ್ಯಕ್ಷ-ಪರೋಕ್ಷಗಳ ಎಲ್ಲ ರೀತಿಯ ಕ್ಷೇಮ ಮತ್ತು 
ರಕ್ಷಣೆಯಾಗಿದೆ. ದೇವನಿಂದ ಕ್ಷೇಮವನ್ನು ಬೇಡಿದಾತನು ಅತಿದೊಡ್ಡ ಅನುಗ್ರಹವನ್ನು ಬೇಡಿದನು. 
ಅದನ್ನು ಬೇಡುವ ಮೂಲಕೆ ದೇವನ ರಕ್ಷಣೆ ಮತ್ತು ಕರುಣೆಯಿಲ್ಲದೆ ಅದು ಸಿಗಲಾರದೆಂಬುದನ್ನು 
ಒಪ್ಪಿಕೊಳ್ಳುತ್ತಾನೆ. ಮಾನವನನ್ನು ಸಂಕಷ್ಟಗಳಿಂದ ಪಾರು ಮಾಡುವವನು ಮತ್ತು ಸನ್ಮಾರ್ಗದಲ್ಲಿ 
ನಡೆಯುವಂತೆ ಅನುಗ್ರಹಿಸುವವನು ಅಲ್ಲಾಹನೇ ಆಗಿದ್ದಾನೆ. ಈ ರೀತಿ ಪ್ರಾರ್ಥನೆಯಿಂದ ಮನುಷ್ಯನ 
ಪೂರ್ಣ ದೈನ್ಯತೆ ಮತ್ತು ದಾಸ್ಯದ ಪ್ರಕಟನೆಯಾಗುತ್ತದೆ. ಆದ್ದರಿಂದ ಇಂತಹ ಪ್ರಾರ್ಥನೆಯು ದೇವನಿಗೆ 
ಬಹಳ ಪ್ರಿಯವಾಗಿದೆ. 


90 ಪ್ರವಾದಿ ವಚನಗಳು 
ಪ್ರಾರ್ಥನೆಯ ಕೆಲವು ನಿಬಂಧನೆಗಳು 


ಎ Ms OM A AE TE ಕ 08 ಯ ಇ 
(ಸ!) 1 ತ Md ಟಿಟಿ: ಟಿ) ಸಸಿ ೫. 1 
ಕ ನ್ಯೊ ಟಿಪ dh 11 ಬ 61 134 


(ಆಸಾ) ಣೆ 
101. ಅಬೂಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ತನ್ನ ಪ್ರಾರ್ಥನೆಯನ್ನು 
ಸ್ವೀಕರಿಸಿಯೇ ತೀರುವನೆಂಬ ದೃಢ ವಿಶ್ವಾಸದೊಂದಿಗೆ ಅಲ್ಲಾಹನಲ್ಲಿ ಪ್ರಾರ್ಥಿಸಿರಿ. ಅಲ್ಲಾಹನು 
ನಿರ್ಲಕ್ಷ್ಯಭಾವದೊಂದಿಗೆ ಮಾಡುವ ಪ್ರಾರ್ಥನೆಯನ್ನು. ಸ್ವೀಕರಿಸುವುದಿಲ್ಲ. (ತಿರ್ಮಿದಿ) 


ಟಿಪಣಿ: 

[A 

1. ಅಂದರೆ ಪ್ರಾರ್ಥಿಸುವಾಗ ದೇವನ ಕಡೆಗೆ ಪೂರ್ಣ ಗಮನವಿರಬೇಕು, ಅವನು 

ಪ್ರಾರ್ಥನೆಗಳನ್ನು ಸ್ವೀಕರಿಸುವವನಂಬ ದೃಢನಂಬಿಕೆ ನಿಮಗಿರಬೇಕು. ಅವನು ನಮ್ಮ ಪ್ರಾರ್ಥನೆಗಳನ್ನು 
ವ್ಯರ್ಥಗೊಳಿಸುವುದಿಲ್ಲ ಚಂಚಲ ಮತ್ತು ನಂಬಿಕೆಯಿಲ್ಲದ ಸ್ಥಿತಿಯಲ್ಲಿ ಪ್ರಾರ್ಥಿಸಿದರೆ ಅದರಲ್ಲಿ 
ಜೀವಂತಿಕೆಯಿರಲಾರದು. ಇಂತಹ ಆತ್ಮ ರಹಿತ ಪ್ರಾರ್ಥನೆಯು ಯಾವ ಫಲವನ್ನೂ ನೀಡದು. 

1 Ys ್ಚ ್ಚ್ಟ್ಸ್ಕ ಬಚ್ಚ ್ಸೌ 

ವ: ರಸಜ 


PTO 


Kt ಸ್ರಿ ಸ ಯ ಅಂಡಿ EN) 


Ei sl 
102. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸು ಹೇಳಿದರು- ನಿಮ್ಮಲ್ಲಿ ಯಾರೂ 
ಮರಣವನ್ನು ಬಯಸಬಾರದು. ಬೇಗನೆ ಮರಣ ಬಂದು ಬಿಡಲಿ ಎಂದು ಪ್ರಾರ್ಥಿಸಲು 
ಬಾರದು. ಏಕೆಂದರೆ ಅದು ಬಂದು ಬಿಟ್ಟರೆ ಕರ್ಮದ ಸರಣಿ ಕಡಿದು ಹೋಗುತ್ತದೆ. ವಿಶ್ವಾಸಿಯ 
ಮಟ್ಟಿಗೆ ಅವನ ಆಯುಷ ಷ್ಯವು ಒಳಿತನ್ನೇ ಹೆಚ್ಚಿಸುತ್ತದೆ. (ಮುಸ್ಲಿಮ್‌) 


ಟಿಪ್ಪಣೆ: 
2. ಕೆಲವರು ಸಂಕಷ್ಟಗಳಿಂದ ಬೇಸತ್ತು ಮರಣವನ್ನುಆಗ್ರಹಿಸುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸುತ್ತಾರೆ. 
ಅದನ್ನುಇಲ್ಲಿತಡೆಯಲಾಗಿದೆ. ಒಂದು ಹದೀಸ್‌ನಲ್ಲಿ! ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ಹೀಗೆ ಹೇಳಲಾಗಿದೆ- 
“ನಮ್ಮಲ್ಲಿ ಯಾರೂ ಸಂಕಷ್ಟಗಳಿಂದ ಬೇಸತ್ತು ಮರಣವನ್ನು ಬಯಸಬಾರದು.'' 
(ಬುಖಾರಿ, ಮುಸ್ಲಿಮ್‌) 


ಪ್ರವಾದಿ ವಚನಗಳು 91 

ಮರಣವನ್ನು ಆಗ್ರಹಿಸುವುದು ಮತ್ತು ಅದಕ್ಕಾಗಿ ಪ್ರಾರ್ಥಿಸುವುದು ಸಹನೆ- ಸ್ಥೈರ್ಯಗಳಿಗೆ 
ವಿರುದ್ಧವಾಗಿದೆ. ಮನುಷ್ಯ ಬದುಕಿರುವಾಗ ತೌಬಾ(ಪಶ್ಚಾತ್ತಾಪ) ಮತ್ತು ಸತ್ಯರ್ಮಗಳ ಮೂಲಕ 
ಪರಲೋಕಕ್ಕಾಗಿ ಹೆಚ್ಚೆಚ್ಚು ಸಂಗ್ರಹಿಸಬಲ್ಲನು. ಆದರೆ ಮರಣದ ಬಳಿಕೆ ಅದಕ್ಕೆ ಅವಕಾಶವಿರಲಾರದು. 
ನೈಜ ವಿಶ್ವಾಸಿಯಾಗಿದ್ದವನ ಜೀವನದ ಕ್ಷಣಗಳು ಅವನಿಗೆ ಒಳಿತನ್ನೇ ಉಂಟು ಮಾಡಬಲ್ಲುದು. 


ಇಸ್‌ ಪ್ರಾರ್ಥನೆಗಳು 


೫೦0೬ 5% 25,ಇ4 4 ಕ4 0ಕ್ಕೂ HI 
x ok Gs ಗ gs “ಟಿ. 
(೨೨ pl glee 65 5) 

103. ಪ್ರವಾದಿ(ಸ) ಹೆಚ್ಚಾಗಿ, “"ಅಲ್ಲಾಹುಮ್ಮ ಆತಿನಾ ಫಿದ್ದುನ್ಯಾ ಹಸನತಂವಫಿಲ್‌ 
ಆಖಿರತಿ ಹಸನತಂವಕಿನಾ ಅದಾಬನ್ನಾರ್‌''(ಓ ಅಲ್ಲಾಹ್‌! ನಮಗೆ`ಈ ಲೋಕದಲ್ಲಿ ಒಳಿತನ್ನು 
ಮಾಡು, ಪರಲೋಕದಲ್ಲೂ ಒಳಿತನ್ನು ದಯಪಾಲಿಸು ಮತ್ತು ನಮ್ಮನ್ನು ನರಕಾಗ್ನಿಯಿಂದ 
ರಕ್ಷಿಸು" ಎಂದು ಪ್ರಾರ್ಥಿಸುತ್ತಿದ್ದರು ಅನಸ್‌(ರ) ವರದಿ ಮಾಡಿದ್ದಾರೆ. ` 

(ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌) 
ಟಿಪ್ಪಣಿ: 

1. ಇದು ಕುರ್‌ಆನಿನಿಂದ ಉಲ್ಲೇಖಿಸಿದ ಪ್ರಾರ್ಥನೆಯಾಗಿದೆ.(2:201 ಇದು ಅತ್ಯಂತ ಸಮಗ್ರ 
ಪ್ರಾರ್ಥನೆಯಾಗಿದ್ದು ಇದರಲ್ಲಿಇಹ-ಪರಗಳ ಎಲ್ಲ. ಒಳಿತುಗಳನ್ನೂ ಸೇರಿಸಲಾಗಿದೆ. 


ಜ್‌ ್‌। 

i: IE 5% dss 08:8 ps ಜಹಿ 
eS Yop Lp sell gs JE 
ddd Je 8 3 SPS ES ಬ 

೫ ಪ, f ಚ “3 - ಚ ತ್ರ 

ed) bd Se 
104. ಪ್ರವಾದಿ(ಸ) ಈ ರೀತಿ ಪ್ರಾರ್ಥಿಸುತ್ತಿದ್ದುದಾಗಿ ಅಬೂ ಹುರೈರಾ(ರ) ಹೇಳುತ್ತಾರೆ: 
ಅಲ್ಲಾಹುಮ್ಮಾ ಅಸ್ಲಿಹ್‌ಲೀ ಫೀ ದೀನಿಯಲ್ಲದೀ ಹುವ ಇಸ್ನತು ಅಮ್ರೀ, ವ ಅಸ್ಲಿಹ್‌ಲೀ ಫೀ 
ಮನ್ಯಾಯಲ್ಲಶೀ ಫೀಹಾ ಮಲಶೀ, ವಲಸ್ಸಿಹ್‌ಲೀ ಆಖಿರತಿ ಅಲ್ಲತೀ ಫೀಹಾ ಮಆದೀ, ವಜ್‌ 


92 ಪ್ರವಾದಿ ವಚನಗಳು 


ಅಲಿಲ್‌ ಹಯಾತ ಮಿಯಾದತಲ್ಲೀ ಫೀ ಕುಲ್ಲಿಖೈರಿನ್‌ ವಜ್‌ಅಲಿಲ್‌ ಮೌತ ರಾಹತಲ್ಲೀ ಮಿನ್‌ 
ಕುಲ್ಲಿಶರ್ರ್‌(ಓ ಅಲ್ಲಾಹ್‌! ನನ್ನಕೆಲಸಕಾರ್ಯಗಳ ರಕ್ಷಕವಾಗಿರುವ ಧರ್ಮವನ್ನು ಸರಿಪಡಿಸು, 
ನಾನು ಬದುಕುತ್ತಿರುವ ನನ್ನ ಇಹಲೋಕವನ್ನು ಮತ್ತು ನಾನು ಮರಳಿ ಹೋಗಬೇಕಾದ ನನ್ನ 
ಪರಲೋಕವನ್ನು ಸರಿಪಡಿಸು. ನನ್ನ ಬದುಕನ್ನು ಎಲ್ಲ ಒಳಿತುಗಳಲ್ಲಿ ಹೆಚ್ಚಳವಾಗುವಂತೆ ಮತ್ತು 
ನನ್ನಮರಣವನ್ನುನನಗೆ ಎಲ್ಲಕೆಡುಕುಗಳಿಂದ ಸುರಕ್ಷಿತವಾಗುವಂತೆ ಮಾಡು.)- (ಮುಸ್ಲಿಮ್‌) 
ಟಿಪ್ಪಣಿ: 

2. ಧರ್ಮದಿಂದ ನಮ್ಮ ಮತ್ತು ನಮ್ಮ ಸೊತ್ತು-ವಿತ್ತ ಮುಂತಾದ ಎಲ್ಲ ವಸ್ತುಗಳ 
ರಕ್ಷಣೆಯಾಗುತ್ತದೆ. ನಮ್ಮ ಧರ್ಮವೇ ನಮ್ಮ ರಕ್ಷಕ. '' ಮುಸ್ಲಿಮರು ಇಸ್ಲಾಮನ್ನು ರಕ್ಷಿಸಿಕ್ಕಿಂತ ಹೆಚ್ಚು 
ಇಸ್ಲಾಮ್‌ ಮುಸ್ಲಿಮರನ್ನು ರಕ್ಷಿಸಿದೆ''ಯೆಂಬುದು ಬಲ್ಲವರ ಮಾತು. ಧರ್ಮವು ಎಲ್ಲರ ಹಕ್ಕುಗಳನ್ನು 
ನಿಶ್ಚಯಿಸಿದೆ. ಧರ್ಮವು ಸರಿಯಾಗುವುದರಿಂದ ಮನುಷ್ಯನು ಎಲ್ಲ ವಿಪತ್ತು-ವಿನಾಶೆಗಳಿಂದ 
ಸುರಕ್ಷಿತನಾಗುತ್ತಾನೆ. ' 

3. ಅಂದರೆ ನನ್ನ ಮರಣವು ನನ್ನ ಪಾಲಿಗೆ ಒಳಿತಾಗಲಿ. ಎಲ್ಲ ರೀತಿಯ ಪರೀಕ್ಷೆಗಳಿಂದ 
ಪಾರುಗೊಳಿಸಿ ಶಾಶ್ವತ ಸುಖ-ಸಂತೋಷ ದೊರಕುವಂತೆ ಮಾಡಲಿ. 


ತೌಬಾ ಮತ್ತು ಕ್ಷಮೆ ಯಾಚನೆ 
ಚ ಮ de ಲಂ ಲ ಚ ಫಹ 
೨೫) ನ 1 Sh ಟಿಎ) ಟಿಕೆ: ಟಿ!) 
ಕ " ಜೈ ಆತಿ 4 ನ 
ಕ ಫಳ ಯ 
105. ಅನಸ್‌(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಮನುಷ್ಯರೆಲ್ಲರೂ 
ತಪ್ಪಿತಸ್ಥರಾಗಿದ್ದಾರೆ, ಅದರಲ್ಲಿ ಅತ್ಯುತ್ತಮರು ತೌಬಾ ಮಾಡುವವರಾಗಿರುತ್ತಾರೆ.' 
(ತಿರ್ಮಿದಿ, ಇಬ್ನು ಮಾಜ, ದಾರಿಮಿ 
ಟಿಪ್ಪಣಿ: 
1. ಪ್ರಮಾದಗಳೂ ತಪ್ಪುಗಳೂ ಮನುಷ್ಯನಿಂದ ಸಂಭವಿಸುತ್ತಲೇ ಇರುತ್ತದೆ. ಆದರೆ 
ತಪ್ಪೆಗಳನ್ನು ಒಪ್ಪಿಕೊಳ್ಳುವವರು ಮತ್ತು ಅದಕ್ಕಾಗಿ ಯಾವಾಗಲೂ ಅಲ್ಲಾಹನಲ್ಲಿ ಕ್ಷಮೆ 
ಯಾಚಿಸುತ್ತಿರುವವರೇ ಅತ್ಯುತ್ತಮ ಜನರಾಗಿದ್ದಾರೆ. 


'ವಾದಿ ವಚನಗಳು 93 


ನೀತಿ ಚಾರಿತ್ರ್ಯ 


(ಇಸ್ಲಾಮಿನಲ್ಲಿ ಚಾರಿತ್ರ್ಯದ ಮಹತ್ವ 


pn 66ಕ Ak MD 2% ಕ 
ವಮ A: ಕಕ 0) 4 
cE ss US IE 

106. ಜಾಬಿರ್‌(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಹೇಳಿದರು: ಅಲ್ಲಾಹನು ನನ್ನನ್ನು 


ಇತ್ತಮ ಚಾರಿತ್ರ್ಯ ಮತ್ತು ಒಳ್ಳೆಯ ಕಾರ್ಯಗಳ ಪರಿಪೂರ್ಣತೆಗಾಗಿ ಕಳಿಸಿರುತ್ತಾನೆ.' 
(ಶರಹುಸ್ಸುನ್ನರಿ 


3ಿಪ್ಪಣಿ: 

1. ಮುಅತ್ತಾ ಇಮಾಮ್‌ ಮಾಲಿಕರ ಒಂದು ವರದಿ ಹೀಗಿದೆ- ನಾನು ಅತ್ಯುತ್ತಮ ಚಾರಿತ್ರ್ಯದ 
1ರಿಪೂರ್ಣತೆಗಾಗಿ 8ಳಿಸಲ್ಪಟ್ಟಿದ್ದೇನೆ. ಮುಸ್ನದ್‌ ಅಷ್ಟದ್‌ನಲ್ಲಿ ಈ ಹದೀಸ್‌ ಅಬೂಹುರೈರಾ(ರು 
1ರದಿಗಳಲ್ಲಿ ಸಿಗುತ್ತದೆ. 

ಈ ಹದೀಸ್‌ಗಳಲ್ಲಿ ಪ್ರವಾದಿ(ಸ) ಒಂದು ದೊಡ್ಡ ವಾಸ್ತವಿಕತೆಯನ್ನು ಪ್ರಕಟಿಸಿದ್ದಾರೆ. ಪ್ರವಾದಿ(ಸ) 
ಕೀಳುತ್ತಾರೆ- ನನ್ನನ್ನು ಕಳಿಸಿರುವುದರ ಉದ್ದೇಶವು ಉತ್ತಮ ಚಾರಿತ್ರ್ಯ ಮತ್ತು ಕರ್ಮಗಳ ಪರಿಪೂರ್ಣತೆ 
ಯಾಗಿದೆ. ಚಾರಿತ್ರ್ಯವು ವಾಸ್ತವದಲ್ಲಿ ಪ್ರಕೃತಿದತ್ತ ಭಾವನೆಗಳ ಇನ್ನೊಂದು ಹೆಸರಾಗಿದೆ. ಅದೊಂದು 
ನಿಪ್ತವಾಗಿರುವ ವಸ್ತುವಾಗಿದ್ದು ಮಾನವನ ಕರ್ಮಗಳ ಮೂಲಕ ಅದು ಪ್ರಕಟವಾಗುತ್ತಿರುತ್ತದೆ. 
ನಯಕೆ-ಭಾವನೆಗಳ ಸರಿಯಾದ ಹಾಗೂ ಉತ್ತಮ ಉಪಯೋಗದಿಂದ ಅತ್ಯುತ್ತಮ ಜೀವನ 
ಕ್ರಾಪ್ತಿಯಾಗುತ್ತದೆ. ಅದನ್ನೇ ನಾವು ಆದರ್ಶ ಮತ್ತು ಸಂತೃಪ್ತ ಜೀವನವನ್ನುತ್ತೇವೆ. ಪ್ರವಾದಿ(ಸ) 
ಖಾನವ ಜೀವನವನ್ನು ವಿವಿಧ ಘಟಕಗಳಲ್ಲಿ ವಿಂಗಡಿಸುವ ಬದಲು ಅದನ್ನು ಒಂದೇ ಘಟಕವನ್ನಾಗಿ 
ಖಾಡಿರುವುದು ಅವರ ಅತಿ ದೊಡ್ಡ ಸಾಧನೆಯಾಗಿದೆ. ಅವರು ಜೀವನದ ಪ್ರತಿಯೊಂದು ಮಗ್ಗುಲು 
ಕುತ್ತು ಶಾಖೆಗೆ ನೀತಿ-ಜಾರಿತ್ರ್ಯದ ನೈಜ ನಿಯಮ-ನಿಬಂಧನೆಗಳನ್ನು ಮಾಡಿದರು. ಅದು ಸಮಾಜ 
ಕುತ್ತು ಆರ್ಥಿಕತೆಗೆ ಸಂಬಂಧಿಸಿದ್ದಾಗಿರಲಿ, ಆಡಳಿತ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ್ದಾಗಿರಲಿ, 
೨ವುಗಳನ್ನು ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸಿ ತೋರಿಸಿದರು. ಅದೇ ನಿಯಮಗಳ 
ತಧಾರದಲ್ಲಿಸಮಾಜ ಮತ್ತು ರಾಷ್ಟ್ರದ ವ್ಯವಸ್ಥೆಯನ್ನುಸ್ಥಾಪಿಸಿದರು. 

“ನಾನು ಅತ್ಯುತ್ತಮ ಚಾರಿತ್ರ್ಯದ ಪರಿಪೂರ್ಣತೆಗಾಗಿ ಕಳಿಸಲ್ಪಟ್ಟಿದ್ದೇನೆ' ಎಂಬ ಪ್ರವಾದಿಯವರ 
ಸಾತು ಮಾನವ ಜೀವನಕ್ಕೆ ಸರಿಯಾದ ಮತ್ತು ಅತ್ಯುತ್ತಮ ಅರ್ಥವನ್ನುಕೊಡುತ್ತದೆ. ಪ್ರವಾದಿಯವರು 
ತಾರಿತ್ರ್ಯವನ್ನು ಪುರಾತನ ಮತ್ತು ಸಂಕುಚಿತ ಕಲ್ಪನೆಯಿಂದ ಮುಕ್ತಗೊಳಿಸಿ ವಿಶಾಲ ಅರ್ಥ ಕಲ್ಪಿಸಿ 
ಅದಕ್ಕೆ ಪಾವಿತ್ರ್ಯವನ್ನು ನೀಡಿದರು. ಅದರಿಂದ ಮಾನವನ ವೈಯಕ್ತಿಕ ಮತ್ತು ಸಾಮೂಹಿಕ ಜೀವನದ 


94 ಪ್ರವಾದಿ ವಚನಗಳ 


ಯಾವ ರಂಗವನ್ನೂಅದರಿಂದ ಹೊರತುಪಡಿಸಿಲ್ಲ ಪ್ರಪಂಚದಲ್ಲಿನಾವು ಕಾಣುವ ಶಿಸ್ತು ಜೀವನದಲು 
ಉಂಟಾಗುತ್ತದೆ. ಅದರ ನೈಜ ತಿರುಳನ್ನು ಪವಿತ್ರ ಕುರ್‌ಆನ್‌ ಹೀಗೆ ವಿವರಿಸುತ್ತದೆ. 
““ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು 
ಅಲ್ಲಾಹನನ್ನು ಜಪಿಸುತ್ತಿದೆ. ಪ್ರಭುತ್ವವು ಅವನಿಗೆ ಸೇರಿದೆ, ಪ್ರಶಂಸೆಗಳು ಅವನಿಗೇ ಆಗಿದೆ ಮತ್ತು ಅವನ 
ಎಲ್ಲಕಾರ್ಯಗಳಿಗೂ ಸಮರ್ಥನಾಗಿದ್ದಾನೆ.'' (ತಗಾಬುನ್‌-1 


ಬ್‌ 


ಜಂ ಬ  ೋ ರ ೋೋೋ ಫೋ ೌಅಕೀಕೀಹೀೀ 
ಕಶಿ ಇಸಿಟಿ ಭವಿ) ತೆ: ಪಿತ) ೨5 gi LE 55 
(sey) ಬ ಟ್‌ i 


107. ಅಬ್ದುಲ್ಲಾ ಬಿನ್‌ ಅಮ್ರ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ನಿಮ್ಮ ಪೈ: 
ಅತ್ಯುತ್ತಮ ಚಾರಿತ್ರ್ಯವುಳ್ಳವರೇ ನನಗೆ ಹೆಚ್ಚುಪ್ರಿಯರು.? (ಬುಖಾರಿ; 


ಟಿಪ್ಪಣಿ: 

2. ತಿರ್ಮಿದಿಯಲ್ಲಿ ಜಾಬಿರ್‌ರಿಂದ ವರದಿಯಾದಂತೆ, ಪ್ರವಾದಿ(ಸ) ಹೇಳಿದರು- ನಿಮ್ಮ 
ಅತ್ಯುತ್ತಮ ಚಾರಿತ್ರ್ಯದವರೇ ನನಗೆ ಅತ್ಯಂತ ಹೆಚ್ಚು ಪ್ರಿಯರು ಮತ್ತು ಕಿಯಾಮತ್‌(ಅಂತ್ಯದಿನ)ನಂದ. 
ಅವರೇ ನನ್ನ ಅತ್ಯಂತ ನಿಕಟರಾಗಿರುವರು. ನಿಮ್ಮ ಪೈಕಿ ಮಾತಿನ ಮಲ್ಲರೂ ವಾಕ್ಚಶುರರಃ 
ದುರಹಂಕಾರಿಗಳೂ ನನಗೆ ಅತ್ಯಂತ ಅಪ್ರಿಯರು ಮತ್ತು ಕಿಯಾಮತ್‌ನಂದು ನನ್ನಿಂದ ಅತ್ಯಂ 

` ದೂರವಿರುವವರಾಗಿರುವರು. 

ಮಾನವ ಓರ್ವ ನೈತಿಕ ಜೀವಿಯಾಗಿದ್ದಾನೆ. ಅವನು ಒಳ್ಳೆಯವನೋ ಕೆಟ್ಟವನೋ ಎಂಬುದನ. 
ಅಳೆಯುವ ಮಾನದಂಡ ಚಾರಿತ್ರ್ಯವೇ ಆಗಿದೆ. ಚಾರಿತ್ರ್ಯದಲ್ಲಿ ಅತ್ಯುತ್ತಮರಾದವರೇ ಪ್ರವಾದಿಯವೇ 
ಆಪ್ತರಾಗಿರುವರು ಮತ್ತು ಅವರ ಪ್ರೀತಿಯೂ ಅವರಿಗೆ ಲಭಿಸುವುದು. ಪ್ರವಾದಿಯವರ ಪ್ರೀತಿ ಮತ್ತ 
ಆಪ್ತತೆಯೇ ಯಶಸ್ಸಿನ ಸಂಕೇಶವೆಂಬುದರಲ್ಲಿಸಂದೇಹವಿಲ್ಲ. 


ಸ My EE, I 
bs CEM 8: ISP) 3S ME 553 


ಕ 
(es (ಟೆ) ಅಮು ro 
108. ಅಬ್ದುಲ್ಲಾ ಬಿನ್‌ ಅಮ್ರ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು: ಅತ್ಯುತ್ತಮ 
ಚಾರಿತ್ರ್ಯ ಹೊಂದಿದವರೇ ನಿಮ್ಮ ಪೈಕಿ ಅತ್ಯುತ್ತಮ.3 (ಬುಖಾರಿ, ಮುಸ್ಲಿಮ್‌; 
ಟಿಪ್ಪಣಿ: 
3. ಜೀವನದ ಮೌಲ್ಯವನ್ನು ನಿರ್ಧರಿಸುವ ನೈಜ ನಿರ್ಣಾಯಕ ಗುಣ ಚಾರಿತ್ರ್ಯವಾಗಿದೆ 
ನೀತಿ-ಚಾರಿತ್ರ್ಯದಲ್ಲಿತಮ್ಮನ್ನು ಅತ್ಯುತ್ತಮ ಸ್ಥಿತಿಯಲ್ಲಿನೋಡಬಯಸುವವರು ಅಭಿನಂದನಾರ್ಹರು. 


ಕ್ರವಾದಿ ವಚನಗಳು. ' 95 


uu 1 2೨5 ೫8: rN 


dd ಭತಿ [ಕೇತ 
(ಸಷ ಸ! SSH Oli ಸಿಟಿ ಡು 

109. ಮುಯ್ಕುನಾ ಗೋತ್ರದ ಒಬ್ಬ ವ್ಯಕ್ತಿ ವರದಿ ಮಾಡುತ್ತಾರೆ- ಜನರು 
ಸ್ರವಾದಿಯವರೊಡನೆ, ಅಲ್ಲಾಹನ ಸಂದೇಶವಾಹಕರೇ। ಮಾನವನಿಗೆ ನೀಡಲಾದ ಅತ್ಯುತ್ತಮ 
ವಸ್ತು ಯಾವುದು ಎಂದು ಪ್ರಶ್ನಿಸಿದರು. ಪ್ರವಾದಿಸು ಸಚ್ಚಾರಿತ್ರ ನೆಂದು ಉತ್ತರಿಸಿದರು." 

(ಬೈಹಕಿ, ಶರಹುಸ್ಸುನ್ನಃ-ಉಸಾಮ ಜಿನ್‌ ಶುಠೈಕರಿಂದ) 
ಟಿಪ್ಪಣಿ: ವ 

4. ಸಚ್ಛಾಧಿತ್ರ್ಯವು ಬಾಹ್ಯ ರೂಪದಲ್ಲೂ ಪರಿಣಾಮದ ದೃಷ್ಟಿಯಿಂದಲೂ ಅಲ್ಲಾಹನ ಅತಿ ದೊಡ್ಡ 
ಬಹುಮಾನವಾಗಿದೆ. ಅದರಲ್ಲಿರುವ ಆಕರ್ಷಣೆ ಮತ್ತು ಸೌಂದರ್ಯ ಬೇರಾವುದರಲ್ಲೂಕಲ್ಲಿಸುವಂತಿಲ್ಪ 
ಅದರಲ್ಲಿರುವ ಶಕ್ತಿ ಮತ್ತು ಪ್ರಭಾವವು ಯಾವುದೇ ಪವಾಡದಲ್ಲೂ ಇಲ್ಲ, ಚಾರಿತ್ರ್ಯದಿಂದ ವೈರಿಗಳ 
ಮನಗೆಲ್ಲಬಹುದು. ಸತ್ಯಪ್ರಚಾರಕನಲ್ಲಿಚಾರಿತ್ರ್ಯ ದಮಹತ್ತವುಅತಿ ಹೆಚ್ಚಾಗಿರುತ್ತದೆ. ಪ್ರವಾದಿಯವರ(ಸ) 
ಕಾರುಣ್ಯ ಮತ್ತು ಮೃದು ಮನಸ್ಸನ್ನು ಕುರ್‌ಆನ್‌ ದೇವನ ಕರುಣೆಯೆಂದಿದೆ. ಪ್ರವಾದಿತ್ವದ ಕರ್ತವ್ಯದ 
ಈಡೇರಿಕೆಯಲ್ಲಿ ಈ ನೈತಿಕ ಗುಣಕ್ಕಿರುವ ಮಹತ್ವವನ್ನು ಕುರ್‌ಆನ್‌ ಎತ್ತಿ ಹಿಡಿದಿದೆ. 

'(ಓ ಪೈಗಂಬರರೇ,) ನೀವು ಇವರೆ ಪಾಲಿಗೆ ಅತ್ಯಂತ ಸೌಮ್ಯ ಸ್ವಭಾವಿಯಾಗಿರುವುದು 
ಅಲ್ಲಾಹನ ಮಹಾ ಕೃಪೆಯಾಗಿದೆ. ನೀವು ಕಠಿಣ ಸ್ವಭಾವಿ ಮತ್ತು ಕಲ್ಲೆದೆಯವರಾಗಿರುತ್ತಿದ್ದರೆ ಇವರೆಲ್ಲರೂ 
ನಿಮ್ಮ ಸುತ್ತಮುತ್ತಲಿನಿಂದ ಚದರಿ ಹೋಗುತ್ತಿದ್ದರು. ಇವರ ಪ್ರಮಾದಗಳನ್ನು ಕ್ಷಮಿಸಿರಿ, ಇವರ ಪಾಷ 
ವಿಮೋಚನೆಗಾಗಿ ಪ್ರಾರ್ಥಿಸಿರಿ ಮತ್ತು ಧರ್ಮದ ಕೆಲಸಗಳಲ್ಲಿ ಇವರೊಡನೆ ಸಮಾಲೋಚಿಸಿರಿ. ಆ 
ಬಳಿಕ, ಯಾವುದಾದರೊಂದು ಅಭಿಪ್ರಾಯದಲ್ಲಿ ನೀವು ದೃಢ ನಿರ್ಧಾರ ತಾಳಿದರೆ ಅಲ್ಲಾಹನ ಮೇಲೆ 
ಭರವಸೆಯಿಡಿರಿ. ಅಲ್ಲಾಹನ ಮೇಲೆಯೇ ಭರವಸೆಯಿಟ್ಟು ₹ ಕಾರ್ಯವೆಸಗುವವರನ್ನು ಅವನು 
ಪ್ರೀತಿಸುತ್ತಾನೆ.” (ಪವಿತ್ರ ಕುರ್‌ಆನ್‌, 3: 159) 


MEN Sui ೬ alt 55:8 D> 6 3 


(ಆ) ತಚ್ಚ ಚತ EGAN 655 dE 


110. ಅಬೂದರ್ರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಓ ಅಬೂದರ್ರ್‌! 
ಜಾಣ್ಮೆಗೆ ಸಮಾನವಾದ ಬುದ್ಧಿವಂತಿಕೆಯಿಲ್ಲ ಜಾಗ್ರತೆಗೆ ಸಮಾನವಾದ ದೈವಭಕ್ತಿಯಿಲ್ಸ್‌; 
ಸಚ್ಚಾರಿತ್ರ್ಯಕ್ಕೆ ಸಮಾನವಾದ ಗೌರವವಿಲ್ಲ! - (ಬೈಹಕಿ) 


96 ಪ್ರವಾದಿ ವಚನಗಳು 


ಟಿಪ್ಪಣಿ: 

. 5. ಪರಿಣಾಮದ ಮೇಲೆ ದೃಷ್ಟಿಯಿರುವ ಮತ್ತು ದುಷ್ಪರಿಣಾಮಗಳ ಬಗ್ಗೆ ಜಾಗೃತವಾಗಿರುವ 
ಜಾಣ್ಜೆಯುಳ್ಳ. ಬುದ್ಧಿಗಿಂತ ಉತ್ತಮವಾದುದು ಬೇರೆ ಇಲ್ಲ ಆದರೆ ಪರಿಣಾಮವನ್ನು ನೋಡದಷ್ಟು 
ಪಕ್ಕವಿಲ್ಲದ ಬುದ್ಧಿ ಮತ್ತು ಜಾಣ್ಮೆಯು ಅವನನ್ನು ವಿನಾಶದಿಂದ ರಕ್ಷಿಸಲಾರದು. 

6. ಅಂದರೆ, ಧರ್ಮದಲ್ಲಿ ವಿಧಿ-ನಿಷೇಧಗಳನ್ನು ಪಾಲಿಸಬೇಕಾದುದು ಅಗತ್ಯ, ಆದರ 
ಆಜ್ಞಾಘಾಲನೆಗಿಂತ ನಿಷೇಧಗಳನ್ನು ವರ್ಜಿಸುವುದಕ್ಕೆ ವಿಶೇಷ ಮಹತ್ವವಿದೆ. ಉದಾ: ಕಾಯಿಲೆ ಬಿದ್ದಾಗ 
ಔಷಧಿ ತೆಗೆದುಕೊಳ್ಳುವುದಕ್ಕಿಂತ ಆಹಾರದಲ್ಲಿ ಪಥ್ಯ ಹೆಚ್ಚುಪ್ರಾಮುಖ್ಯತೆಯಿದೆ. ಅಂದರೆ, ನೈಜ ಶ್ರೇಷ್ಠತ 
ಮತ್ತು ಗೌರವ ಸಚ್ಚಾರಿತ್ರ ಚಿದ. ಅದೊಂದು ಇಲ್ಲದಿದ್ದರೆ ಬೇರೆಲ್ಲವೂ ವ್ಯರ್ಥ. 


ಮಾನವೀಯ ನೈತಿಕ ಗುಣ 


22 [3 6 ೨ ಹಶ್ಮಿ 4 “4 
IE EE 5 06: ಕೊ) FE SS 
ಳೇ pa pa 
(els ys) ಬೊ!) ಟಿ ks SS gL 
111. ಇಬ್ನು ಉಮರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಮನುಷ್ಯರು, 
ಸವಾರಿಗೆ ಒಂದಾದರೂ ನಿಮಗೆ ಸಿಗಲಾರದಂತಹ ನೂರು ಒಂಟೆಗಳಂತಿದ್ದಾರೆ.! 
(ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

: 1. ಅಂದರೆ ಒಂಟೆಗಳ ಹಿಂಡಿನಲ್ಲಿ ನಮ್ಮ ಅಗತ್ಯಕ್ಕೆ ಬರುವ ಒಂದು ಒಂಟೆ ಸುಲಭದಲ್ಲಿ 
ಸಿಗುವುದಿಲ್ಲ ಹಾಗೆಯೇ ಮನುಷ್ಯರು ಕೂಡಾ ಮಾದರಿಯಾಗಬಲ್ಲ ಹಾಗೂ ಉನ್ನತ ಮಾನವೀಯ 
ಗುಣಗಳಿರುವ ವ್ಯಕ್ತಿಗಳು ಸಿಗುವುದು ಬಹಳ ಕಡಿಮೆ. ಈ ವಾಸ್ತವಿಕತೆಯನ್ನು ಅರಿತರೆ ಉತ್ತಮ ಮತ್ತು 
ವಿಶ್ವಾಸಾರ್ಹ ಜನರು ಯಾಕೆ ಸಿಗುವುದಿಲ್ಲವೆಂಬ ಬಗ್ಗೆನಾವು ನಿರಾಶರಾಗಲು ಸಾಧ್ಯವಿಲ್ಲ ಆದರೆ ಕೆಲವೇ 
ಮಂದಿ ಆದರ್ಶಪ್ರಾ ಯಗಳಿದ್ದರೆ ದೊಡ್ಡ ಸಂಖ್ಯೆ ಜನರ ಮೇಲೆ ಪ್ರಭಾವ ಬೀರಬಲ್ಲರು. ಅವರಿಂದ 
ದೊಡ್ಡದೊಡ್ಡ ಸಾಧನೆಗಳನ್ನು ನಿರೀಕ್ಷಿಸಬಹುದು. ಇತಿಹಾಸವು ಅದನ್ನೇ ಕಲಿಸುತ್ತದೆ. 

ಮಾನವೀಯ ಗುಣಗಳು ಮತ್ತು ಪ್ರತಿಭೆಗಳು ಇಸ್ಲಾಮಿನಿಂದ 'ಜೀವ ಪಡೆಯುತ್ತದೆ. ಇಸ್ಲಾಮಿನ 
ಪ್ರಕಾಶದಿಂದ ಅದು ಬೆಳಗುತ್ತದೆ. ಮಾನವನಲ್ಲಿರುವ ಉತ್ತಮ ಗುಣಗಳು ಮತ್ತು ಪ್ರತಿಭೆಗಳನ್ನು 
ಸರಿಯಾಗಿ ಬಳೆಸುವುದರಿಂದಲೇ ಅವನು ಯಶಸ್ಸಿನ ಶಿಖರಕ್ಕೇರುತ್ತಾನೆ. 

ಈ ಹದೀಸಿನಿಂದ ಪ್ರವಾದಿವರ್ಯರ(ಸ) ವಾಸ್ತವ ಪ್ರಿಯತೆ ತಿಳಿಯುತ್ತದೆ. ವಿಶ್ವಾಸಿಯು ಈ 
ಲೋಕದಲ್ಲಿ ವಾಸ್ತವಕತೆಗಳನ್ನು ಕಡೆಗಣಿಸಿ ಎಂದೂ ಜೀವನ ಸಾಗಿಸಬಾರದು. 


ಕ್ರವಾದಿ ವಚನಗಳು 97 


ಹಟ AES ಟ್‌ ಸ £8 Tp 
pM 6) SLM SE PHAR 3 
hy AB 1ಎ) gata 4, ಹ 


[3 pa ಹ 1 1 ಶ್‌ pa ತ 4 [J pa 
st ಬ ತ ಯ ಟಟ ld 5 
ಚ ಆ ದಣಿ ಕ್‌] > ಹ್‌ ಕ್‌ ಎ ಇತತ rd ¢ 
(se) EHD ಬ ry AP gl ಭಟಟ 
112. ಅಬೂ ಹುರೈರಾ(ರ) ಪ್ರವಾದಿವರ್ಯರು(ಸು ಹೀಗೆ ಹೇಳಿರುವುದಾಗಿ ವರದಿ 
ಖಾಡುತ್ತಾರೆ- ನೀವು ಜನರನ್ನು ಖನಿಜ(ಗಣಿ)ಗಳಂತೆ ಕಾಣುವಿರಿ. ಅವರು (ಧರ್ಮದ) 
ಸ್ಲಾನಗಳಸಿದ್ದರೆ, ಅವರಲ್ಲಿ ಅಜ್ಞಾನ ಕಾಲದಲ್ಲಿ ಉತ್ತಮರಾಗಿದ್ದವರು ಇಸ್ಲಾಮಿನಲ್ಲೂ 
ಇತ್ತಮರಾಗಿದ್ದಾರೆ. ಈ ವಿಷಯದಲ್ಲಿ(ಇಸ್ಲಾಮಿನಲ್ಲಿ ಅತ್ಯಂತ ಹೆಚ್ಚು ದ್ವೇಷದಲ್ಲಿದ್ದವರನ್ನು 
*ತ್ಯುತ್ತಮರಾಗಿ ಕಾಣುವರಿ.* ಜನರ ಪೈಕಿ ನೀವು ದ್ವಿಮುಖವಿರುವವರನ್ನು ಅತ್ಯಂತ ಕೆಟ್ಟವರಾಗಿ 
ನಣುವಿರಿ. ಕೆಲವರ ಬಳಿಗೆ ಹೋಗುವಾಗ ಒಂದು ಮುಖದಿಂದ, ಇನ್ನು ಕೆಲವರ ಬಳಿಗೆ 
ಸೋಗುವಾಗ ಇನ್ನೊಂದು ಮುಖದೊಂದಿಗೆ ಇವರು ಹೋಗುತ್ತಾರೆ. (ಬುಖಾರಿ) 
ತಿಷ್ಪಣಿ: 
2. ಸತ್ಯನಿಷೇಧದ ಕಾಲದಲ್ಲಿ ಇಸ್ಲಾಮಿನೊಂದಿಗೆ ಕಡುವೈರ ಮತ್ತು ತಿರಸ್ಕಾರವಿದ್ದು ಅದನ್ನು ಅಳಿಸಿ 


ಲ 
ಸಡಲು ಪ್ರಯತ್ನಿಸುವುದರಲ್ಲಿಮುಂಚೂಣಿಯಲ್ಲಿರುತ್ತಿದ್ದ ಅದೇ ವ್ಯಕ್ತಿ. ಇಸ್ಲಾಮ್‌ ಸ್ವೀಕಾರ ಮಾಡಿದಾಗ 
ತಿ ದೊಡ್ಡ ವಾತ್ನಲ್ಯನಾಗಿ ಕಾಣುತ್ತಾನೆ. ಅವನಿಂದ ಇಸ್ಲಾಮಿನ ದೊಡ್ಡಸೇವೆಯನ್ನುನಿರೀಕ್ಷಿಸಬಹುದು. 
ರಾರಲ್ಲಿವೈರ-ವಿದ್ದೇಷದ ಶಕ್ತಿಯಿಲ್ಲವೋ' ಅವನಲ್ಲಿ ಸ್ನೇಹದ ಸಾಮರ್ಥ್ಯವುಂಟಾಗುವುದು ಹೇಗೆ? 

3. ದ್ವಿಮುಖ ನೀತಿಯನ್ನು ಈ ಹದೀಸಿನಲ್ಲಿ ಸ್ಪಷ್ಟ ಪಡಿಸಲಾಗಿದೆ. ಚಾರಿತ್ರ್ಯದ ಅಧಃಪತನವು 
3ತ್ಯಂತ ಘೋರ ಸ್ಥಿತಿಯಾಗಿದೆ. ನೀತಿ ಜಾರಿತ್ರ್ಯದಲ್ಲಿ ಈ ಸ್ಥಿತಿಗೆ ತಲುಪಿದವನು ಸಮಾಜಕ್ಕೆ 
3ತಿದೊಡ್ಡ ಕಳಂಕವಾಗಿದ್ದಾನೆ. ಅವನಿಂದ ಗಲಭೆ-ಗೊಂದಲಗಳಲ್ಲದೆ ಇನ್ನೇನೂ ನಿರೀಕ್ಷಿಸುವಂತಿಲ್ಲ 
20ತಹ ಜನರ ಎಲ್ಲ ಚಟುವಟಿಕೆಗಳ ಮರೆಯಲ್ಲಿ ವಂಚನೆಯಲ್ಲದೆ ಇನ್ನೇನೂ ಇರುವುದಿಲ್ಲ 
»ವರಿಂದ ಎಚ್ಚರವಾಗಿರುವುದು ಅಗತ್ಯ, ನೀಚರು ಮತ್ತು ಧೈರ್ಯವಿಲ್ಲದವರು ಅಜ್ಞಾನ ಮತ್ತು 
ಖಥ್ಯಕ್ಕೂ ಪ್ರಯೋಜನವಿರುವುದಿಲ್ಲ ಇಸ್ಲಾಮಿನ ಉತ್ಪಾನ ಮತ್ತು ಮಾನವರ ಸೇವೆಯಲ್ಲೂ ಅವರ 
ಇತ್ರವಿರುವುದಿಲ್ಲ. - 


98 | ಪ್ರವಾದಿ ವಚನಗಳ 
ಸತ್ಯವಿಶಾ ಪ ಮತ್ತು ಚಾರಿತ್ರ್ಯ 


ತ 533 ಯೊ ।ಿ ಮ್ರ ಶ್ಲ ನ ಟ್‌ ಚ! £0 ಗ್‌ 

Gl Ge PS 55 1.284 )1 1 I 

A pl 63 3 pS pa 

(Gh) SS ಟೆ ಆ), ಟಾ ಮು 
113. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ವಿಶ್ವಾಸಿಗಳ ಪೈಕಿ 
ಚಾರಿತ್ರ್ಯದಲ್ಲಿ ಅತ್ಯುತ್ತಮನಾದವನೇ ವಿಶ್ವಾಸದಲ್ಲಿ ಪರಿಪೂರ್ಣನಾಗಿರುವನು. ಪತ್ನಿಯ! 
ಪಾಲಿಗೆ ಉತ್ತಮನಾದವನೇ ನಿಮ್ಮ ಪೈಕಿ ಅತ್ಯುತ್ತಮನು.' (ತಿರ್ಮಿದಿ; 
ಟಿಪ್ಪಣಿ: ಕ 
1. ವಿಶ್ವಾಸಮತ್ತು ಚಾರಿತ್ರ್ಯಕ್ಕೆಗಾಢ ಸಂಬಂಧವಿದೆಯೆಂದು ಈ ಹೆದೀಸ್‌ನಿಂದ ಸ್ಪಷ್ಟವಾಗುತ್ತದೆ 
ವಿಶ್ವಾಸಿಯ ಚಾರಿತ್ರ್ಯ ಮತ್ತು ಕರ್ಮದಲ್ಲಿಅವನ ವಿಶ್ವಾಸವೇ ಪ್ರಕಟವಾಗುತ್ತದೆ. ಮನುಷ್ಯನ ವಿಶ್ವಾಸ; 
ಪರಿಪೂರ್ಣವೂ ಸುಭದ್ರವೂ ಆಗಿದ್ದರೆ ಅವನ ಚಾರಿಶ್ರ್ಯವೂ ಅತ್ಯುತ್ತಮವಾಗಿರುವುದು. ಮನುಷ್ಯನ 
ತನ್ನಪತ್ನಿಯೊಂದಿಗೆ ಅತ್ಯುತ್ತಮವಾಗಿ ವರ್ತಿಸಿದರೆ ಅದು ಅವನು ಉತ್ತಮನೆಂಬುದರ ಸಂಕೇತವಾಗಿದ 
ಸಾಮಾನ್ಯವಾಗಿ ಜನರು ಮಹಿಳೆಯರೊಂದಿಗೆ, ಅವರನ್ನು ದುರ್ಬಲರೆಂದು ಭಾವಿಸಿ ಕ್ರೂರವಾ! 
ವರ್ತಿಸುತ್ತಾರೆ. ಚರಿತ್ರೆಯ ಎಲ್ಲ ಕಾಲಗಳಲ್ಲೂ ಸ್ಟೀಯರೊಂದಿಗೆ ಅನ್ಯಾಯವಾಗಿದೆ. ಮಹಿಳೆಯನ 
ಪುರುಷನ ಮೇಲ್ವಿಚಾರಣೆಯಲ್ಲಿ ನೀಡಿರುವುದು ಅವನೆ ಹಿಂಸೆಯನ್ನು ಸಹಿಸುವುದಕ್ಕಾಗಿ ಅಲ್ಲ 
'ಸಮಾಜದ ನಿರ್ಮಾಣ ಮತ್ತು ಕಲ್ಯಾಣಕ್ಕೆ ಆಕೆ ಆತನ ನಾಯಕತ್ವವನ್ನು ಸ್ವೀಕರಿಸುವುದು ಅಗತ್ಯವಾಗಿತ್ತು 
ಇಸ್ಲಾಮ್‌ ಮಹಿಳೆಯ ಸ್ಥಾನವನ್ನು ಉನ್ನತಗೊಳಿಸುವುದರ ಜೊತೆಗೆ ಮಹಿಳೆಯರ ಹಕ್ಕುಗಳ ಸಂಪೂಣಃ 
ರಕ್ಷಣೆಯನ್ನು ವಹಿಸಿತು. ಇಸ್ಲಾಮಿನ ಸಾಮಾಜಿಕ ನಿಯಮಗಳನ್ನು ಚೆನ್ನಾಗಿ ಅಧ್ಯಯನ ನಡೆಸಿ? 

ಯಾರಿಗೂ ಇದನ್ನು ನಿರಾಕರಿಸಲು ಸಾಧ್ಯವಿಲ್ಲ 


ನೆರೆಹೊರೆಯವನ ಹಕ್ಕುಗಳು 


24 ಸ ತ್‌ 


ಪ Bids: 82118 (ಶಿ) 
Sele ips bE 


ಗ್ಗ 


114. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಅಲ್ಲಾಹನಾಣೆ! ಆ 
ವಿಶ್ವಾಸಿಯಲ್ಲ ಆತ ವಿಶ್ವಾಸಿಯಲ್ಲ. ಆದು ಯಾರೆಂದುಕೇಳಲಾದಾಗ, ಪ್ರವಾದಿ(ಸ) ಹೇಳಿದರು 
ನೆರೆ ಹೊರೆಯವನಿಗೆ ನಿರಂತರ ಕಿರುಕುಳ ನೀಡುವವನು.' (ಬುಖಾರಿ, ಮುಸ್ಲಿಮ್‌) ' 


ವಾದಿ ವಚನಗಳು 99 


'ಪಣಿ: 
ಷ್ಟ 1. ಅಂದರೆ ವಿಶ್ವಾಸಿಯ ನೆರೆ ಹೊರೆಯವನಿಗೆ ಅವನಿಂದ ಯಾವುದೇ ಭೀತಿ ಮತ್ತು 
'ಪಾಯವಿಲ್ಲದಿರುವುದು ಮತ್ತು ಅವನ ಪ್ರಾಣ, ಸೊತ್ತು ಮತ್ತು ಮಾನದ ರಕ್ಷಣೆ ಒದಗಿಸಬೇಕಾದುದು 
ಶ್ವಾಸದ ಬೇಡಿಕೆಯಾಗಿದೆ. ವಿಶ್ವಾಸಿಯು ಯಾರದೇ ಮಾನ ಅಥವಾ ಸೊತ್ತನ್ನು ಅಪಹರಿಸಬಲ್ಲನೆಂದು 
ರೀಕ್ಷಿಸುವಂತಿಲ್ಲ ಅವನು ಜನರ ಸಂರಕ್ಷಕನೂ ಅವರ ಪಾಲಿಗೆ ಕರುಣಾಳುವೂ ಆಗಿರುತ್ತಾನೆ. 
«4 34 lb & 4 PP 
Ad Ei: 8p) EES 
| ೨೨ ಕಸೆ  ಘ ಸರ್ಕ ತೊನ್ಟೊ 4 4 23 
CO TTS TE 
115. ಪ್ರವಾದಿ(ಸ) ಹೇಳಿರುವುದಾಗಿ ಇಬ್ನು ಅಬ್ಬಾಸ್‌(ರ) ಹೀಗೆ ವರದಿ ಮಾಡುತ್ತಾರೆ- 
ನ್ನನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬಾ ಉಣ್ಣುವವನು ವಿಶ್ವಾಹಿಯಲ್ಲ? 
(ಬೈಹಕಿ-ಶುಆ್‌ಬುಲ್‌ ಈಮಾನ್‌) 
1ಪಣಿ: 
2. ವಿಶ್ವಾಸಿಯು ಜನರ ಹಿತಚಿಂತಕನಾಗಿರುತ್ತಾನೆ. ತಾನು ಹೊಟ್ಟೆ ತುಂಬಾ ಉಣ್ಣುವಾಗ 
ನ್ನ ನೆರೆಹೊರೆಯವನನ್ನು ಹಸಿವಿನಿಂದಿರಿಸುವಷ್ಟು ಕಠೋರ ಹೃದಯಿಯಾಗಿರುವುದು ವಿಶ್ವಾಸಿಗೆ 
ಸೂಷಣವಲ್ಲ ತಾನು ವಿಶ್ವಾಸಿಯೆನ್ನುತ್ತಾ, ಇಂತಹ ಕಠೋರ ಹೃದಯಿ ಮತ್ತು ನಿರ್ದಯಿಯಾಗಿದ್ದರೆ 


ವನ ವಿಶ್ವಾಸವೇ ಅಪಾಯದಲ್ಲಿರುವುದು. ಇಂತಹ ದುರ್ಬಲ ವಿಶ್ವಾಸವೂ ಹೆಚ್ಚು ದಿನ 
ಉಳಿಯಲಾರದು. 


ನಿರರ್ಥಕ ಪುಣ್ಯ ಕಾರ್ಯ 

SS ಬಿ ಬಚಚ Me ಫಿ ್ಯ ST SL 

6664. SM J EB: LAE 553 

EGS ೨೮% JE SSL 3 ಎ? ei Slat 

OC TES ಜ್‌ TST 

(ಗ ೨ಬ ಆ ಜಟ ಆ) | ಸಲಿ ಬಡ ಒಟ್ಟು 
116. ಆಯಿಶಾ(ರ) ಹೇಳುತ್ತಾರೆ- ನಾನು ಕೇಳಿದೆ: ಅಲ್ಲಾಹನ ಸಂದೇಶವಾಹಕರೇ। 
೨ಜ್ಞಾನ ಕಾಲದಲ್ಲಿ ಇಬ್ನು ಜುದ್‌ಆನ್‌ ಜನರೊಂದಿಗೆ ಕರುಣೆ ತೋರುತ್ತಿದ್ದರು. ದರಿದ್ರರಿಗೆ 
ಗಣಿಸುತ್ತಿದ್ದರು. ಇದು ಅವರ ಪ್ರಯೋಜನಕ್ಕೆ ಬರಬಹುದೇ? ಪ್ರವಾದೀಸು ಹೇಳಿದರು- 
೨ದು ಅವನಿಗೆ ಫಲಕಾರಿಯಾಗದು. ಏಕೆಂದರೆ ಅವನು, ನನ್ನ ಪ್ರಭೂ! ನಿರ್ಣಾಯಕ 
ನಿನದಂದು ನನ್ನನ್ನು ಕ್ಷಮಿಸಿ ಬಿಡು ಎಂದು ಪ್ರಾರ್ಥಿಸಲೇ ಇಲ್ಲ" (ಮುಸ್ಲಿಮ್‌) 


100 ಪ್ರವಾದಿ ವಚನಗಳ 


1. ಆಂದರೆ ಅವನು ಸತ್ಯನಿಷೇಧಿಯಾಗಿದ್ದ ಪರಲೋಕವನ್ನು ನಂಬುತ್ತಿರಲಿಲ್ಲ ಆದ್ದರಿಂ! 
ಆತ ದೇವನಿಂದ ಕ್ಷಮೆ ಯಾಚಿಸಲಿಲ್ಲ. ಈಮಾನ್‌(ವಿಶ್ವಾಸುಇಲ್ಲದೆ ಎಷ್ಟೇ ಉತ್ತಮ ಕರ್ಮಗಳಾದರ. 
ಅದು ವ್ಯರ್ಥ. ಪರಲೋಕದಲ್ಲಿ ಅದು ಅವನ ಪ್ರಯೋಜನಕ್ಕೆ ಬರಲಾರದು. ಈ ಈಮಾನ್‌ನಿಂ 
ಪ್ರೇರಿತ ಸತ್ಯರ್ಮಗಳು ಮಾತ್ರ ದೇವನ ದೃಷ್ಟಿ ಸ್ಟೀಕಾರಾರ್ಹವಾಗಿರುವುದು. ಅದಕ್ಕೆ ಹೊರತಾದುದ 
ಸ್ವೀಕಾರಾರ್ಹವಲ್ಲ ಆದರಿಂದ ಗೌರವಾರ್ಹ ಜೀವನವೇ ಸಿಗಲಾರದು- ಯಾರಿಗಾದರೂ ಅಂತಃ 
ಜೀವನ ಸಿಗದಿದ್ದರೆ ಅವನ ಆಚಾರ-ವಿಚಾರಗಳು ಮತ್ತು ನೀತಿ-ಚಾರಿತ್ರ್ಯಕ್ಕೆ ಬೆಲೆಯೇನಿದೆ? 


ಚಾರಿತ್ರ್ಯ ಮತ್ತು ಜೀವನ 
PR ode ಚ ಲ ಇ ಟ್‌. 6 pa 
EM IL: ಬೆಟ್ಟ) SLL bp pd ಫೀ 
BS yo BSE SG, od ಚಿ: NYS 


4 
(ಲ dle gi ES 
117. ನವಾಸ್‌ ಬಿನ್‌ ಸಮ್‌ಆನ್‌ ಹೇಳುತ್ತಾರೆ- ನಾನು ಪ್ರವಾದಿ(ಸುರೊಡನೆ ಪ್ಲೇ 
ಮತ್ತು ಪಾಪಗಳ ಕುರಿತು ವಿಚಾರಿಸಿದೆ. ಪ್ರವಾದಿ(ಸ) ಹೇಳಿದರು: ಸಚ್ಚಾರಿತ್ರ್ಯವೇ ಪುಣ್ಯವಾಗಿ! 
ಮತ್ತು ನಿನ್ನ ಮನಸ್ಸನ್ನು ಚುಚ್ಚುವ ಹಾಗೂ ಜನರು ತಿಳಿಯಬಾರದೆಂದು ನೀನು ಬಯಸುಃ 


ವಿಷಯೇ ಪಾಪವಾಗಿದೆ.' (ಮುಸ್ಲಿಮ್‌ 
ಟಿಪಣಿ: 
ಲ) 


1. ಪುಣ್ಯವು ವಾಸ್ತವದಲ್ಲಿ ಸಜ್ಜಾರಿತ್ರ್ಯ ಕ್ಕಿಂತ ಭಿನ್ನವಾದುದಲ್ಲ ಅವೆರಡೂ ಒಂದೇ ಆಗಿದ 
ಸಜ್ಜಾರಿತ್ರ್ಯದಿಂದ ಬರಿದಾದವನ ಜೀವನವು ಎಲ್ಲ ಒಳಿತುಗಳಿಂದಲೂ ವಂಚಿತವಾಗಿದೆಯೆಂದ 
ಇದರಿಂದ ತಿಳಿದುಬರುತ್ತದೆ. ಮಾನವನ ಪ್ರಕೃತಿಯು ಇಷ್ಟಪಡದ, ಅವನ ಮನಸ್ಸು ಸಂತೃಪ್ರವಾಗಿಲ್ಲದ 
ಅವನ ಮನಸ್ಸನ್ನು ಚುಚ್ಚುವ ಮತ್ತು ತನಗೆ ಅಪ್ರಿಯವಾದುದು ಇತರರ ಅರಿವಿಗೆ ಬರಬಾರದೆಂದ 
ಭಾವಿಸುವ ವಿಷಯ ಪಾಪವಾಗಿದೆ. ತದ್ವಿರುದ್ಧವಾಗಿ ನಮ್ಮ ಪ್ರಕೃತಿಗೆ ಅನುಗುಣವಾಗಿರುಎ 
ನಮ್ಮ ಪ್ರಕೃತಿಯು ಇಷ್ಟಪಡುವ, ಅದನ್ನು ಅಳವಡಿಸುವುದರಿಂದ ಮನಸ್ಸಿಗೆ ಸುಖ ಮಾ 
ಆನಂದವಾಗುವಂತದ್ದೇ ಪುಣ್ಯವಾಗಿದೆ. ಲ 

ಪುಣ್ಯ ಮತ್ತು ಪಾಪವು ಪರಸ್ಪರ ವಿರುದ್ಧವಾಗಿವೆ. ಬೆಳಕು ಮತ್ತು ಕತ್ತಲೆ ಒಂದೆಡೆ ಸೇರುವುದ 
ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಪುಣ್ಯ(ಸಚ್ಚಾರಿತ್ರ 2 ಮತ್ತು ಪಾಪ ಒಂದೆಡೆ ಎಂದಿಗೂ ಸೇರಲಾರವ್ಪ 
ಪಾಪ ಮಾರ್ಗದಲ್ಲಿನಡೆಯುವವನು ಪ್ರಪ್ರಥಮವಾಗಿ ತನ್ನನ್ನೇ ವಂಚಿಸುತ್ತಾನೆ. ಪಾಪವು ವಾಸ್ತವದ 
ಮನುಷ್ಯನು ತನ್ನ ಪ್ರಕೃತಿ ಮತ್ತು ಆತ್ಮಸಾಕ್ಷಿಗೆ ಬಗೆಯುವ ದ್ರೋಹವಾಗಿದೆ. ತದ್ವಿರುದ್ಧವಾಗಿ ಪುಣ್ಯಂ 


ಪ್ರವಾದಿ ವಚನಗಳು 101 


ತನ್ನನ್ನು ತಾನೇ ಅರಿಯುವ ಆತ್ಮಗೌರವದ ಮತ್ತು ಸ್ವಯಂ ಜಾಗೃತಿಯ ಹೆಸರಾಗಿದೆ. 


ತ್ರ ಸ್ಕಿ 6 ಟಿಟಿ ¥ 3 ಸ ಬ 6 
ಮಟ ಲ 0 SE 
(6 SRP ಟೊ!) 

118. ಅಬೂದರ್ರ್‌(ರ) ಹೇಳುತ್ತಾರೆ- ಪ್ರವಾದಿಸು ನನ್ನೊಂದಿಗೆ ಹೇಳಿದರು: ನೀನು 
ಎಲ್ಲಿದ್ದರೂ ಅಲ್ಲಾಹನನ್ನುಭಯಪಡು. ಒಳಿತು ಕೆಡುಕನ್ನು ಅಳಿಸುವಂತಾಗಲು ಕೆಡುಕಿನ ನಂತರ 
ಪುಣ್ಯ ಮಾಡು ಮತ್ತು ಜನರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸು.3 ಸ 

(ಅಹ್ಮದ್‌, ತಿರ್ಮಿದಿ, ದಾರಿಮಿ) 
ಟಿಪ್ಪಣಿ: 

2. ಇದು ಬಹಳ ಪ್ರಧಾನ ಪ್ರವಾದಿವಚನವಾಗಿದೆ. ಮಾನವ ಎಲ್ಲಿದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ 
ಆತೆ ಬಡವನಾಗಿರಲಿ, ಬಲ್ಲಿದನಾಗಿರಲಿ, ಬಲಶಾಲಿಯಾಗಿರಲಿ, ದುರ್ಬಲನಾಗಿರಲಿ, ರಾತ್ರಿಯ 
ಅಂಧಕಾರದಲ್ಲಿ ಏಕಾಂತದಲ್ಲಾಗಿರಲಿ, ದಿನದ ಬೆಳಕಿನಲ್ಲಿ ಜನರ ಕಣ್ಣ ಮುಂದಿರಲಿ, ಅಲ್ಲಾಹನ 
ಘನತೆಯನ್ನು ಸದಾ ಸ್ಥರಣೆಯಲ್ಲಿಡಬೇಕು. ಅದುವೇ ಅವನನ್ನು ಅಕ್ರಮ-ಅತ್ಯಾಚಾರ ಅಥವಾ 
ಅವಮಾನ-ನಿಂದ್ಯತೆ ಹಾಗೂ ಎಲ್ಲರೀತಿಯ ಪಾಪಗಳಿಂದ ರಕ್ಷಿಸುವುದು ಮತ್ತು ಅವನನ್ನು ದೇವನಿಗೆ 
ಹತ್ತಿರಗೊಳಿಸುವುದು. ಅದರಿಂದಾಗಿ ಅವನು ದೇವನ ಆಪ್ಪ ದಾಸನಾಗಿ ಮಾರ್ಪಡುತ್ತಾನೆ. 

 ಪ್ರವಾದಿಸು ಹೇಳುತ್ತಾರ- ದುರದೃಷ್ಟವಶಾತ್‌ ಒಬ್ಬನಿಂದ ದೊಡ್ಡ ಪಾಪವೇನಾದರೂ 
ಸಂಭವಿಸಿಬಿಟ್ಟರೆ ಆತ ನಿರಾಶನಾಗಬಾರದು. ಕೂಡಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು. ಅದಕ್ಕಾಗಿ 
ಪಶ್ಚಾತ್ತಾಪ, ಕ್ಷಮಾಯಾಚನೆಯ ಜೊತೆಗೆ ಆ ಪಾಪದ ಪ್ರಭಾವವು ಮನಮಸ್ತಿಷ್ಠಗಳಿಂದ ಅಳಿದು 
ಹೋಗಬಲ್ಲಂತಹ ಯಾವುದಾದರೂ ಪುಣ್ಯ ಕಾರ್ಯ ಮಾಡಿ ತನ್ನ ಜೀವನವನ್ನು ಪಾಪಗಳಿಂದ 
ಮುಕ್ತಗೊಳಿಸಬೇಕು. ಇದುವೇ ಅದರ ಅತ್ಯುತ್ತಮ ವಿಧಾನವಾಗಿದೆ. ಇದು ದೇವನ ಕಾರುಣ್ಯವನ್ನು 
ತನ್ನತ್ತ ಸೆಳೆಯುವಲ್ಲಿ ಅತ್ಯುತ್ತಮ ಪ್ರಭಾವಕಾರಿ ಉಪಾಧಿಯಾಗಿದೆ. ' 

ದಾಸನು ಎಲ್ಲೆಡೆಯೂ ಸದಾ ತನ್ನ ದೇವನನ್ನು ನೆನಪಿನಲ್ಲಿಡುವುದು ಮತ್ತು ಈ ಬಗ್ಗೆ 
ಅಲಕ್ಷ್ಯವಾಗದಿರುವುದು ಅಲ್ಲಾಹನ ಹಕ್ಕಾಗಿರುವಂತೆ, ದಾಸರೊಂದಿಗಿನ ವ್ಯವಹಾರದಲ್ಲಿಅವರೊಂದಿಗೆ 
ಅತ್ಯುತ್ತಮವಾಗಿ ವರ್ತಿಸುವುದು ದಾಸರ ಹಕ್ಕಾಗಿದೆ. ದೇವನ ಕೃಪೆಗಳ ಮೇಲೂ ನಮ್ಮ ಬಾಧ್ಯತೆಗಳಿವೆ, 
ಅದು ನಾವು ಎಂತಹ ಜನರು? ಸ್ವಾರ್ಥಿಗಳು, ಅಹಂಕಾರಿಗಳು ಮತ್ತು ನಿಕೃಷ್ಟರೋ ಅಥವಾ ಉನ್ನಃ 
ಗುಣ, ಶ್ರೇಷ್ಠಮತ್ತು ಸಚ್ಚಾರಿತ್ರ್ಯವಂತರೋ ಎಂಬುದನ್ನು ಅಳೆಯುವ ಮಾನದಂಡವೂ ಆಗಿದೆ. 


102 ' ಪ್ರವಾದಿ ವಚನಗಳು 


ಚಾರಿತ್ರ್ಯದ ಸಮಗ್ರತೆ 
1 ಖೊ ಸ್ಥಿ ತ್ತ ಬಜ, ಸತ ಗೃ ರ ಟ್‌ 
SEM EE MIE: PHL NY 
SRS: ಚಿತಿ SL ILS A SS 


£6. 6 ತವ KE »- ಕಿತ 
SSCA ENG AS Cod I 85 Cd jp Gl 


EE ETON SRE UES 
(2.೬) Gi SU Eb SSS 

119. ಇಬ್ನು ಮಸ್‌ಊದ್‌ ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಅಲ್ಲಾಹನು 
ನಿಮ್ಮ ಜೀವನಾಧಾರವನ್ನು ನಿಮ್ಮ ಮಧ್ಯೆ ವಿಶರಿಸಿದಂತೆಯೇ ನಿಮ್ಮ ಚಾರಿತ್ರ (ವನ್ನೂ ನಿಮ್ಮ 
ನಡುವೆ ವಿಶರಿಸಿದ್ದಾನೆ. ಅಲ್ಲಾಹನು ಲೌಕಿಕ ಸಂಪತೌರ್ಯಗಳೆನ್ನು ತಾನು ಪ್ರೀತಿಸುವವನಿಗೂ 
ಪ್ರೀತಿಸದವನಿಗೂ ನೀಡುತ್ತಾನೆ, ಆದರೆ ಧರ್ಮವನ್ನು ಅವನು ಪ್ರೀತಿಸುವವನಿಗೆ ಮಾತ್ರ ನೀಡುತ್ತಾನೆ. 
ಆದ್ದರಿಂದ ಯಾರಿಗೆ ಅಲ್ಲಾಹನು ಧರ್ಮವನ್ನು ನೀಡಿದ್ದಾನೋ ಅವನೊಂದಿಗೆ ಅವನ ಪ್ರೀತಿ 
ಇರುವುದು ಖಂಡಿತ. ನನ್ನ ಪ್ರಾಣ ಯಾರಕ್ಕೆಯಲ್ಲಿದೆಯೋ ಆತನಾಣೆ! ಒಬ್ಬದಾಸನ ಹೃದಯ ಮತ್ತು 
ನಾಲಗೆ ದೇವನಿಗೆ ಶರಣಾಗುವವರೆಗೆ ಅವನು ಮುಸ್ಲಿಮನಾಗಲಾರ. ಅವನ ನೆರೆಹೊರೆಯವನು 
ಅವನ ಕಿರುಕುಳದಿಂದ ಸುರಕ್ಷಿತನಾಗುವವರೆಗೆ ಅವನು ವಿಶ್ವಿಯಾಗಲಾರ.' (ಅಹ್ವದ್‌, ಬೈಹಕಿ 
ಟಿಪ್ಪಣಿ: 

1. ನೈತಿಕತೆಯ ಕುರಿತು ಇದೊಂದು ಮಹತ್ವದ ಪ್ರವಾದಿ ವಚನವಾಗಿದೆ. ಲೌಕಿಕ ಜೀವನದಲ್ಲಿ 
ಎರಡು ವಸ್ತುಗಳು ನಮ್ಮ ಮುಂದೆ ಬರುತ್ತದೆ. ಒಂದು, ಜೀವನಾಧಾರ ಅಥವಾ ಸಿರಿ-ಸಂಪತ್ತು. ಜನರು 
ಇದಕ್ಕೇ ಹೆಚ್ಚುಗಮನ ಕೊಡುತ್ತಾರೆ. ಅದನ್ನು ಗಳಿಸುವಲ್ಲಿನರ್ಲಕ್ಷ್ಯ ತೋರುವುದಿಲ್ಲ ಅದರ ಮೂಲಕ 
ಮನುಷ್ಯನು ತನ್ನ ಭೌತಿಕ ಅಗತ್ಯಗಳನ್ನು ಪೂರೈಸುತ್ತಾನೆ ಅಥವಾ ತನ್ನ ಬದುಕಿನ ಸುಖಾಡಂಬರವನ್ನು 
ಹೆಚ್ಚಿಸುತ್ತಾನೆ. ಎರಡನೆಯದು, ಸಚ್ಚಾರಿತ್ರ್ಯ. ಇದರ ನೇರ ಸಂಬಂಧವು ಮಾನವನ ವ್ಯಕ್ತಿತ್ವದೊಂದಿಗೆ. 
ಅವನು ಎಂತಹವನೆಂದು ನೋಡಬೇಕಾದರೆ ಅವನ ಚಾರಿತ್ರ $ವನ್ನು ನೋಡಬೇಕೇ ಹೊರತು ಅವನ, 
ಸಂಪತ್ತನ್ನಲ್ಲ ಒಬ್ಬನು ಚಾರಿತ್ರ್ಯಹೀನನಾಗಿದ್ದರೆ ಅವನ ಸಿರಿ-ಸಂಪತ್ತು ಅದಕ್ಕೆ ಪರಿಹಾರವಾಗದು. 
ಆವನ ಉದಾಹರಣೆಯು ದುರ್ಬಲನಾದ ನಿತ್ಯರೋಗಿಯಂತಿದೆ. ತನ್ನ ಕಾಯಿಲೆಯಿಂದಾಗಿ ಆತ 
ಸದಾ ಸಂಕಟ ಮತ್ತು ನೋವು ಅನುಭವಿಸುತ್ತಿರುತ್ತಾನೆಂದಾದರೆ ಅವನು ಸಿರಿವಂತನಾಗಿದ್ದರೂ ನಮ್ಮ 
ಮಟ್ಟಿಗೆ ಅಸೂಯಾರ್ಹನಲ್ಲ ನೈತಿಕ ರೋಗವು ದೈಹಿಕವ್ಯಾಧಿಗಿಂತ ಕಳವಳಕಾರಿಯಾಗಿದೆ. ಚಾರಿತ್ರ್ಯದ 
ಬೆಲೆಯನ್ನು ಸಾಮಾನ್ಯವಾಗಿ ಜನರು ಗ್ರಹಿಸುವುದಿಲ್ಲ ಇದು ಅವರ ಸಂಕುಚಿತ ದೃಷ್ಟಿಯಾಗಿದೆ. 


ಪ್ರವಾದಿ ವಚನಗಳು 103 


ಸಿರಿ-ಸಂಪತ್ತಿಗೆ ದೇವನ ದೃಷ್ಟಿಯಲ್ಲಿ ದೊಡ್ಡ ಮಹತ್ವವೇನೂ ಇಲ್ಲ, ಆದ್ದರಿಂದಲೇ ಅವನು ತನ್ನೆ 
ವೈರಿಗಳಿಗೂ ಐಶ್ವರ್ಯ ನೀಡುತ್ತಾನೆ. ಆದರೆ ನೈತಿಕ ಒಳಿತುಗಳನ್ನು ತಾನು ಪ್ರೀತಿಸುವವರಿಗೆ ಮಾತ್ರ 
ನೀಡುತ್ತಾನೆ. ದೇವನು ಯಾರನ್ನು ಹೆಚ್ಚು ಪ್ರೀತಿಸುತ್ತಾನೆಂಬುದನ್ನು ಹೆಚ್ಚು ಚಾರಿತ್ರ್ಯ ಹೊಂದಿದವರು 
ಯಾರೆಂದು ನೋಡಿದರೆ ಸಾಕು. 

ಈ ಪ್ರವಾದಿವಚನದಲ್ಲಿ ಚಾರಿತ್ರ್ಯವನ್ನು ಧರ್ಮವೆಂದು ಕರೆಯಲಾಗಿದೆ. ಯಾರಿಗೆ ಅಲ್ಲಾಹನು 
ಧರ್ಮವನ್ನು ನೀಡಿದ್ದಾನೋ ಎಂಬ ವಾಕ್ಯದಲ್ಲಿ ಧರ್ಮವೆಂಬ ಪದವನ್ನು ಚಾರಿತ್ರ್ಯಕ್ಕೆ ಬಳಸಲಾಗಿದೆ. 
ಮಾನವ ತನ್ನ ಚಾರಿತ್ರ್ಯವನ್ನು ಉನ್ನತಗೊಳಿಸಬೇಕೆಂಬುದೇ ಆದನ್ನು ಧರ್ಮವೆನ್ನಲು ಕಾರಣ. 
ಜೀವನದಲ್ಲಿ ಧರ್ಮದ ಮೂಲಾಧಾರವು ನೈತಿಕ ಪ್ರಜ್ಞೆಯಾಗಿದೆ. ದೇವನ ಅನುಸರಣೆ ಮತ್ತು ದಾಸ್ಯ 
ಹಾಗೂ ಧರ್ಮದ ಎಲ್ಲವಿಧಿಗಳ ಪಾಲನೆಯೇ ನಮ್ಮ ನ್ಫೈತಿಕತೆಯಾಗಿದೆ. ಸತ್ಯಧರ್ಮದಿಂದ ಯಾವುದೇ 
ರೀತಿಯಲ್ಲಾದರೂ ದೂರವುಳಿಯುವುದು ನಿಜವಾಗಿ ಘೋರ ನೈತಿಕ ಅಪರಾಧವಾಗಿದೆ. 


ಅಲ್ಲಾಹನು ಹೃದಯವನ್ನು ನೋಡುತ್ತಾನೆ 


ride de ೋ್ಳೋ ೋ ೋ ೋ Cs ್ಮ 64 

ಕೂ ಸ ME ಟಾ (ಇ. 

ಜಟ ಲ್‌ಲ್‌ ಟ್ಟ 8 ಸ ್ಯ್ಹರ್ಯ್ರೈಘ್ರ 

Ce) ಉಟ ಮ (ಬದ NE Sy 
120. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಅಲ್ಲಾಹನು 
ರೂಪಗಳನ್ನು ಮತ್ತು ನಿಮ್ಮಸಂಪತ್ತನ್ನುನೋಡುವುದಿಲ್ಲ, ಅವನು ನಿಮ್ಮಹೃದಯಗಳನ್ನುಮತ್ತು 
ಕರ್ಮಗಳನ್ನುನೋಡುತ್ತಾನೆ.! (ಮುಸ್ಲಿಮ್‌) 


ಟಿಪ್ಪಣಿ: 

1. ಕೆಲವು ವರದಿಗಳಲ್ಲಿ ಹೀಗೆ ಕಾಣಬಹುದು- '"ಅಲ್ಲಾಹನು ನಿಮ್ಮ ಶರೀರಗಳನ್ನು, 
ರೂಪಗಳನ್ನು ಮತ್ತು ನಿಮ್ಮ (ಬಾಪು ಕರ್ಮಗಳನ್ನು ನೋಡುವುದಿಲ್ಲ. ಅವನು ನಿಮ್ಮ ಹೃದಯಗಳನ್ನು 
ನೋಡುತ್ತಾನೆ.'' (ಜಮ್‌ವುಲ್‌ ಫವಾಇದ್‌) 

ಹೃದಯಗಳನ್ನು ನೋಡುವುದೆಂದರೆ ಅಲ್ಲಾಹನ ದೃಷ್ಟಿಯು ನಿಮ್ಮ ಭಾವನಗಳು ಮತ್ತು ನಿಮ್ಮ 
ಮನಸಿನ ಸ್ಥಿತಿಗತಿಗಳ ಮೇಲಿರುತ್ತದೆ: ನಿಮ್ಮಲ್ಲಿ ಪ್ರಾಮಾಣಿಕತೆ ಮತ್ತು ಲಿಲ್ಲಾಹಿಯತ್‌ (ಅಲ್ಲಾಹನಿಗಾಗಿ 
ಸಮರ್ಪಣಾಭಾವ) ಇದೆಯೋ ಇಲ್ಲವೋ, ಈಮಾನಿನ ಸ್ಫೂರ್ತಿ ನಿಮ್ಮಲ್ಲಿಉಂಟಾಗಿದೆಯೋ ಇಲ್ಲವೋ 
ಎಂಬ ಬಗ್ಗೆ] ಹೃದಯದಲ್ಲಿ. 'ಶಮಾನಿರುವಲ್ಲಿಕುಫ್ರ್‌, ಪರಿಶುದ್ಧ ಭಾವನೆ ಮತ್ತು ಪ್ರಾಮಾಣಿಕತೆ ಇರುವಲ್ಲಿ 
ಕಾಪಟ್ಯ ಮತ್ತು ಕೆಟ್ಟ ಭಾವನೆಗಳಿದ್ದರೆ, ಆಗ ಸುಂದರ ರೂಪ ಮತ್ತು ಬಾಹ್ಯ ಕರ್ಮಗಳಿಗೆ ದೇವನ 
ದೃಷ್ಟಿಯಲ್ಲಿ ಯಾವುದೇ ಬೆಲೆಯಿರುವುದಿಲ್ಲ 


104 ಪ್ರವಾದಿ ವಚನಗಳು 


ಸಾಲ ಮರು ಹಾವತಿ 


೬2 ಟಬ ಬ ಲೋ್ಟೋೋ್‌್‌ಶ್‌ಫಶೌ್ಮ್ನ ಶಶ ರ್ಯ ೇೀೇ್ಣ್ಮ ಟ್ಛ 
ಆಜಿ! 113 ೬೬ J ಕೆ; EPA FS 
(44೩ ಟು Lj 2೬ನ್ನು ೬34 ಟ್ರೀ 


121. ಅಬೂಹುರೈರಾ ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಒಬ್ಬನು ಜನರಿಂದ 
ಮರುಪಾವತಿ ಮಾಡುವ ಉದ್ದೇಶದಿಂದ ಸಾಲ ಪಡೆದಿದ್ದು ಅದನ್ನುಸಕಾಲದಲ್ಲಿಕಾರಣಾಂತರಗಳಿಂದ 
ಮರು ಪಾವತಿ ಮಾಡದಿದ್ದರೆ ಅಲ್ಲಾಹನು ಅದನ್ನು ಅವರ ಪರವಾಗಿ ಸಂದಾಯ ಮಾಡುವನು. 
ಇನ್ನೊಬ್ಬನು ಸಾಲ ಪಡೆದಿದ್ದು ಮರುಪಾವತಿ ಮಾಡುವ ಉದ್ದೇಶ ಹೊಂದಿರದಿದ್ದರೆ ಅಲ್ಲಾಹನು 
ಅವನೆ ಈ ದುರುದ್ವೇಶಕ್ಕಾಗಿ ಅವನನ್ನು ನಾಶ ಮಾಡಿ ಬಿಡುವನು. (ಬುಖಾರಿ) 
ಟಿಪ್ಪಣಿ: 

1. ಅಂದರೆ ಉದ್ದೇಶ ಸರಿಯಾಗಿದ್ದರೆ ಸಾಲ ಮರುಪಾವತಿಯಾಗದಿದ್ದರೂ ಅಲ್ಲಾಹನ 
ದೃಷ್ಟಿಯಲ್ಲಿ ಅವನು ಅಪರಾಧಿಯಾಗುವುದಿಲ್ಲ ಆ ಸಾಲವನ್ನು ಅಲ್ಲಾಹನೇ ತನ್ನ ವತಿಯಿಂದ 
ಸಂದಾಯ ಮಾಡುವನು. ಆದರೆ ದುರುದ್ದೇಶವಿದ್ದರೆ ಅದು ಅವನನ್ನು ಮುಳುಗಿಸಿಯೇ ಬಿಡುವುದು. 
ಅವನು ವಿನಾಶದಿಂದ ಪಾರಾಗಲಾರನು. ಅಲ್ಲಾಹನು ನಮ್ಮೆಲ್ಲರನ್ನೂ ಎಲ್ಲ ರೀತಿಯ ಸ್ವಾರ್ಥ ಮತ್ತು 
ದುಷ್ಟಪೃತ್ತಿಗಳಿಂದ ರಕ್ಷಿಸಲಿ. ಆಮೀನ್‌. 

ಸಂಕಲ್ಪದೋಷವೇ ನೈಜ ಅಪರಾಧವಾಗಿದೆ- ಸೂಕ್ತೆ ಕಾರಣವು ಅಲ್ಲಾಹನ ಬಳಿ 
ಸ್ವೀಕಾರಾರ್ಹವಾಗಿದೆ- ಒಂದು ಹದೀಸ್‌ನಲ್ಲಿ ಹೀಗಿದೆ- ಒಬ್ಬನು ತನ್ನ ಸಹೋದರನಿಗೆ ಮಾತು 
ಕೊಟ್ಟಿದ್ದು ಅದನ್ನು ಪೂರೈಸುವೆನೆಂಬ ಸಂಕಲ್ಲವನ್ನೂ ಹೊಂದಿದ್ದು ಆದರೆ ಕಾರಣಾಂತರದಿಂದ 
ವಾಗ್ದಾನ ಪೂರೈಸದಿದ್ದರೆ ಅವನ ಮೇಲೆ ಪಾಪವಿಲ್ಲ (ಅಬೂ ದಾವೂದ್‌, ತಿರ್ಮಿದಿ: ರುದ್‌ ಬಿನ್‌ 
ಅರ್ಕಮ್‌) ಅಲ್ಲಾಹನು ಮನುಷ್ಯನ ಸಂಕಲ್ಪಮತ್ತು ಅವನ ನಿರ್ಬಂಧಿತಾವಸ್ಥೆಯನ್ನು ಚೆನ್ನಾಗಿ ಬಲ್ಲನು. 
ನಿರ್ಬಂಧಿತನನ್ನು ಹಿಡಿಯುವುದು ಕರುಣೆ ಮತ್ತು ನ್ಯಾಯಕ್ಕೆ ವಿರುದ್ಧವಾಗಿದೆ. ಇಷ್ಟೆಲ್ಲ ಸ್ಪಷ್ಟ ಆದೇಶಗಳ 
ಬಳಿಕವೂ ಇಸ್ಲಾಮ್‌ ಪ್ರಾಕೃತಿಕ ಧರ್ಮವೆಂಬ ಬಗ್ಗೆ ಸಂಶಯವಿದೆಯೇ? 


ಅಸೂಯೆ 
iA AE (4, 80 ಫೌ 
SET : Mp dE : IU Ps ES 
ಹ 8s ಅಟ 


sy) ರೂ ie 


ಕ್ರವಾದಿ ವಚನಗಳು ` ; 105 


122. ಅಬ್ದುಲ್ಲಾಬಿನ್‌ ಮಸ್‌ಊದ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು: ಇಬ್ಬರು 
ತ್ವಕಿಗಳ ಬಗ್ಗೆ ಅಸೂಯೆ ಸಮ್ಮತವಾಗಿದೆ.' ಅವರಲ್ಲೊಬ್ಬನು ಅಲ್ಲಾಹನು ಧಾರಾಳ ಸಂಪತ್ತನ್ನು 
ೀಡಿದ್ದು Ma ಸತ್ಯದ ಮಾರ್ಗದಲ್ಲಿ ಖರ್ಚು ಮಾಡುವ ಅನುಗ್ರಹವನ್ನು ನೀಡಿದವನು. 
ಇನ್ನೊಬ್ಬನು ಅಲ್ಲಾಹನು ಯುಕ್ತಿಜ್ಞಾನ ನೀಡಿದ್ದು ಅದರಂತೆ ತೀರ್ಮಾನ ಕೈಗೊಳ್ಳುವ ಮತ್ತು 
ಅದನ್ನು ಜನರಿಗೆ ಕಲಿಸುವ ವ್ಯಕ್ತಿ. (ಬುಖಾರಿ, ಮುಸ್ಲಿಮ್‌) 


ಕಿಪಣಿ: ; ಕ 
1. ಇಲ್ಲಿಅಸೂಯೆಯೆಂದರೆ ಈರ್ಟ್ಯೆ. ಇದರಲ್ಲಿಉತ್ಸೇಕ್ಷೆಯಿದೆ. ಪ್ರಸ್ತುತ ಎರಡೂ ಗುಣಗಳನ್ನು 
3ಳೆಸಿಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. 

2. ಅಂದರೆ ಈ ಇಬ್ಬರೇ ಜೀವನದಲ್ಲಿ ವಿಜಯಿಗಳು. ಇವರಷ್ಟು ಯಶಸ್ವಿಗಳೆಂದು ಬೇರೆ 
ಶಾರನ್ನು ಹೇಳಲಾಗದು. ಜೀವನದಲ್ಲಿ ತನಗಾಗಿ ಏನೇ ಸುಖಾಡಂಬರಗಳನ್ನು ಗಳಿಸಿದರೂ ಅದಕ್ಕೆ 
ಕಾಸ್ತವಿಕ ದೃಷ್ಟಿಯಿಂದ ಯಾವುದೇ ಬೆಲೆಯಿಲ್ಲ ""ಈ ಲೋಕದಲ್ಲಿನಾವು ಏನನ್ನುನೀಡುತ್ತೇವೋ ಅದು 
ಸಮನ್ನು ಐಶ್ವರ್ಯವಂತನನ್ನಾಗಿ ಮಾಡುತ್ತದೆಯೇ ಹೊರತು ನಾವು ಪಡೆಯುನುದನ್ಲ' ಎಂದು 
:ರಿಯರೊಬ್ಬರ ಮಾತು. 

ಈ ಹದೀಸ್‌ನಲ್ಲಿವಿವರಿಸಲಾದ ಎರಡು ಗುಣಗಳ ಹೊರತು ಬೇರಾವುದೇ ಗುಣಕ್ಕೆ ಬೆಲೆಯಿಲ್ಲ 
ದ್ದರಿಂದ ಇದರ ಹೊರತಾದ ಯಾವುದೇ ವಸ್ತುವಿನ ಬಗ್ಗೆ ಈರ್ಟೈ ಅಥವಾ ಅಸೂಯೆ ನಮ್ಮಸ ಸಂಕುಚಿತ 
ಕೃಷ್ಟಿ ಮತ್ತು ಅಲ್ಪತನವಾಗಿರುವುದು, ಅಸೂಯೆಯಂತೂ ದುರ್ಗುಣವಾಗಿದೆ. ಅಸೂಯೆಯು 
1ಮೃತವಾಗುವುದಾದರೆ ಈ ಹದೀಸ್‌ನಲ್ಲಿ ಹೇಳಲಾದ ಎರಡೇ ಗುಣಗಳ ಬಗ್ಗೆ ಅಸೂಯೆ 
ತಡಬಹುದು. ಪ್ರವಾದೀಸು ಹೇಳಿರುವ ಈ ಕೆಳಗಿನ ಮಾತಿನಂತಿದೆ. ""ನಾನು ಯಾರಿಗಾದರೂ 
ಯಾರ ಮುಂದೆಯಾದರೂ ಸ ಸಾಷ್ಟಾಂಗವೆರಗುವ ಆಜ್ಞೆ] ನೀಡುತ್ತಿದ್ದರೆ ಮಹಿಳೆಗೆ ತನ್ನ ಪತಿಯ ಮುಂದೆ 
ಎಷ್ಟಾಂಗವೆರಗುವ ಆಜ್ಞೆನೀಡುತ್ತಿದ್ದೆ.'' (ತಿರ್ಮಿದಿ ' 


ಮೂರು ಬೇಡಿಕೆಗಳು 
1: sj Sd SS ni 


£ 


Gb S55 A 3 ಜು ಟು ಮ ಆ 
(ಸ! ಲ ತತಾ, ರಗೆ ಆ) 


123. ಪ್ರವಾದಿ(ಸ) ಫಜ್ರ್‌ ನಮಾರುಖ್‌ನ ನಂತರ ಹೀಗೆ ಹೇಳುತ್ತಿದ್ದರೆಂದು ಉಮ್ಮು 
'ಲಮ(ರ) ವರದಿ ಮಾಡುತ್ತಾರೆ- ಅಲ್ಲಾಹನೇ! ನಾನು ನಿನ್ನಿಂದ ಪ್ರಯೋಜನಕಾರಿ ಜ್ಞಾನ, 
4ಕಾರಾರ್ಹ ಕರ್ಮ ಮತ್ತು ಶುದ್ಧ ಜೀವನಾಧಾರವನ್ನು ಬೇಡುತ್ತೇನೆ." 

(ಅಹ್ಮದ್‌, ಇಬ್ನುಮಾಜ, ಬೈಹಕಿ-ದಆ್‌ವಾತುಲ್‌ ಕಬೀರ್‌ನಲ್ಲಿ 


106 ಪ್ರವಾದಿ ವಚನಗಳ 


ಟಿಪ್ಪಣಿ: 
ಸ್ವ 1... ಪ್ರಯೋಜನಕಾರಿ ಜ್ಞಾನವೆಂದರೆ ಕೆಲಸಕ್ಕೆ ಬರುವ ಜ್ಞಾನ. ವ್ಯರ್ಥ ಮಾ 
- ಉದ್ದೇಶರಹಿತ ಜ್ಞಾನವಲ್ಲ ಈಮಾನಿಗೆ ಶಕ್ತಿ ದೊರೆಯುವ, ಧರ್ಮದ ತಿಳುವಳಿಕೆ ಹೆಚ್ಚು 
ಸತ್ಯಮಾರ್ಗದಲ್ಲಿ ನಡೆಯಲು ಸುಲಭವಾಗುವ, ಆತ್ಮಾಭಿಮಾನವನ್ನು ಕಾಪಾಡುವ, ಸತ್ಯಧರ್ಮಃ 
ಸೇವೆಗೆ ಕಾರಣವಾಗಬಲ್ಲ ಹಾಗೂ ಮಾನವರ ಸೇವೆಯ ಕಾರ್ಯವೂ ನಡೆಯಬಲ್ಲಂತಹ ಜ್ಞಾನವ 
ನಿಜವಾಗಿ ಪ್ರಯೋಜನಕಾರಿ ಜ್ಞಾನವಾಗಿದೆ. ಮಾನವನಿಗೆ ಮನ-ಮಸ್ತಿಷ್ಠಗಳನ್ನು ವ್ಯರ್ಥ ಮಃ 
ಅನಗತ್ಯ ವಿಷಯಗಳನ್ನು ತುಂಬಲಿಕ್ಕಲ್ಲ ಮಾನವನ ಹೃದಯವು ದೇವ ದೃಷ್ಟಿಯ ತಾಣವಾಗಿ 
. ಅದನ್ನು ಕಸದ ತೊಟ್ಟಿಯಾಗಿಯೋ ಗುಡಾನವಾಗಿಯೋ ಮಾಡುವಂತಿಲ್ಲ ಹಾಗಾದರೆ ಅದು ಅತ್ಯಂ 
ಅಸಂಬದ್ಧವಿಷೆಯವಾಗಿರುವುದು. ಇದರಿಂದ, ದ್ವೇಷ, ಅಸೂಯೆ, ವೈರ, ಲೋಭ ಮತ್ತು ಅತಿಯಾ 
ಮೊದಲಾದ ದುರ್ಗುಣಗಳನ್ನು ಹೊಂದಿದವರು ತಮ್ಮ ಮೇಲೆ ತಾವೇ ಅಕ್ರಮವೆಸಗುತ್ತಾರೆ ಮಃ 
ನೈತಿಕವಾಗಿ ತುಂಬಾ ಅಧಃಪತನಕ್ಕೆ ತುತ್ತಾಗುತ್ತಾರೆಂದು ತಿಳಿಯಬಹುದು. ಇದರ ಪರಿಣಾಮವಾ 
ಚಾಡಿ, ಪರನಿಂದೆ, ರಹಸ್ಯ ಶೋಧನೆ, ಅಪವಾದ ಹೊರಿಸುವಂತಹ ನೈತಿಕ ರೋಗಗಳಿಗೆ ತುತ್ತಾಗಿ ಶವ 
ಸಮಯವನ್ನು ಹಾಳು ಮಾಡುತ್ತಾರೆ ಮತ್ತು ಸಮಾಜದಲ್ಲಿಗಲಭೆಗೊಂದಲಗಳಿಗೆ ಕಾರಣವಾಗುತ್ತಾರೆ 
ಅಂಗೀಕಾರಪಡೆಯುವಕರ್ಮವನ್ನುಕ। ಹದೀಸಿನಲ್ಲಿಸ್ಟೀಕಾರಾರ್ಹ ಕರ್ಮವೆನ್ನಲಾಗಿದೆ. ಕಮ 
ಮತ್ತು ಕೃತ್ಯದಲ್ಲಿವ್ಯತ್ಯಾಸವಿದೆ. ಕರ್ಮದ ಹಿಂದೆ ನಿರ್ಧಾರವಿರುತ್ತದೆ. ಆದರೆ ಕೃತ್ಯವು ಸಾಮಾನ್ಯವಾಗಿ 
ಕರ್ಮವು ಶಾಶ್ವಶತೆಯನ್ನು ಬಯಸುತ್ತದೆ. ಏಕೆಂದರೆ ಅದು ಮಾನವನ ಸ್ವಭಾವ-ಗುಣಗ 
ಪ್ರತೀಕವಾಗಿದೆ. ಅಲ್ಲದೆ ಕರ್ಮವುಯಾವಾಗಲೂಯಾವುದಾದರೂಉದ್ದೇಶಕ್ಕಾಗಿರುತ್ತದೆ. ಸ್ಟೀಕಾರಾಹ 
ಕರ್ಮವು ಬಾಹ್ಯವಾಗಿ ಪ್ರತಿಷ್ಠಿತವಾಗಿರುವುದು, ಆತ್ಮದ ದೃಷ್ಟಿಯಿಂದಲೂ ಪರಿಶುದ್ಧವಾಗಿರುವುದ. 
ಅದರ ಕಲ್ಪನೆಯು ನಮ್ಮನ್ನು ದೇವನೊಂದಿಗೆ ಜೋಡಿಸುತ್ತದೆ. ನಮ್ಮ ಕರ್ಮಗಳು ದೇವನ ಬ 
ಸ್ಥೀಕೃತವಾಗಬೇಕೆಂಬುದು ನಮ್ಮ ಉದ್ದೇಶವಾಗಿರುವುದು. 
ಪಥಭ್ರಷ್ಟಜನರ ಜೀವನದ ಕಡಿವಾಣವು ಅವರ ಚಿತ್ತದ ಕೈಯಲ್ಲಿರುತ್ತದೆ. ಅವರು ಅದರ ಹೊಡೆ 
ತಿನ್ನುತ್ತಾ ಅಲೆದಾಡುತ್ತಾರೆ. ಆದರೆ ವಿಶ್ವಾಸಿಯ ಜೀವನವು ಅವರ ಪ್ರಭುವಿನ ಆಜ್ಞೆಮತ್ತು ಸಂಪ್ರೀತಿ 
ಬದ್ಧವಾಗಿರುತ್ತದೆ. ಅದರಿಂದಾಗಿ ಅವರ ಜೀವನವು ಆದರ್ಶವೆನಿಸುತ್ತದೆ. ಅದು ಬಾಹ್ಯ ದೃಷ್ಟಿಯಿಂ 
ಪರಿಶುದ್ಧವೂ ಅಂತರ್‌ ದೃಷ್ಟಿಯಿಂದ ಅತ್ಯುತ್ತಮವೂ ಆಗಿರುತ್ತದೆ. ವಿಶ್ವಾಸಿಯ ಜೀವನವು ಇಬಾದಃ 
ನದ್ದಾಗಿದ್ದುಮಾನವನಿಗೆ ಅತ್ಯುತ್ತಮ ಬಂಡವಾಳ ವಾಗಿರುತ್ತದೆ. ದೇವನನ್ನರಿತವನ ಮತ್ತು ಚಿತ್ರದ ದಾಸ 
ನಡುವೆ ಇರುವ ವ್ಯತ್ಯಾಸವನ್ನು ಈ ಕೆಳಗಿನ ಉದಾಹರಣೆಯಿಂದ ಗ್ರಹಿಸಬಹುದು. ಒಂದೆಡೆ ಕೊಳಕಿ 
ಹುಳ, ಕೊಳಕಿನಲ್ಲೇ ಅದು ಕೊಸರಾಡುತ್ತಿರುತ್ತದೆ. ಇನ್ನೊಂದೆಡೆ, ಸಾಹಿತ್ಯದ ಸೌಂದರ್ಯವನ್ನೇ 
ಪ್ರಕೃತಿದತ್ತವಾದ ಕವಿಯಿದ್ದಾನೆ. ಅವನ ಹೃದಯದಲ್ಲಿ ಮಿಡಿತ, ಆತ್ಮದಲ್ಲಿ ಚೈತನ್ಯವಿದ್ವು ಅವ 
ಭಾವನೆಗಳೂ ಅತ್ಯುತ್ತಮವಾಗಿದೆ. ಇವೆರಡರ ವ್ಯತ್ಯಾಸವನ್ನು ನೀವು ಗ್ರಹಿಸಬಲ್ಲಿರಷ್ಟೆ ದೇವೋಪಾಸ 
ಸ್ಫೂರ್ತಿಯು ಮನಸ್ಸಿನ ಉನ್ನತ ಸ್ಥಿತಿ ಹಾಗೂ`ಸಂತೋಷಾತಿರೇಕದ ಆವೇಶವಾಗಿದೆ. ಈ ಸಿಹಿಪ್ರಜ್ಞೆಗಾ 
ಸಕಲ ಲೋಕದ ಸುಖಾಡಂಬರಗಳನ್ನೂ ಬಲಿನೀಡಬಹುದಾಗಿದೆ. ವಿಶ್ವಾಸಿಯ ಪ್ರತಿಯೊಂಂ 
ಸಾಷ್ಟಾಂಗವೂ ಅವನ ಸಂಬಂಧವು ಅಲ್ಲಾಹನೊಂದಿಗಿದೆಯೇ ಹೊರತು ಚಿತ್ರದೊಂದಿಗಲ್ಲವೆಂ೭ 
ಪ್ರಸ್ತುತ ಪಡಿಸುತ್ತದೆ. ಮಾನವನ ಜೀವನ ರಂಗದಲ್ಲಿದೇವನು ಅವನ ಹೃದಯವಾಗಿ ಮಾರ್ಪಡುವುರ 


ವಾದಿ ವಚನಗಳು 107 


ವನ ಮಟ್ಟಿಗೆ ನಷ್ಟಕಾರಕವಲ್ಲ ಆದರೆ ಈ ಲೋಕದಲ್ಲಿ ದೇವನ ಇಚ್ಛೆಗೆ ವಿರುದ್ಧವಾಗಿ ತಮ್ಮ ತುಚ್ಛ 
ಎವನೆಗಳಿಗೆ ಮತ್ತು ಚಿತ್ತಾಕಾಂಕ್ಷೆಗಳಿಗೆ ಆದ್ಯತೆ ನೀಡುವ ಅಸಂಖ್ಯಾತ ಜನರನ್ನು ಕಾಣಬಹುದು. ಆದರೆ 
ವರಿಗೆ ಅವುಗಳ ಬದಲು "ದೇವನಿದ್ದಾನೆ'ಂಬುದು ಮರೆತೇ ಹೋಗಿರುತ್ತದೆ. 

ಶುದ್ಧಆಹಾರವು ಮಾನವನ ಮೂರನೆಯ ಅಗತ್ಯವಾಗಿದೆ. ಆಹಾರವು ನಮ್ಮಶರೀರಕ್ಕೂಆತ್ಮಕ್ಕೂ 
ಗತ್ಯವಿದೆ. ಮಾನವನು ಶುದ್ಧ ಆಹಾರವನ್ನೇ ಬಯಸಬೇಕು. ಅರಬಿ ಭಾಷೆಯಲ್ಲಿ "ರಿರಫ್ಕ್‌' ಎಂಬ 
ದಕ್ಕೆ ಕೇವಲ ಆಹಾರವೆಂಬರ್ಥವಿರುವುದಿಲ್ಲ ಅದು ಕೊಡುಗೆ, ಅನುಗ್ರಹ ಮತ್ತು ಸೌಭಾಗ್ಯವೆಂಬ 
ರ್ಥದಲ್ಲಿ ಪ್ರಸಿದ್ಧವಾಗಿದೆ. ದೇವನಿಂದ ದೊರಕುವುದೆಲ್ಲವೂ ನಮ್ಮ ರಿರಸ್ಕ್‌ ಆಗಿದೆ. ಸಂತಾನವನ್ನೂ 
ದರಲ್ಲಿ ಸೇರಿಸಲಾಗಿದೆ. ಅನೇಕ ಹದೀಸ್‌ ವರದಿಗಾರರ ಹೆಸರುಗಳು ರಿರಸ್ಕ್‌ ರಿರ್ಕುಲ್ಲಾ ಮತ್ತು 
ರುಕ್‌ ಎಂದು ಕಂಡುಬರುತ್ತದೆ. ರಿರಸ್ಕ್‌ ಎಂದರೆ ಕೇವಲ ಆಹಾರವಲ್ಲ ವಿದ್ಯೆ ೈ, ಜ್ಞಾನ, ಯುಕ್ತಿ, 
ವಿಕೆ ರವರ ಎಲ್ಲವೂ ರಿರಸ್ಕ್‌ನಲ್ಲಿ: ಸೇರಿದೆಯೆಂದು ಇದರಿಂದ ತಿಳಿದುಬರುತ್ತದೆ. 

ಮಾನವನು ಹಲಾಲ್‌(ಧರ್ಮಬದ್ಳು ಮತ್ತು ಶುದ್ಧ ಆಹಾರದಿಂದ ತನ್ನ ಶರೀರವನ್ನು 
ಷಿಸಬೇಕು. ಅಕ್ರಮವಾಗಿ ಗಳಿಸಿದ ಅಥವಾ ಲೂಟಿ ಮಾಡಿದ 'ಆಹಾರವನ್ನು ತಿನ್ನುವುದು. 
ಇರಿತ್ರ್ಯದ ಮರಣವಾಗಿದೆ. ನಮ್ಮ ಹೊಟ್ಟೆ ಹೊರೆಯಲಿಕ್ಕೆ ಆಹಾರ ಮಾತ್ರವಲ್ಲ ಶುದ್ಧ ಆಹಾರದ 
ಗತ್ಯವಿರುವಂತೆಯೇ ಮನ-ಮಸ್ತಿಷ್ಠಗಳ ಪೋಷಣೆಗೆ ಶುದ್ಧ ಆಹಾರ ಅಗತ್ಯವಾಗಿದೆ. ಈ ಎರಡನೇ 
;ಧದ ಆಹಾರವನ್ನೂ ಅಲ್ಲಾಹನು ಉತ್ತಮ ರೀತಿಯಲ್ಲಿ ಒದಗಿಸಿದ್ದಾನೆ. ಅದಕ್ಕಾಗಿ ಪ್ರವಾದಿಗಳ 
'ಮಕವಾಯಿತು. ಅದಕ್ಕಾಗಿ ದೈವಿಕ ಗ್ರಂಥಗಳು ಅವತೀರ್ಣಗೊಂಡುವು. ದೇವನ ದಾಸ್ಯ-ಅನುಸರಣೆ 
ಗತ್ತು ಉಪಾಸನೆಗೂ ಶುದ್ಧ AN ಸ್ಥಾನವಿದೆ. ನಮಾರು್‌ ಆತ್ಮಕ್ಕೆ ಅತ್ಯುತ್ತಮ ಸತರ 
ಕ್ರ್‌ (ದೇವ ಸ್ಥರಣೆ, ಕುರ್‌ಆನ್‌ ಪಾರಾಯಣ ಅಥವಾ ಆಲಿಸುವುದು ಕೂಡಾ ಆತ್ಮಕ್ಕೆ ಅತ್ಯುತ್ತಮ 
1ಹಾರವಾಗಿದೆ. ಅದರಿಂದಲೇ ಈಮಾನಿನಲ್ಲಿ ಜೀವಂತಿಕೆ ಹಾಗೂ ಆತ್ಮಕ್ಕೆ ಹುರುಪುಂಟಾಗುತ್ತದೆ. 
ಓಸೀಹ್‌ರ(ರ) ಪ್ರಾರ್ಥನೆಯ ಒಂದು ವಾಕ್ಯ ಹೀಗಿದೆ- “`ನಮ್ಮ ದೈನಂದಿನ ಆಹಾರವನ್ನು ದಿನಾಲೂ. 
/ಡುತ್ತಿರು.'' (ಲೂಕ, 11:13) ಇದರರ್ಥ- ನಮ್ಮ ಜೀವನಕ್ಕೆ ಬೇಕಾದುದನ್ನು: ನಮಗೆ ದಯಪಾಲಿಸು 
»ಥವಾ ಸನ್ಮಾರ್ಗದತ್ತ ಸಾಗುವಂತಹ ಆತ್ಮವನ್ನು ದಯಪಾಲಿಸು ಎಂದಾಗಿದೆ. ಮಸೀಹರ ಒಂದು 
ಸಾತು ಈ ಅರ್ಥವನ್ನು ಸಮರ್ಥಿಸುತ್ತದೆ- " 'ಮಾನವ ರೊಟ್ಟಿಯಿಂದ ಬದುಕುವುದಿಲ್ಲ ಅವನು 
ಸವನ ವತಿಯಿಂದ ಬರುವ ಕಲಿಮ(ಮಾತು)ದಿಂದ ಬದುಕುತ್ತಾನೆ.'' 

ನಮ್ಮ ಪ್ರತಿಯೊಂದು ಸಜ್ಜಾ ನಮ್ಮ ಸಂಬಂಧವು ನಮ್ಮ ದೇವನೊಂದಿಗಿದೆಯೆಂದು 
3ಕಟಪಡಿಸುತ್ತದೆ. ಅವನು ತನ್ನೊಂದಿಗೆ ಸಂಬಂಧವಿರುವವರನ್ನು ದೂರ ಮಾಡುವುದಿಲ್ಲ. ಈ 
[ಬಂಧವನ್ನು ಚಾರಿತ್ರ್ಯ ಮತ್ತು ಕರ್ಮದ ಶಕ್ತಿಯಿಂದ ಇನ್ನಷ್ಟು ಬಲಗೊಳಿಸಿ ಭದ್ರ ಪಡಿಸಲಿಕ್ಕಾಗಿ 
ಮಗೆ ಈ ಲೋಕದಲ್ಲಿ ಕರ್ಮ ರಂಗವನ್ನು ಒದಗಿಸಲಾಗಿದೆ. ಸಜ್ಜಾದಲ್ಲಿ ನಾವು" ದೇವನತ್ತ 
ಏರಳುವವರಾಗಿದ್ದೇವೆಂಬ ಸತ್ಯದ ನವೀಕರಣವಾದಂತೆಯೇ ಪ್ರತಿಯೊಂದು ಸತ್ಯರ್ಮದ ಮೂಲಕ 
*ದೇ ವಾಸ್ತವಿಕತೆಯು ಪ್ರಕಟಗೊಳ್ಳುತ್ತಿರುತ್ತದೆ. ಮುಂದೆ ಬರುವುದರ ನಿರೀಕ್ಷೆಯ ಕಲ್ಪನೆಯು ಜೀವನದ 
ಸೊಡ್ಡ ಬಂಡವಾಳವಾಗಿದೆ. ಇದೇ ಕಲ್ಪನೆಯು ನಮ್ಮನ್ನು ಕರ್ಮರಂಗದಲ್ಲಿ ಸಕ್ರಿಯವಾಗಿರಿಸುತ್ತದೆ. 
ಇವು. ಪ್ರಾಮಾಣಿಕವಾಗಿ ದೇವನ ದಾಸರನ್ನು ಇಹ-ಪರಲೋಕಗಳ ನಷ್ಟದಿಂದ ರಕ್ಷಿಸುವಂತಾಗಲು 
ಸುತ್ತು ನಾವೂ ಸ್ನೆಯಂ ನಷ ದಿಂದ ಪಾರಾಗುವಂತಾಗಲು ಇದೇ ಕಲ್ಪನೆಯು ನಮ್ಮನ್ನು. ಮೇಲೆತ್ತುವುದು. 


108 ಪ್ರವಾದಿ ವಚನಗಳ 
ಲೌಕಿಕ ಜೀವನದ ವಾಸ್ತವಿಕತೆ 


(ಗ ಖು ಶೌ Bc As A ಗೆ ವೋಂಟ್‌ ಗಂಜ್‌ 
MATL ಟ್ರೂ) ಮಖ: ಬೆ (PHB GE 
Es ವ 
31813 GG 1053 gu ls ಬುಧ 
(trl css 3) ಟು) 

124. ಪ್ರವಾದಿಸು ಹೇಳುವುದನ್ನು ಕೇಳಿದ್ದೇನೆಂದು ಅಬೂ ಹುರ್ಕೆರಾ(ರ) ಹೀ; 
ಉಲ್ಲೇಖಿಸುತ್ತಾರೆ- ಎಚ್ಚರಿಕೆ! ಈ ಲೋಕ ಮತ್ತು ಅದರಲ್ಲಿರುವುದೆಲ್ಲವೂ ಅಲ್ಲಾಹನ ಸ್ಥರಣ 
ಮತ್ತವನು ಮೆಚ್ಚುವ ವಸ್ತುಗಳೆ ಹಾಗೂ ವಿದ್ವಾಂಸ ಮತ್ತು ವಿದ್ಯಾರ್ಥಿಯ ಹೊರತು 
ಶಪಿಸಲ್ಪಟ್ಟದ್ದಾಗಿವೆ.3 (ತಿರ್ಮಿದಿ, ಇಬ್ನುಮಾಜಃ 
ಟಿಪ್ಪಣಿ: 

1. ಈ ಲೋಕದಲ್ಲಿ ಅತ್ಯಂತ ಗೌರವಾರ್ಹ ವಸ್ತುವಿದ್ದರೆ, ಅದು ದೇವಸ್ಥರಣೆಯಾಗಿದೆ. ಲೌ 
ಜೀವನದಲ್ಲಿ ಎಲ್ಲವೂ ನೆನಪಿರುವ, ಆದರೆ ತನ್ನನ್ನು ಸೃಷ್ಟಿಸಿ ತನ್ನೆಲ್ಲ ಅಗತ್ಯಗಳ ಬಗ್ಗೆ ಗಮನವಿರಿ: 
ತನ್ನೆಲ್ಲ ಜೀವನಾವಶ್ಯಕತೆಗಳನ್ನು ಒದಗಿಸಿದ ದೇವನನ್ನು ಮಾತ್ರ ನೆನಪಿಲ್ಲದ ವ್ಯಕ್ತಿಯು ಸತ್ತಂತೆ ಮಠ 
ಜಡವಸ್ತುವಿನಂತೆ. ಮಾನವನ ಬಯಕೆ-ಬೇಡಿಕೆಗಳ ಹಾಗೂ ಅವನ ಹೃದಯದಲ್ಲಿ ಹುದುಗಿರುಃ 
ಆಗ್ರಹಗಳ ಮತ್ತು ಆಸಕ್ತಿಗಳ ಏಕೈಕ ಉತ್ತರವಾಗಿರುವ ದೇವನನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ 
ಅವನನ್ನು ಕಳಕೊಂಡರೆ ಎಲ್ಲವನ್ನೂಕಳಕೊಂಡಂತೆ, ಅವನು ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಸರಿ. 

2. "ದೇವನು ಮೆಚ್ಚುವ ವಸ್ತುಗಳು' ಎಂಬುದಕ್ಕೆ ಇನ್ನೆರೆಡು ಅರ್ಥಗಳಿವೆ. (1) ಅಲ್ಲಾಹನಿಃ 
ಹತ್ತಿರಗೊಳಿಸುವ ವಸ್ತು (2)ಅವನಿಗೆ ಅಧೀನವಾಗಿರುವ ವಸ್ತು. ಮೂಲದಲ್ಲಿ 'ವಾಲಾಹು' ಎಂದಿದೆ 
ಅದು "ವಲೀ'(ಸ್ನೇಹಿತ) ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಪ್ರೀತಿ ಮತ್ತು ನಿಕಟ ಎಂಬ ಅರ್ಥಗಳ 
ಅದರಲ್ಲಿದೆ. 

3. ವಿದ್ವಾಂಸ ಮತ್ತು ವಿದ್ಯಾರ್ಥಿಯ ಪ್ರಸ್ತಾಪವು ಸಾಮಾನ್ಯ ಮತ್ತು ವಿಶಿಷ್ಟ ಎಂಬರ್ಥದಲ್ಲಿದೆ 
ಅವರೊಳಗಿನ ಸಂಬಂಧದ ಮಹತ್ವವಲ್ಲರಿಗೂ ತಿಳಿದಿದೆ. 

Pd 3» 10. ಎ 3% 4 40 ತೈ ಹ ಭ್ರೂ ತ | ಆ #3407 
03೨) SL HST Lal By: JE Jy ಆ; 
ಈ ಚ ್‌ೌಚ ಹ್‌ ಟ್‌ ತ್ಹ ್ಹಹಹ ar 
ರ್‌ KAN SS Lah 615 ಘಟ್ಟ ಖು gS YG ab 
ತ್‌ [3 ಟಟ ಟಟ “ಗ ಟ್ಟ 1 
(SY) AE SY UY co Sb ಎ 
125. ಪ್ರವಾದಿಸು ಹೇಳಿರುವುದಾಗಿ ಅಬೂ ಹುರೈರಾ(ರ) ಹೀಗೆ ಉಲ್ಲೇಖಿಸುತ್ತಾರೆ- 
ಕೆಲವೊಮ್ಮೆ ದಾಸನು ದೇವನಿಗೆ ಪ್ರಿಯವಾದ ಒಂದು ಮಾತನ್ನಾಡುತ್ತಾನೆ. ಅದರ ಬ್ಬ 


ಪ್ರವಾದಿ ವಚನಗಳು 109 


ಅವನಿಗೆ ಗಮನವೇ ಇರುವುದಿಲ್ಲ ಆದರೆ ಅದರಿಂದಾಗಿ ಅಲ್ಲಾಹನು ಅವನ ಸ್ಥಾನವನ್ನು 
ಉನ್ನತಗೊಳಿಸುತ್ತಾನೆ. ಅದೇ ರೀತಿ, ಕೆಲವೊಮ್ಮೆ ದಾಸನು ದೇವನು ಮೆಚ್ಚದಂತಹ ಒಂದು 
ಮಾತನ್ನು ಆಡಿಬಿಡುತ್ತಾನೆ. ಅದರ ಬಗ್ಗೆ ಅವನಿಗೆ ಗಮನವೇ ಇರುವುದಿಲ್ಲ ಅದರಿಂದಾಗಿ 
ಅವರು ನರಕಕ್ಕೆ ಬಿದ್ದು ಬಿಡುತ್ತಾನೆ.* | (ಬುಖಾರಿ) 
ಟಿಪ್ಪಣಿ: 

4. ಬುಖಾರಿಯಲ್ಲಿ ಒಂದು ಹದೀಸ್‌ ಹೀಗಿದೆ- " “ದಾಸನು ಕೆಲವೊಮ್ಮೆ ಆಲೋಚಿಸದೆ ಆಡುವ 
ಮಾತೊಂದರ ಕಾರಣ ಅವನು ಜಾರಿ ನರಕದ ಕೂಪಕ್ಕೆ ಬಿದ್ದು ಬಿಡುತ್ತಾನೆ. ವಸ್ತುತಃ ಅದು ಅವನಿಂದ 
ಪೂರ್ವ-ಪಶ್ಚಿಮಗಳ ಮಧ್ಯೆ ಇರುವಷ್ಟುದೂರದಲ್ಲಿರುತ್ತದೆ.'' (ವರದಿ: ಅಬೂಹುರೈರಾ(ರ)) 

ಈ ವಚನದಲ್ಲಿ ಹೇಳಿರುವ ವಿಷಯಗಳಲ್ಲಿ ಮಾನವನ ಪ್ರಜ್ಞೆ ಮತ್ತು ಅಂತರಂಗವು 
ಜಾಗೃತವಾಗಿದ್ದರೆ ಅದರ ತಿರುಳನ್ನು ಸುಲಭದಲ್ಲಿ ಗ್ರಹಿಸಬಹುದು. ವಾಸ್ತವದಲ್ಲಿ ದೇವನ ಮತ್ತು 
ದಾಸನ ಮಧ್ಯೆ ಇರುವ ಸಂಬಂಧವು ಬಹಳ ಸಂಕೀರ್ಣವಾದುದು. ಆದ್ದರಿಂದ ಮಾನವನು 
ಯಾವ ವಿಷಯದಲ್ಲೂ ಯಾವುದೇ ಸಂದರ್ಭದಲ್ಲಿ ತನ್ನನ್ನು ಹೊಣೆರಹಿತನೆಂದು ಭಾವಿಸಬಾರದು. 
ವಸ್ತುಸ್ಥಿತಿಯು ಮಾನವನ ಸ್ಥಾನವನ್ನು ಸರಿಯಾಗಿ ನಿರ್ಣಯಿಸುತ್ತದೆ. ಅದರಿಂದ ಅವನ ಘನತೆ 
ಪ್ರಕಟವಾಗಲಿ ಅಥವಾ ಅವನ ನೀಚತನ ಪ್ರಕಟವಾಗಲಿ. ಮಾನವನು ಅದನ್ನು ತಿಳಿದಿರಲಿ ಇಲ್ಲದಿರಲಿ. 
ಮಾನವನ ಬಾಯಿಂದ ಹೊರಡುವ ಮಾತು ಕೇವಲ ಮಾತಾಗಿರುವುದಿಲ್ಲ, ಅದರಿಂದ ಅವನ ಸ್ಥಾನ 
ನಿರ್ಣಯವಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಮಾನವನ ಕರ್ಮ ಮತ್ತು 
ಚಾರಿತ್ರ್ಯದಲ್ಲಿಅವನ ಪ್ರಜ್ಞೆಗಿಂತ ಅಂತರ್‌ ಪ್ರಜ್ಞೆಗೆ ಹೆಚ್ಚಿನ ಪಾಲಿರುತ್ತದೆ. ಅಂತರ್‌ ಪ್ರಜ್ಞೆಯೇ ಮಾನವನ 
ಕರ್ಮ-ಚಾರಿತ್ರ್ಯಗಳ ಮೂಲವಾಗಿರುತ್ತದೆ... ಮಾನವನು ಯಾವ ಹೆಜ್ಜೆಯನ್ನು ಆಲೋಚಿಸದೆ 
ಇರಿಸುವುದಿಲ್ಲ ಇರಿಸುವುದು ಸಾಧ್ಯವೂ ಅಲ್ಲ ಅವನ ಜೀವನದಲ್ಲಿ ಮುಖ್ಯ ನಿಯಂತ್ರಣವು ಅಂತರ್‌ 
ಪ್ರಜ್ಞೆಯದ್ದಾಗಿರುತ್ತದೆ. ಅಂತರ್‌ ಪ್ರಜ್ಞೆಯ ಬೆಳವಣಿಗೆಯಲ್ಲಿ ಪರಿಸರದ ಮತ್ತು ಮಾನವನ ಪಾತ್ರವೇ 
ಇರುತ್ತದೆ. ತನ್ನ ಅಂತರ್‌ ಪ್ರಜ್ಞೆಯ ಬಗ್ಗೆ ತಿಳಿದಿರುವ ಮತ್ತು ಅದರಿಂದ ನಿರ್ಲಕ್ಷ್ಯ ವಹಿಸದ ಹಾಗೂ 
ಅದನ್ನು ಸರಿಯಾಗಿಡುವ ಹೊಣೆಗಾರಿಕೆಯನ್ನು ಸ್ವೀಕರಿಸಿಕೊಂಡವನೇ ಬುದ್ಧಿವಂತ. 


ದೇವನ ಯಣ, ಮನ್ನಣೆ ಮತ್ತು ಕೃತಜ್ಞತೆ 
sl 8 ॥ಿ CO NS 
He ಮ್‌ ಮ! ೨... 
(ಆ) ೪) ENE HSS JESUS ಬಜ 
126. ಮುಗೀರ: ಬಿನ್‌ ಶುಆ್‌ಬ(ರ) ಹೇಳುತ್ತಾರೆ- ಪ್ರವಾದಿ(ಸ) ತಮ್ಮ ಕಾಲುಗಳು 
ಉಬ್ಬಿಕೊಳ್ಳುವ ಅಥವಾ ಬಾತುಕೊಳ್ಳುವ ವರೆಗೂ ನಮಾರುಖ್‌ ಮಾಡುತ್ತಿದ್ದರು. ಇದರ ಕುರಿತು 


ವಿಚಾರಿಸಿದಾಗ ಪ್ರವಾದೀಸು ಹೇಳುತ್ತಿದ್ದರು- ನಾನು ಕೃತಜ್ಞ ದಾಸನಾಗುವುದು ಬೇಡವೇ?9? 
(ಬುಖಾರಿ) 


110 ಪ್ರವಾದಿ ವಚನಗಳು 


ಟಿಪ್ಪಣಿ: 
1. ಅಂದರೆ ಈ ರೀತಿ ತಾವು ಕಷ್ಟ: ಪಡುವುದೇಕೆ ಎಂದು ಅವರೊಂದಿಗೆ ಕೇಳಲಾದಾಗ 

2. ಅಂದರೆ ಇಷ್ಟೆಲ್ಲಕಷ್ಟಪಡುವ ಅಗತ್ಯವಿಲ್ಲವೆಂದು ಬಾಹ್ಯ ನೋಟಕ್ಕೆತೋರಿದರೂ ಮನುಷ್ಯನಲ್ಲಿ 
ಕೃತಜ್ಞತಾಭಾವವು ರೂಢಮೂಲವಾಗಿದ್ದರೆ ಅದು ಅವನನ್ನು ನೆಮ್ಮದಿಯಿಂದಿರಲು ಬಿಟ್ಟೀತೆ? ಈ 
ತಿಯಲ್ಲಿ ತಾನು ಹೆಚ್ಚೆಚ್ಚುದೇವನ ಮುಂದೆ ನಿಲ್ಲುವ, ಬಾಗುವ ಮತ್ತು ಸಾಷ್ಟಾಂಗವೆರಗುವ ಮೂಲಕ 
ನ್ನ ಪ್ರಭುವಿನ ಉಪಕಾರ ಮತ್ತು ಅನುಗ್ರಹಗಳಿಗೆ ಕೃತಜ್ಞತೆ ಸಲ್ಲಿಸಲು ಪ್ರಯತ್ನಿಸುವನು. ದೇವನಿಗೆ 
ಕೃತಜ್ಞನಾಗಿರುವವನೇ ಅವನ ಅತ್ಯುತ್ತಮ ದಾಸನಾಗಿರುವನು. ಕೃತಪ್ಲನಾಗಿರುವುದು ವಾಸ್ತವದಲ್ಲಿ 
ಆತ್ಮದ ಕೊಲೆಯಾಗಿದೆ. 

ಈಮಾನ್‌ಗೆ ಮಾನವನ ವಿಚಾರ ಮತ್ತು ದೃಷ್ಟಿಗೆ ಮಾತ್ರ ಸಂಬಂಧವಿರುವುದಲ್ಲ, ಅದರ ವಿಶೇಷ 
ಸಂಬಂಧವು ಅವನ ಕೃತಜ್ಞತಾಭಾವದೊಂದಿಗಿದೆ. ಕುರ್‌ಆನಿನಲ್ಲಿ ಹೀಗಿದೆ- “ನೀವು ಕೃತಜ್ಞದಾಸರಾಗಿದ್ದು 
ಸತ್ಯವಿಶ್ವಾಸದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಅಲ್ಲಾಹನು ನಿಮ್ಮನ್ನು ದಂಡಿಸುವನೇಕೆ?' (ಪವಿತ್ರ ಕುರ್‌ 
ಆನ್‌, 4: 147) ವಿಶ್ವಾಸ ಸ್ಟೀಕಾರವನ್ನುನಿರಾಕರಿಸುವುದು ಕೃತಫಶೆಯಾಗಿದೆ ಎಂದು ಇದರಿಂದ ತಿಳಿದು 
ಬರುತ್ತದೆ. ಅಷ್ಟೇ ಅಲ್ಲ ಈಮಾನ್‌ ಎಂಬುದು ಶುಷ್ಕ ಸಿದ್ಧಾಂತವಲ್ಲ ಅದು ಮಾನವನ ಭಾವನೆಗಳಿಗೆ 
ಸಂಬಂಧಿಸಿದ್ದಾಗಿದೆ ಎಂದೂ ಇದರಿಂದ ತಿಳಿಯುತ್ತದೆ. ಮಾನವನು ಭಾವನಾರಹಿತನಾಗಿದ್ದರೆ ಅವನು 
ನಿಜವಾಗಿ ಮನುಷ್ಯನೇ ಅಲ್ಲವೆಂದು ಎಲ್ಲರೂ.ಬಲ್ಲರು. 


4s AEs ಈ To 
TMS: SL dE PIAA as 53 
[3 bo, 
| (೨1೨!) ಲಾಟಿ! 3 
127. ಅಬೂ ಹುರೈರಾ(ರ) ಉಲ್ಲೇಖಿಸುತ್ತಾರೆ- ಪ್ರವಾದಿ(ಸ) ಹೇಳಿದರು- ಮನುಷ್ಯರಿಗೆ 
ಕೃತಜ್ಞನಾಗಿರದವನು ಅಲ್ಲಾಹನಿಗೆ ಕೃತಜ್ಞನಾಗಲಾರ.' (ಅಬೂದಾವೂದ್‌) 
ಟಿಪ್ಪಣಿ: ಶಿ 
3. ಉಪಕಾರಸ್ನರಣೆಯು ಒಂದು ಉನ್ನತ ಗುಣವಾಗಿದೆ. ಒಬ್ಬನು ದೇವನಿಗೆ ಕೃತಜ್ಞನಾಗಿರುವುದು 
ಮತ್ತು ಮನುಷ್ಯರಿಗೆ ಅವರು ಮಾಡಿದ ಉಪಕಾರಗಳಿಗಾಗಿ ಕೃತಜ್ಞನಾಗದಿರುವುದು ಹೇಗೆ `ಸಾಧ್ಯ? 
ನೀತಿ-ಜಾರಿತ್ಯ್ಯವು ವಿಂಗಡಿಸಲಾಗದ ಒಂದು ಗುಣವಾಗಿದೆ. ಉಪಕಾರ ಸ್ವರಣೆಯುಳ್ಳವನು 
ದೇವನ ಉಪಕಾರಗಳೊಂದಿಗೆ ಇತರರ ಸೇವೆಗಳನ್ನೂ ಸ್ಫರಿಸುವನು. ಹಾಗೆ ಮಾಡದಿದ್ದರೆ ಅವನು 


ಚಾರಿತ್ರ್ಯಹೀನನಾಗಿರುವನು. ಅವನು ಹೊರ ನೋಟಕ್ಕೆ ದೇವನ ಮುಂದೆ ಅರ್ಪಿಸುವ ಕೃತಜ್ಞತೆಯೂ 
ಮೌಲ್ಯಹೀನವಾಗುತ್ತದೆ. 


2 


1.0) 


ಪ್ರವಾದಿ ವಚನಗಳು 311 


ils ಚ: ರಿಕ ಈರ (PHHE 3 
ಆ ಪ iid yy lis H 
(ats yl 1 5143 
128. ಜಾಬಿರ್‌(ರ) ಹೀಗೆ ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು: ಒಬ್ಬನು 
ಒಂದು ವಸ್ತುವನ್ನು ಯಾರಿಗಾದರೂ ಕೊಟ್ಟರೆ, ಅವನಿಗೆ ಸಾಧ್ಯವಿದ್ದರೆ ಅದಕ್ಕೆ ಬದಲಿ 
ನೀಡಲಿ. ಇನ್ನು ಯಾರಿಗಾದರೂ ಅದರ ಸಾಮರ್ಥ್ಯವಿಲ್ಲದಿದ್ದರೆ ಅದನ್ನು ಪ್ರಶಂಸಿಸಲಿ. ಹೀಗೆ 
ಪ್ರಶಂಸಿಸಿದವನು ಅವನಿಗೆ ಕೃತಜ್ಞತೆ ಸಲ್ಲಿಸಿದನು. ಇನ್ನುಯಾರು ಅದನ್ನು ಬಚ್ಚಿಟ್ಟನೋ ಅವನು 
ಕೃತಪ್ಪತೆ ತೋರಿದನು." (ತಿರ್ಮಿದಿ, ಅಬೂ ದಾವೂದ್‌) 


ಟಿಪ್ಪಣಿ: | ೨ 
. 4. ಉಪಕಾರಕ್ಕೆ ಪ್ರತಿಯಾಗ ಉಪಕಾರವನ್ನೇ ಮಾಡಬೇಕು. ಉಪಕಾರಕ್ಕೆ ಪ್ರತ್ಯುಪಕಾರ 
ಮಾಡುವ ಸ್ಥಿತಿಯಲ್ಲಿಲ್ಲದಿದ್ದರೆ ಉಪಕಾರಿಯನ್ನು ಪ್ರಶಂಸಿಸಬೇಕು. ಅಷ್ಟಾದರೂ ಮಾಡದಿದ್ದರೆ ಆತ 
ಕೃತಪ್ನನೆಂದೇ ಪರಿಗಣಿಸಲಾಗುವುದು. ಕೃತಪ್ಲತೆಯು ಚಾರಿತ್ರ ಹೈತೆಗಲಿದ ಕಳಂಕವಾಗಿದ್ದುಅದನ್ನೆಂದೂ 
ಸಹಿಸಲಾಗದು. 
oh ಮ ರ ರ ಲೋ ಲ ಲೇ ಿ ಲ ಲ ಯಿ 
ಬಟು) dS: ಟಿ) SAB 3 
340 FSET ಡೆ ಫೌ ಸದ್ದೂ ಇತಿ 
ಬ ಬ ಜ್‌ ಎ! ಶಮ 
9° RTS 
(ಎ) ಬಾಯಿಯು 5355 
129. ಅಬೂ ಹುರೈರಾ(ರ) ಹೀಗೆ ಉಲ್ಲೇಖಿಸುತ್ತಾರೆ- ಪ್ರವಾದಿ(ಸ) ಹೇಳಿದರು; ನೀವು 
(ಸಿರಿ-ಸಂಪತ್ತು ಮತ್ತು ಅಧಿಕಾರದಲ್ಲಿ ನಿಮಗಿಂತ ಕೆಳಗಿನವರನ್ನು ನೋಡಿರಿ. ನಿಮಗಿಂತ 
ಮೇಲಿನವರನ್ನು ನೋಡಬೇಡಿ. ನಿಮಗೆ ಅಲ್ಲಾಹನು ನೀಡಿರುವ ಅನುಗ್ರಹಗಳು ನಿಮ್ಮ 


ದೃಷ್ಟಿಯಲ್ಲಿ ತುಚ್ಛವಾಗದಿರಲು ಈ ಕ್ರಮವು ಹೆಚ್ಚು ಸೂಕ್ತವಾಗಿದೆ.* (ಮುಸ್ಲಿಮ್‌) 
ಟಿಪ್ಪಣಿ: 


5, ಈ ಲೋಕದಲ್ಲಿ ಅತಿ ಕಡಿಮೆ ಸಂಪತ್ತನ್ನು ಪಡೆದವನು, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುವುದು 
ಸುಲಭವೇನಲ್ಲ ಐಶ್ಚರ್ಯವಂತರ ಮತ್ತು ಅಧಿಕಾರಸ್ಥರ ಸಿರಿ-ಸಂಪತ್ತಿನ ಸಸ ಒಬ್ಬನು ಕಣ್ಣಿಟ್ಟರೆ 
ಅಲ್ಲಾಹನು ತನ್ನ ಮೇಲೆ ಮಾಡಿದ ಅನುಗ್ರಹಗಳು ಅವನಿಗೆ ತುಚ್ಛವಾಗಿ ಕಾಣುವುದು. ಅದರಿಂದ 
ಅವನು ಕೃತಜ್ಞಭಾಗುವ ಬದಲು ಅವನ ಮನಸಿನಲ್ಲಿ, ಆಕ್ಷೇಪಗಳೇ ಇರುವುದು. ಇದು ಓರ್ವ ವಿಶ್ವಾಸಿಯ 
ಮಟ್ಟಿಗೆ ವಿನಾಶಕಾರಿಯೇ ಸರಿ. ದೇವನ ಉಪಕಾರದ ಪ್ರಜ್ಞೆಯು ನಮ್ಮಿಂದ ಕೀಳಲ್ಪಡುವುದಾದರೆ, 
ಅದರಿಂದ ದೂರವಿರುವುದು ಅಗತ್ಯ. 


112. ಪ್ರವಾದಿ ವಚನಗಳು 


4,0 5 08:08 pp gs 553 
ಚ ಬ ಬ GE 5 pls 
೫೫೭೫ RET ಯಿಭಟ್ಟ 
ಬ್‌ ್‌ೌೌ 4 ಲೌ ಜಾ 

(ಆಸ) 45 4b 


130. ಅಮ್ರ್‌ ಬಿನ್‌ ಆಸ್‌ರ(ರು ಪುತ್ರ ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಎರಡು 
ಗುಣಗಳು ಒಬ್ಬ ಮನುಷ್ಯನಲ್ಲಿದ್ದರೆ ಅಲ್ಲಾಹನು ಅವನನ್ನು ಕೃತಜ್ಞ ಮತ್ತು ಸಹನಶೀಲನೆಂದು 
ಬರೆಯುವನು. ಈ ' ಎರಡು ಗುಣಗಳಿಲ್ಲದವನನ್ನು ಕೃತಜ್ಞ ಮತ್ತು ಸಹನಶೀಲನೆಂದು 
ಪರಿಗಣಿಸಲಾರನು. ಒಂದನೆಯದು, ಮನುಷ್ಯನು ಧಾರ್ಮಿಕ ವಿಷಯದಲ್ಲಿ ತನಗಿಂತ 
ಮೇಲಿರುವವರನ್ನು ನೋಡಿ, ಅವರನ್ನು ಅನುಸರಿಸಬೇಕು. ಎರಡನೆಯದು, ಆರ್ಥಿಕ 
ವಿಷಯದಲ್ಲಿ ತನಗಿಂತ ಕೆಳಗಿನವರನ್ನು ನೋಡಬೇಕು ಮತ್ತು ಅಲ್ಲಾಹನು ಅವರಿಗಿಂತ ತನಗೆ 
ಹೆಚ್ಚುನೀಡಿರುವುದಕ್ಕಾಗಿ ಅವನನ್ನು ಸ್ತುತಿಸಬೇಕು.* ` (ತಿರ್ಮಿದಿ) 
ಟಿಪ್ಪಣಿ: 

6. ಪ್ರವಾದಿಸು ಅವರ ಮಾತಿನ ಇಂಗಿತವು, ಒಬ್ಬನು ಧಾರ್ಮಿಕ ವಿಷಯದಲ್ಲಿ ತನಗಿಂತ 
ಉನ್ನತನಾದವನನ್ನು ನೋಡುವುದು ಅವನು ಕೃತಜ್ಞಮತ್ತು ಸಹನಶೀಲನಾಗಿರಲು ಅಗತ್ಯ ಎಂದಾಗಿದೆ. 
ಅದರಿಂದ ಅವನಿಗೆ ತನ್ನ ಕರ್ಮಗಳು ತುಚ್ಛವಾಗಿ ಕಾಣುವುದು. ಅವನು ತನಗಿಂತ ಮೇಲಿನವರನ್ನು 
ಅನುಸರಿಸಲು ಪ್ರಯತ್ನಿಸುವನು. ಆದರೆ ಲೌಕಿಕ ಸಂಪನ್ಮೂಲಗಳ ವಿಷಯದಲ್ಲಿ ತನಗಿಂತ 
ಕೆಳಗಿರುವವರನ್ನು ನೋಡುವ ಮೂಲಕ ಅವನಲ್ಲಿದೇವನಿಗೆ ಕೃತಜ್ಞತೆ ಅರ್ಪಿಸುವುದರಲ್ಲಿತಪ್ಪಾಗದಂತೆ 
ಜಾಗ್ರತೆ ವಹಿಸಬೇಕು. ಎಷ್ಟೋ ಜನರು ದೇವನ ಈ ಅನುಗ್ರಹಗಳಿಂದ ವಂಚಿತರಾಗಿದ್ದಾರೆಂಬುದನ್ನು 
ನೋಡುವಾಗ ನಮ್ಮ ಬಳಿಯಿರುವ ಅನುಗ್ರಹಗಳು ಎಷ್ಟುದೊಡ್ಡದೆಂಬ ಭಾವನೆ ನಮ್ಮಲ್ಲಿಮೂಡುತ್ತದೆ. 

ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಅಬೂ ಹುರೈರಾರಿಂದ(ರ) ಒಂದು ಹದೀಸ್‌ ಹೀಗೆ 
ವರದಿಯಾಗಿದೆ- ಪ್ರವಾದೀಸ) ಹೇಳಿದರು- ನೀವು ಸಿರಿ-ಸಂಪತ್ತು ಮತ್ತು ದೈಹಿಕವಾಗಿ ನಿಮಗಿಂತ 
ಉನ್ನತರಾದವರನ್ನು ಕಂಡರೆ, ಅವನಿಗಿಂತ ಕಡಿಮೆ ಆ ವಸ್ತುಗಳು ಸಿಕ್ಕಿರುವವರನ್ನು ನೋಡಬೇಕು. 
(ಇದು ಅವನಲ್ಲಿದುರಾಸೆಗಿಂತ ಕೃತಜ್ಞತೆ ಮತ್ತು ಸಹನೆಯ ಭಾವನೆಯನ್ನು ಹುಟ್ಟಿಸುವುದು.) 


ಪ್ರವಾದಿ ವಚನಗಳು | 113 


A034 dye ಸ್ಥಿ ಕ 2. ಗೈ ತೆಯ ಶ್‌ 4 
16018: ೨) 08: SA (2) 
ಸ PRE Ee 


(Gly) ರಟ! 


131. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಪರಲೋಕದಲ್ಲಿ 
ಮನುಷ್ಯನಿಗೆ ನೀಡಲಾದ ಅನುಗ್ರಹಗಳ ಕುರಿತು ಪ್ರಥಮ ಪ್ರಶ್ನೆ, ಅವನೊಂದಿಗೆ ಹೀಗೆ 
ಕೇಳಲಾಗುವುದು: ನಾವು ನಿನಗೆ ದೈಹಿಕ ಆರೋಗ್ಯ ಜಿಯತಾಶಿಸರರಿದ? ನಿನಗೆ ತಣ್ಣೀರಿನಿಂದ 
ಸಮೃದ್ಧಿ; ನೀಡಲಿಲ್ಲವೆ?? ರಥ; 


ಟಿಪ್ಪಣಿ: 

| 7.. ಈ ಹದೀಸ್‌ನಲ್ಲಿ ಪ್ರತಿಯೊಬ್ಬನೂ. ಚೆನ್ನಾಗಿ ತಿಳಿದಿರುವ ಎರಡು. ಪ್ರತ್ಯಕ್ಷ ಅನುಗ್ರಹಗಳನ್ನು 
ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಅವುಗಳ ಬಗ್ಗೆಮೊದಲು ವಿಚಾರಿಸಲಾಗುವುದು. ಈ ಪ್ರಶ್ನೆಯ ಇಂಗಿತವು, 
ಈ ಅನುಗ್ರಹವನ್ನು ನಿನಗೆ ದಯಪಾಲಿಸಿರುವ ದೇವನಿಗೆ ಕೃತಜ್ಞತೆ ಸಲ್ಲಿಸಿರುವೆಯಾ ಎಂದಾಗಿದೆ. 
ನೇವನು ಮಾನವನಿಗೆ ಜೀವನ ಮತ್ತು ಪ್ರಜ್ಞೆಯನ್ನು ನೀಡಿದ್ದಾನೆ. ದೇವನ ಅನುಗ್ರಹಗಳು ಮತ್ತು 
ಉಪಕಾರಗಳಿಗೆ ಅನುಕೂಲವಾಗಿ ಉತ್ತಮ ಪ್ರತಿಕ್ರಿಯೆ ನೀಡಬೇಕಾದುದು ಮಾನವನ ಕರ್ತವ್ಯವಾಗಿದೆ. 
ಅಂದರೆ ಅವನು ಮನದಾಳದಿಂದ ದೇವನಿಗೆ ಕೃತಜ್ಞನಾಗಬೇಕು. 

ಜೀವನ ಈ ಅನುಗ್ರಹಗಳನ್ನು ಪಡೆದು ನಾವು ನಮ್ಮ ಉಪಕಾರಿಯನ್ನು ಗುರುತಿಸುವುದು ಮತ್ತು 

ಅವನ ಇಚ್ಛೆಗಳ ಜ್ಞಾನ ಪಡೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮಾನವನಿಗೆ ಇಲ್ಲಿ ಸಿಕ್ಕಿರುವ 
ಅನುಗ್ರಹಗಳು, ಅವುಗಳನ್ನು ದಯಪಾಲಿಸಿರುವ ದೇವನು ಅತ್ಯಂತ ಕರುಣೆ ಮತ್ತು ಸಮೃದ್ಧಿಯುಳ್ಳವ 
ನಾಗಿದ್ದಾನೆಂಬುದಕ್ಕೆ ಸ್ವಃ ಸ್ಪಷ್ಟ ಪುರಾವೆಯಾಗಿದೆ. ಅವನು ಈ ಅನುಗ್ರಹಗಳನ್ನು ನೀಡಿ ಮನುಷ್ಯರೊಂದಿಗೆ 
ಅವನ ಗಾಢ ಸ ಂಬಂಧವನ್ನು ವ್ಯಕ್ತ ಪಡಿಸಿದ್ದಾನೆ. ನಮ್ಮ ಸಂಬಂಧವು ನಮ್ಮ ದೇಹ ಮತ್ತು ಪ್ರಾಣಕ್ಕಿಂತ 
ಅಧಿಕವಾಗಿ ನಮ್ಮ ಅಸ್ತಿತ್ವ ಘಿ ಜೀವನಕ್ಕೆ ಕಾರಣನಾದ ಆ ದೇವನೊಂದಿಗಿದೆ. ಈ ಸಂಬಂಧವನ್ನು 
ನಾವು ಕಡಿದುಕೊಂಡರೆ ನಾವು ನಾಶವಾದಂತೆಯೇ ಸರಿ. ದೇವನು ತನ್ನ ದಾಸರನ್ನು ಕ್ಷಣ ಮಾತ್ರಕ್ಕೂ 
ಕೈ ಬಿಡುವುದಿಲ್ಲ ಅವರ ಮೇಲೆ ಅವನ ಕರುಣೆ ಮತ್ತು ಅನುಗ್ರಹಗಳ ನೆರಳು ಸದಾ 'ಇರುತ್ತದೆ. 
ಅವನ ಈ ಕೊಡುಗೆಯು ಸಾರ್ವತ್ರಿಕವಾಗಿದೆ. ದೇವನು ನೀಡಿರುವ ಅನುಗ್ರಹಗಳನ್ನು ಪಡೆದು _ 
ಇವೆಲ್ಲವನ್ನೂ ನೀಡುವವನು ಯಾರೆಂದು ತಿಳಿಯಲು ನಾವು ಪ್ರಯತ್ನಿಸಿದ್ದೇವೆಯೇ? ಇವೆಲ್ಲವನ್ನೂ 
ಸಡೆದು ನಾವು ನಮ್ಮ ಸಂಬಂಧವನ್ನು ಮನದಾಳದಿಂದ ಅವನೊಂದಿಗೆ ಜೋಡಿಸಬೇಡವೆ. ಅವನಿಗೆ 
ಕೈತಜ್ಞರಾಗಬೇಡವೆ? ಅನುಗ್ರಹಗಳ ಬಗ್ಗೆ ವಿಚಾರಿಸುವುದೆಂದರೆ, ಈ ಅನುಗ್ರಹಗಳನ್ನು ಅನುಭವಿಸಿದ 
ಬಳಿಕ ನಾವು ಧಿಕ್ಕಾರ, ಉದ್ಧಟತನ ಮತ್ತು ನಿರಾಸಕ್ತಿಯನ್ನು ಪ್ರದರ್ಶಿಸುತ್ತೇವೋ ಅಥವಾ ಅವನ ಕೃತಜ್ಞ 
ಹಾಗೂ ವಿಧೇಯ ದಾಸರಾಗುತ್ತೇವೋ ಎಂಬ ಬಗೆಗಾಗಿದೆ. ಕುರ್‌ಆನಿನಲ್ಲಿ ಹೀಗಿದೆ- ""ತರುವಾಯ 
ನಿಮ್ಮೊಂದಿಗೆ ಅಂದು ಈ ಅನುಗ್ರಹಗಳ ಬಗ್ಗೆ ಖಂಡಿತ ವಿಜಾರಿಸಲಾಗುವುದು.'';  (ಅತ್ವಕಾಸುರ್‌) 


114 ಚೆ ಪ್ರವಾದಿ ವಚನಗಳು 
ಸತ್ಯರ್ಮದ ಬೆಲೆ 


ಹಚಚ ಟು ಚಟ ಚಟ ಲ್ಪ ಲ ತಟ ಲಲ ್ಟ,, 
PES ಬ ಟ್ರ SIE: (೨) SF 
ಬ 0 ದ ಲೈ | 21 21 119 ಗಟ್ಸ್‌ ಖ್ಯ [1] 
(ಗ) 584561೬1) ಡಿಪಿ 
132. ಅಬೂದರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಯಾವುದೇ ಒಳ್ಳೆಯ 
ಕಾರ್ಯವನ್ನುತುಚ್ಛವೆಂದು ಭಾವಿಸಬೇಡ. ಅದು ನಿನ್ನ; ಸಹೋದರನನ್ನುನಗುಮುಖದೊಂದಿಗೆ 
ಭೇಟಿಯಾಗುವುದಾದರೂ ಸರಿ.' . (ಮುಸ್ಲಿಮ್‌) 
ಟಿಪ್ಪಣಿ: 
1. ಯಾವುದೇ ಚಿಕ್ಕಪುಟ್ಟ ಒಳಿತಿನ ಕಾರ್ಯವಾದರೂ ಅದನ್ನುತುಚ್ಚವೆಂದು ಭಾವಿಸಬಾರದು. 
1) ಒಳಿತು ಸಣ್ಣದಾದರೂ ಹಗುರವಾದರೂ ಪ್ರಾಮಾಣಿಕವಾಗಿ ಮಾಡಿದರೆ ಅದು 
ಗೌರವಾರ್ಹವಾಗಿದೆ. ಅದನ್ನು ತುಚ್ಚವೆಂದು ಭಾವಿಸುವುದು ಪ್ರಾಮಾಣಿಕತೆಯನ್ನು 
ಅಪಮಾನಿಸುವುದಾಗಿದೆ. 
2) ಯಾವುದೇ ಒಳಿತು ನಮ್ಮ ಸ್ಥಿತಿಯನ್ನು ಸೂಚಿಸುತ್ತದೆ. ಧೂಳು ತುಚ್ಛವಾಗಿದ್ದರೂ ಅದರಿಂದ 
ಗಾಳಿಯ ದಿಕ್ಕನ್ನುಕಂಡುಹಿಡಿಯಲು ಸಾಕಾಗುತ್ತದೆ. 
3) ಯಾವುದೇ ತುಚ್ಛ ಕಾರ್ಯಮದರೂ ಅದು ಒಳಿತಾಗಿದ್ದರೆ ಅದು ಅಲ್ಲಾಹನ ದೃಷ್ಟಿಯಲ್ಲಿ 
ಗೌರವಾರ್ಹವಾಗಿದೆ. ಒಂದು ತುಂಡು ಖರ್ಜೂರವಾದರೂ ಅದು ಮನುಷ್ಯರನ್ನು ನರಕಾಗ್ನಿಯಿಂದ 
ರಕ್ಷಿಸಬಲ್ಲುದು. | | 


ಸತ್ಯವಂತ 


GG EE 12) 04: ಕೊ) 0 ೪ 
ಬದಕು ಜಿ 134/೫1 
KOs ak ip 9 ph Sk uh 515 

GS is ಭಾ OES 
133. ಅಬ್ದುಲ್ಲಾರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಸತ್ಯಸಂಧತೆಯು 


ಒಳಿತಿನ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಒಳಿತು ಸ್ವರ್ಗಕ್ಕೆ ತಲುಪಿಸುತ್ತದೆ." ಮನುಷ್ಯ ಸತ್ಯ 
ಹೇಳುತ್ತಾ ಕೊನೆಗೆ ಸತ್ಯಸಂಧನಾಗುತ್ತಾನೆ. ಸುಳ್ಳು ಪಾಪದ ಕಡೆಗೊಯ್ಯುತ್ತದೆ. ಪಾಪವು ನರಕದ 


ಪ್ರವಾದಿ ವಚನಗಳು 115 


ಕಡೆಗೊಯ್ಯುತ್ತದೆ. ಮನುಷ್ಯ ಸುಳ್ಳು ಹೇಳುತ್ತಾ ಇರುತ್ತಾನೆ. ಕೊನೆಗೆ ಅವನನ್ನು ದೇವನ ಬಳಿ 


ಸುಳ್ಳುಗಾರನೆಂದು ಬರೆಯಲಾಗುತ್ತದೆ.3 ಕ (ಆತನಲ್ಲಿ 
ಟಿಪ್ಪಣಿ: ` ` 

1. ಮುಸ್ಲಿಮ್‌ನಲ್ಲೂ ಒಂದು ವರದಿ ಹೀಗಿದೆ- 'ಸತ್ಯಸಂಧತೆಯು ಒಳಿತಾಗಿದೆ. ವ 
ಖಂಡಿತವಾಗಿಯೂ ಸ್ವರ್ಗಕ್ಕೊಯ್ಯುತ್ತದೆ.' 


ಸತ್ಯಸಂಧತೆಯಿಲ್ಲದ ಮನುಷ್ಯನನ್ನು ನಂಬಲಾಗದು. ಅವನು ವಿಶ್ವಾಸಾರ್ಹನೇ ಅಲ್ಲದಿರುವಾಗ' 
ಅವನಿಂದ ಒಳಿತನ್ನು ನಿರೀಕ್ಷಿಸುವಂತಿಲ್ಲ ಸತ್ಯಸಂಧ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಿಗಾಗಿರುವ ಸ್ವರ್ಗದಲ್ಲಿ . 
ಇಂತಹ ವ್ಯಕ್ತಿ ಸ್ವರ್ಗಕ್ಕೆ ಅರ್ಹನಾಗುವುದು ಹೇಗೆ? ಜ್ಯ 

ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಒಂದು ವರದಿ ಹೀಗಿದೆ- ಮನುಷ್ಯ ಸತ್ಯ ಹೇಳುತ್ತಾನೆ. 
ಸತ್ಯವನ್ನು ಹುಡುಕುತ್ತಾ ಇರುತ್ತಾನೆ. ಕೊನೆಗೆ ಅವನನ್ನು ದೇವನ ಬಳಿ ಸತ್ಯಸಂಧನೆಂದು 
ಬರೆಯಲಾಗುತ್ತದೆ. ಮನುಷ್ಯ ಸುಳ್ಳು ಹೇಳುತ್ತಾನೆ. ಅವನು ಸುಳನ್ನುಹುಚುಕುತ್ತಾ ಇರುತ್ತಾನೆ. ಕೊನೆಗೆ 
ಅವನನ್ನು ಸುಳ್ಳುಗಾರನೆಂದು ದೇವನ ದಾಖಲೆಯಲ್ಲಿ ಬರೆಯಲಾಗುತ್ತದೆ. 

2. ಸತ್ಯದಲ್ಲಿ ಸ್ಥಿರವಾಗಿರುವವನು ಮತ್ತು ಸದಾ ಸತ್ಯ ಹೇಳುವವನಿಗೆ ಅಲ್ಲಾಹನ ಬಳಿ 
"ಸಿದ್ದೀಕ್‌' (ಸತ್ಯಸಂಧ) ಎಂಬ ಬಿರುದು ಸಿಗುತ್ತದೆ. ಕುರ್‌ಆನಿನಲ್ಲಿ ಪ್ರವಾದಿಗಳ ಬಳಿಕ ಸತ್ಯಸಂಧರ 
ಪ್ರಸ್ತಾಪ. ಮಾಡಲಾಗಿದೆ. "ಅಲ್ಲಾಹ್‌ ಮತ್ತು ಸಂಜೇಶವಾಹಕರನ್ನು ಅನುಸರಿಸುವವರು 
ಅಲ್ಲಾಹನಿಂದ ಸಕಲ ಸೌಭಾಗ್ಯಗಳನ್ನು " ಹೊಂದಿದ ಪ್ರವಾದಿಗಳ, ಸತ್ಯಸಂಧರ, ಹುತಾತ್ಮರ 
ಮತ್ತು ಸಜ್ಜನರ ಸಹವಾಸದಲ್ಲಿರುವರು. ಅದೆಂತಹ ಉತ್ತಮ ಸಂಗಾತಿಗಳವರು!''(ಪವಿತ್ರ 
ಕುರ್‌ಆನ್‌, 4:69) ಇದರಿಂದ ಸತ್ಯಸಂಧನು ನೀತಿ-ಚಾರಿತ್ರ್ಯದ ಉನ್ನತ ಸ್ಥಾನದಲ್ಲಿರುತ್ತಾನೆಂದು 
ತಿಳಿಯಬಹುದು. ಸತ್ಯವಂತಿಕೆಯನ್ನು ಅಭ್ಯಾಸ ಮಾಡಿಕೊಂಡವವನನ್ನು ಈ ಉನ್ನತ ಸ್ಥಾನಕ್ಕೆ 
ಶಲುಪಿಸುವುದನ್ನು ಯಾವುದೂ ತಡೆಯಲಾರದು. ಕುರ್‌ಆನಿನಲ್ಲಿ ಹೀಗಿದೆ- “ನೀವು ನಿಮ್ಮ 
ಮುಖಗಳನ್ನು ಪೂರ್ವದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮಾಡಿಕೊಳ್ಳುವುದು ಧರ್ಮಶೀಲತೆಯಲ್ಲ 
ನಿಜವಾಗಿ ಒಬ್ಬನು ಅಲ್ಲಾಹನನ್ನೂ ನಿರ್ಣಾಯಕ ದಿನವನ್ನೂ ದೇವಚರರನ್ನೂ ಅಲ್ಲಾಹನು 
ಅವತೀರ್ಣಗೊಳಿಸಿದ ಗ್ರಂಥವನ್ನೂ ಅವನ ಸಂದೇಶವಾಹಕರನ್ನೂ ಹೃತ್ಪೂರ್ವಕ ಒಪ್ಪಿಕೊಳ್ಳುವುದೂ 
ಅಲ್ಲಾಹನ ಸಂಪ್ರೀತಿಗಾಗಿ ತನ್ನ ಮನಮೆಚ್ಚುಗೆಯ ಸಂಪತ್ತನ್ನು ಬಂಧುಗಳಿಗೂ ಅನಾಥರಿಗೂ ' 
ನಿರ್ಗತಿಕರಿಗೂ ಪ್ರಯಾಣಿಕರಿಗೂ ಸಹಾಯಾರ್ಥಿಗಳಿಗೂ ದಾಸ್ಯವಿಮೋಚನೆಗಾಗಿಯೂ" ವ್ಯಯಿ 
ಸುವುದೂ ನಮಾರುನ್ನು ಸಂಸ್ಥಾಪಿಸುವುದೂ ರುಕಾತನ್ನು (ಕಡ್ಡಾಯ ದಾನವನ್ನು ನೀಡುವುದೂ 
ವಾಗ್ದಾನ ಮಾಡಿದರೆ ಪೂರೈಸುವುದೂ ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಸತ್ಯಾಸತ್ಯಗಳ 
ಸಮರವಾಗುತ್ತಿರುವಾಗಲೂ ಸಹನೆಯಿಂದಿರುವುದೂ 'ಧರ್ಮಶೀಲತೆಯಾಗಿರುತ್ತದೆ. ಇವರೇ ಸತ್ಯ 
ಸಂಧರು ಮತ್ತು ಇವರೇ ಧರ್ಮನಿಷ್ಠರು.'' -- , (ಪದಿತ್ರ ಕುರ್‌ಆನ್‌ 2: 177) 


ಈ ಸೂಕ್ತದಿಂದ ದೇವನ ದೃಷ್ಟಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಸಂದರ್ಭಗಳಲ್ಲೂ -' 


ಸತ್ಯವಂತನೆಂದು ಸಾಬೀತು ಪಡಿಸಿಕೊಂಡವನೇ ಸತ್ಯಸಂಧನೆಂದು ತಿಳಿಯುತ್ತದೆ. 


116 ಪ್ರವಾದಿ ವಚನಗ್ಗಳು 


. ಸತ್ಯವಂತಿಕೆಯು ಒಳಿತಿನ ಸೋತ್ರವಾಗಿರುವಂತೆಯೇ ಸುಳ್ಳು ಎಲ್ಲ ರೀತಿಯ ಕೆಡುಕಿನ 
ಮೂಲಾಧಾರವಾಗಿದೆ. ಸುಳ್ಳನ್ನೇ ತನ್ನ ಅಭ್ಯಾಸ ಮಾಡಿಕೊಂಡವನಿಗೆ ಕೆಡುಕಿನ ಕಾರ್ಯಗಳನ್ನು 
ಮಾಡಲು ಯಾವುದೇ ಸಂಕೋಚವಿರುವುದಿಲ್ಲ ಕೊನೆಗೆ ಅವನು ನರಕಕ್ಕೆ ಹೋಗಿ ಬೀಳುತ್ತಾನೆ. ದೇವನ 
ಬಳಿ ಅವನು ಮಹಾ ಸುಳ್ಳುಗಾರನೆಂದು ಪರಿಗಣಿಸಲ್ಪಡುವನು. ಇಂತಹ ವ್ಯಕ್ತಿ ತನ್ನ ಕರ್ಮ ಮತ್ತು 
ಚಾರಿತ್ರ್ಯದಿಂದ ಸುಳ್ಳುಗಾರನಾಗಿರುತ್ತಾನೆ. ದೇವನ ಬಳಿಯೂ ಅವನಿಗೆ ಅದೇ ಬಿರುದು ಲಭಿಸುವುದು. 


ನಿಸ 2 


ಈಜಿ iN JS : Bd KAS 


(೫ಎ) ಗ್ಗ] ಥ್ರ 544 ಥಿ 

134. ಅಬೂ ಹುರ್ಬೆರಾ(ರ) ವರದಿ ಮಾಡುತ್ತಾರೆ- ಪ್ರವಾದಿಸು ಹೇಳಿದರು: ಶಪಿಸುತ್ತಾ 
ಇರುವುದು ಸ ಸತ್ಯಸಂಧನಿಗೆ ಭೂಷಣವಲ್ಲ. 3 ಚ (ಮುಸ್ಲಿಮ್‌) 
ಟಿಪ್ಪೂಕಿ:. ಲ | 
' 3. ಸಿದ್ದೀಕ್‌ಗಳುಸತ್ಯಸಂಧರು ಪ್ರವಾದಿಗೆ ಪಾದ ಪಥದಲ್ಲಿ ನಡೆಯುತ್ತಾರೆ. 
ಪ್ರವಾದಿವರ್ಯರ(ಸ) ಆದರ್ಶ ಅವರ ಮುಂದಿರುತ್ತದೆ. ಅನಸ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) 
ಅಶ್ಲೀಲ ಮಾತು ಆಡುತ್ತಿರಲಿಲ್ಲ ಶಪಿಸುತ್ತಿರಲಿಲ್ಲಮತ್ತು ಬೈಯುತ್ತಿರಲಿಲ್ಲ (ಬುಖಾರಿ) ಮುಸ್ಲಿಮ್‌ನಲ್ಲಿ 
ವರದಿಯಾದಂತೆ, ಅಬೂ ಹುರೈರಾ(ರ) ಪ್ರವಾದಿಯವರಲ್ಲಿಸು- "ಅಲ್ಲಾಹನ ಸಂದೇಶವಾಹಕರೇ। 
ಮುಶ್ರಿಕ(ಬಹುದೇವಾರಾಧಕುರಿಗೆ ಶಾಪ ಹಾಕಿರಿ! ಪ್ರವಾದಿ(ಸ) ಹೇಳಿದರು- ನನ್ನನ್ನು ಶಪಿಸುವವನಾಗಿ 
'ಮಾಡಿ ಕಳಿಸಲಾಗಿಲ್ಲ ನನ್ನನ್ನು ಕರುಣಾಳುವಾಗಿ ಮಾಡಿ ಕಳಿಸಲಾಗಿದೆ.' 

ಸತ್ಯಸಂಧರ ಮನಸಿನಲ್ಲಿ ದೇವನ ದಾಸರಿಗಾಗಿ ಅನುಕಂಪವಿರುತ್ತದೆ. ವಿರೋಧಿಗಳಿಂದ 
ಅವರು ಸಂಕಷ್ಟಗಳನ್ನೆದುರಿಸುತ್ತಾರೆ, ಆದರೆ ಜನರು ಸ ಸನ್ಮಾರ್ಗಕ್ಕೆ ಬರಬೇಕೆಂಬುದೇ ಅವರ ದೊಡ್ಡ 
ಅಭಿಲಾಷೆಯಾಗಿರುತ್ತದೆ. ಅವರ ಈ ಸ್ವಭಾವವು ಪ್ರವಾದಿಗಳ ಸದಾಚಾರವನ್ನು ಹೋಲುತ್ತದೆ. 
ತಮ್ಮ ವೈರಿಗಳೊಂದಿಗೂ ಅನುಕಂಪ ಕೋರುವ ಹೃದಯವಿರುವ, ಈ ಪಾವನ ವ್ಯಕ್ತಿಗಳು ಜನರನ್ನು 
ಶಪಿಸುವವರಾಗಿ ಗುರುತಿಸಿಕೊಳ್ಳುವುದು ಹೇಗೆ? 


ವಾದಿ ವಚನಗಳು 2 117 


ih; JS ISOS Bn 
13} sia: PRN ಸಲಹ ಗಗ] 
ys yy Jad 56 J iN Lo JS 


Sis yi syle JS A 5 dia: ಶತ 

೨ 3c ಲ 

(ರ ಎ ಟಬು 6) 3 PH 
135. ಇಬ್ನು ಮಸ್‌ಊದ್‌ ಹೇಳುತ್ತಾರೆ- ಪ್ರವಾದಿ(ಸ) ಅವರು, ಅಲ್ಲಾಹನು ಯಾರಿಗೆ 
ನ್ಯಾರ್ಗದರ್ಶನ ಮಾಡ ಬಯಸುತ್ತಾನೋ ಅವನ ಮನಸ್ಸನ್ನು ಇಸ್ಲಾಮಿಗಾಗಿ ತೆರೆಯುತ್ತಾನೆ. 
ಆದರೆ (ಸತ್ಯವೇನೆಂದರೆ) ಅಲ್ಲಾಹನು ಯಾರಿಗೆ ಸನ್ಯಾರ್ಗ ನೀಡಲಿಚ್ಛಿಸುತ್ತಾನೋ ಅವನ 
[ದಯವನ್ನು ಇಸ್ಲಾಮಿಗಾಗಿ ತೆರೆದುಬಿಡುತ್ತಾನೆ ಮತ್ತು ಯಾರನ್ನು ಪಥಭ್ರಷ್ಠತೆಯ 
ಡಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ಸಂಕೀರ್ಣಗೊಳಿಸುತ್ತಾನೆ. (ಇಸ್ಲಾಮಿನ ಬಗ್ಗೆ 
ಸೋಚಿಸುತ್ತಲೇ) ಅವನಿಗೆ, ತನ್ನ ಆತ್ಮವು ಆಕಾಶಕ್ಕೆ ಹಾರಿ ಹೋಗುತ್ತಿರುವುದೋ ಎಂದು 
ಇಸವಾಗುವಂತೆ ಅದನ್ನು ಅದುಮುತ್ತಾನೆ. ಹೀಗೆ ಅಲ್ಲಾಹನು(ಸತ್ಯದಿಂದ ಪರಾರಿ ಮತ್ತು ಆ 
'ರಿತು ತಿರಸ್ಕಾರದ) ಮಾಲಿನ್ಯವನ್ನು ವಿಶ್ವಾಸವಿಡದವರ ಮೇಲೆ ಹೇರಿಬಿಡುತ್ತಾನೆ.'' (ಪವಿತ್ರ 
)ರ್‌ಆನ್‌, 6: 125) ಎಂಬ ಕುರ್‌ಆನ್‌ ಸೂಕ್ತವನ್ನು ಪಠಿಸಿ ಹೀಗೆ ಹೇಳಿದರು- ಸತ್ಯದ 
ಕು ಹೃದಯವನ್ನು ಪ್ರವೇಶಿಸಿದಾಗ ಹೃದಯವು ವಿಶಾಲಗೊಳ್ಳುತ್ತದೆ. ಆಗ ಅವರೊಂದಿಗೆ, 
'ದನ್ನು ಗುರುತಿಸುವ ಲಕ್ಷಣಗಳೇನಾದರೂ ಇವೆಯೇ ಎಂದು ಕೇಳಲಾಯಿತು. ಪ್ರವಾದಿಸು 
ಳಿದರು- ಹೌದು. ವಂಚಕಗೃಹ (ಇಹಲೋಕು'ದಿಂದ ದೂರವಾಗಿ ಶಾಶ್ವತ ಮನೆಯತ್ತ 
ಕರಲೋಕ) ಒಲವು ತೋರುವುದು ಮತ್ತು ಮರಣ ಬರುವುದಕ್ಕಿಂತ ಮುಂಚೆಯೇ ಅದಕ್ಕಾಗಿ 


ದ್ಲವಾಗುವುದು.": (ಬೈಹಕಿ ಫೀ ಶುಚ್‌ಬುಲ್‌ ಈಮಾನ್‌) 
ಪಣ: 

ಪವಿತ್ರ ಕುರ್‌ಆನಿನಲ್ಲೂ ಇಹಲೋಕದ ಬದುಕಿನ" ಬಗ್ಗೆ ಹೀಗೆ ಹೇಳಲಾಗಿದೆ. "“ಈ ಲೌ 
€ವನವು ನಿಮ್ಮನ್ನುವಂಚನೆ ಗೊಳಪಡಿಸದಿರಲಿ'' (ಪವಿತ್ರ ಕುರ್‌ಆನ್‌, 31: 33) 


2. ಇನ್ನೊಂದು ಹದೀಸ್‌ನಲ್ಲಿ ಇಹ- ಪರಲೋಕಗಳನ್ನು ಇಬ್ಬರು ಸವತಿಯರಿಗೆ ಹೋಲಿಸ 
ಗಿದೆ. ಅವರಲ್ಲಿ ಒಬ್ಬಳು ಸಂತುಷ್ಠಳಾಗಿದ್ದರೆ ಇನ್ನೊಬ್ಬಳು ಅಸಂತುಷ್ಟಳಾಗಿ ಕೋಪದಿಂದಿರುತ್ತಾಳೆ. 
ಬಳ ಕಡೆಗೆ ಒಲವು ತೋರಿಸಿದರೆ ಇನ್ನೊಬ್ಬಳು ಮುನಿದುಕೊಳ್ಳತ್ತಾಳೆ. ಈ ಲೋಕವು ಮೋಸದ 


118 i ಪ್ರವಾದಿ ವಚನಗಳ 
CEES ESTER A 
ಮನೆಯಾಗಿದೆ. ಅದರಿಂದ ನಿರಪೇಕ್ಷೆ: ಮತ್ತು ಪರಲೋಕದತ್ತ ಒಲವು ಹಾಗೂ ಗಮನ .ಮನಸ್ಸಿ 


ಆಂತರಿಕೆ ಸ್ಥಿತಿಯಾಗಿದೆ. ಆದ್ದರಿಂದಲೇ ಅದನ್ನು ಬೆಳಕು ಪ್ರವೇಶಿಸಿರುವುದರ ಪರಿಣಾಮ, ಮತ 
ಸಂಕೇತವೆನ್ನಲಾಗಿದೆ. ಬೆಳಕೂ ಇದೇ ಸ್ಥಿತಿಯ ಹೆಸರಾಗಿದೆ. ಇದು ಬಾಹ್ಯ ವಿಶ್ವಾಸ-ಆಚಾರಗಳಿಗು 
ಮೀರಿದ ವಸ್ತುಗಳಾಗಿವೆ. ಮಾನವನ ಪರಿಪೂರ್ಣತೆ ಮತ್ತು ಸಂಸ್ಕರಣೆಯು ಇವುಗಳ ಹೊರತ 
ಸಾಧ್ಯವಿಲ್ಲ 


ಧರ್ಮ ಮತ್ತು ಪ್ರಾಮಾಣಿಕತೆ 
SY: OS HEE 12] ಭೂ. ಕೂ ig 


(ರಿ! as ಷಾ) ಸತ ಭುಜ 59 5S Guid 

136. ಅನಸ್‌ ಹೇಳುತ್ತಾರೆ- ಪ್ರವಾದಿ(ಸ) (ತಮ್ಮ ಯಾವುದೇ ಪ್ರವಚನದಲ್ಲಿ ಅಮಾನತ 
ಇಲ್ಲದವನಲ್ಲಿ ಈಮಾನ್‌ ಇಲ್ಲ ವಚನ ಪಾಲನೆ ಮಾಡದವರಲ್ಲಿಧರ್ಮವಿಲ್ಲಎಂದು ಹೇಳದೆ 
ಇರುತ್ತಿರಲಿಲ್ಲ! (ಬೈಹಕಿ ಫಿ ಶುಚ್‌ಬುಲ್‌ ಈಮಾನ್‌) 
“ಟಿಪ್ಪಣಿ: 

1. ಇನ್ನೊಂದು ಹದೀಸ್‌ನಲ್ಲಿ ವಿಶ್ವಾಸ ದ್ರೋಹ ಮತ್ತು ವಚನ ಭಂಗವನ್ನು an 
ಲಕ್ಷಣವೆಂದು ಹೇಳಲಾಗಿದೆ. ಈಮಾನ್‌ಏಶ್ವಾಘ ಮತ್ತು ಧರ್ಮಕ್ಕೆ ಮಾನವನ ಚಾರಿತ್ರ್ಯ ಮತ್ತು ನ ಸ 
ಜೀವನ ವ್ಯವಹಾರಗಳೊಂದಿಗೆ ಗಾಢ ಸಂಬಂಧವಿದೆಯೆಂದು ಮೇಲಿನ ಹದೀಸ್‌ನಿಂದ ತಿಳಿದ: 
ಬರುತ್ತದೆ. ಮನುಷ್ಯ ಪ್ರಾಮಾಣಿಕನಾಗಿರುವುದು ಈಮಾನಿನ ಬೇಡಿಕೆಯಾಗಿದೆ. ಧರ್ಮವು ಅವನನು 
ವಚನ ಪಾಲಕನಾಗಿ ಮಾಡುತ್ತದೆ. ಒಬ್ಬನಲ್ಲಿ ಪ್ರಾಮಾಣಿಕತೆಯಿಲ್ಲವೆಂದಾದರೆ ಆತ ಈಮಾನಿ 
ಬೇಡಿಕೆಯನ್ನು ಗ್ರಹಿಸಿಲ್ಲವೆಂದರ್ಥ. ಅದೇ ರೀತಿ ಒಬ್ಬನು ಯಾರಿಗಾದರೂ ವಚನ ಕೊಟ್ಟು ಅದನ್ನು 
ಪಾಲಿಸುವುದಿಲ್ಲವೆಂದಾದರೆ ಅವನೂ ಧರ್ಮದ ತಿರುಳನ್ನೇ ಗ್ರಹಿಸಲಿಲ್ಲವೆಂದರ್ಥ. ಧರ್ಮವ 
ಮಾನವನನ್ನು ದೇವನ ದಾಸ ಮತ್ತು ಅವನ ವಿಧೇಯನನ್ನಾಗಿ ಮಾಡುತ್ತದೆ. ಇನ್ನು ಒಬ್ಬನು ಇನ್ನೊಬ್ಬನಿಗ 
ಮಾಡಿದ ವಾಗ್ದಾನವನ್ನು ಪಾಲಿಸುವುದರಲ್ಲಿ ಅಸಡ್ಡೆ ತೋರುತ್ತಾನೆಂದಾದರೆ ಅವನು ತನ್ನ ಇಡೀ 
ಜೀವನದಲ್ಲಿತನ್ನ ದೇವನೊಂದಿಗೆ ಮಾಡಿದ ದೊಡ್ಡ ಕರಾರನ್ನು ಹೇಗೆ ಪಾಲಿಸ ಸಬಲ್ಲಮ.9 


` ಆರಾಧನೆ ಮತ್ತು ರು ಅಂತರ 
120, ಯ ಖಿ ಗೋ 5 
ಬ SNS: ಈ Bd 1555 


ವಾದಿ ವಚನಗಳು 119 


137. ಜಾಬಿರ್‌ರಿಂದ(ರ) ಉಲ್ಲೇಖಿತ: ಒಮ್ಮೆ ಒಬ್ಬ ವ್ಯಕ್ತಿಯ ಕುರಿತು ಪ್ರವಾದಿಯವ 
ಡನೆ, "ಆತನ ಆರಾಧನೆ ಮತ್ತು (ಅದಕ್ಕಾಗಿ ಆತ ಪಡುವ ಪರಿಶ್ರಮದ ಬಗ್ಗೆ 
ಸ್ತಾಪಿಸಲಾಯಿತು. ಇನ್ನೊಬ್ಬನ ಕುರಿತು ಆತ ದೊಡ್ಡ ತ್ಮ ಧರ್ಮನಿಷ್ಠನೆಂದು ಹೇಳಲಾಯಿತು... 
jವಾದಿ(ಸು ಹೇಳಿದರು- ಅದನ್ನು (ಆರಾಧನೆ ಮತ್ತು ಐ ಪರಿಶ್ರಮವನ್ನು ಧರ್ಮನಿಷ್ಠೆಗೆ 
ಸೋಲಿಸದಿರಿ.! (ತಿರ್ಮಿದಿ) 


ತಪ್ಪಣಿ: 

1. ಬಾಹ್ಯ ಆರಾಧನೆ ಮತ್ತು ಪರಿಶ್ರಮದಲ್ಲಿ ಒಬ್ಬನು ಎಷ್ಟೇ ಮುಂದುವರಿದರೂ ಅವನು, 
'ನ್ನ ಜೀವನದಲ್ಲಿ ಧರ್ಮನಿಷ್ಟೇ (ಯನ್ನು ಪಾಲಿಸುವವನಿಗೆ ಸಮಾನವಾಗಲಾರನೆಂದು ಈ ಹದೀಸ್‌ನಿಂದ 
ನರು ಬರುತ್ತದೆ. ದೇವನ ಮಹಾನತೆ, ಘನತೆ ಮತ್ತು ಅವನ ಮುಂದೆ ಜವಾಬ್ದಾರಿಕೆಯ ಪೂರ್ಣ ಪ್ರೆ ಪ್ರಜ್ಞೆ 
ರುವನು ಮಾತ್ರ ಜೀವನದ ವ್ಯವಹಾರಗಳಲ್ಲಿಧರ್ಮನಿಷ್ಠೆಯನ್ನುಪಾಲಿಸಬಲ್ಲನು ಎಂಬುದು ವ್ಯ ಕ್ವ. 


ಇಬ್ಬರೆ ನಡುವಿನ ಈ ಅಂತರವನ್ನು ಕಡೆಗಣಿಸುವಂತಿಲ್ಲ 


SSS ೬ 1: hg ಒಲ 
sss) ಟ್ರ ವ) ಬು ತಟ 


138. ಅಬೂ ಮುಹಮ್ಮದ್‌ ಹಸನ್‌ ಬಿನ್‌ ಅಲೀ ಬಿನ್‌ ಅಬೀತಾಲಿಬ್‌(ರ) ಹೇಳುತ್ತಾರೆ; 
''ನಿನ್ನನ್ನು ಸಂಶಯದಲ್ಲಿ ಹಾಕುವ ವಿಷಯವನ್ನು ಬಿಟ್ಟು ಸಂಶಯದಲ್ಲಿ ಹಾಕದ್ದನ್ನು ಸ್ವೀಕರಿಸು, 
ಏಕೆಂದರೆ ಸತ್ಯವು ನೆಮ್ಮದಿದಾಯಕವಾಗಿದೆ, ಸುಳ್ಳು ಯಾವಾಗಲೂ ಸಂದೇಹವಾಗಿದೆ'' ಎಂಬ 
ಪ್ರವಾದಿಯವರ ಮಾತು ನನಗೆ ಚೆನ್ನಾಗಿ ನೆನಪಿದೆ. | (ತಿರ್ಮಿದಿ, ನಸಾಠ) 
ಟಿಪ್ಪಣಿ: 

"1. ಇನ್ನೊಂದು ಹದೀಸ್‌ನಲ್ಲಿ ಹೀಗಿದೆ- " “ಮನಸಿಗೆ ಸಂತೃಪ್ತಿ ನೀಡುವ ಮತ್ತು ಮನಸ್ಸು 
ಸ್ವೀಕರಿಸುವ ವಿಷ ಷಯವು ಸತ್ಯರ್ಮವಾಗಿದೆ. ಮನಸ್ಸಿಗೆ ಚುಚ್ಚುವ, ಮನಸ್ಸನ್ನು ಕಾಡುವ ಮತ್ತು 
ಸಂದೇಹಿಸುವ ವಿಷಯವು ಪಾಪವಾಗಿದೆ.'" ಃ (ಅಹ್ನದ್‌, ದಾರಿಮಿ) 

ಸತ್ಯರ್ಮದಿಂದ ಮನಸ್ಸಿಗೆ ಶಾಂತಿ-ನೆಮ್ಮದಿ ಸಿಗುತ್ತದೆ. ಅದು ಮನಸ್ಸನ್ನು ಚುಚ್ಚುವುದಿಲ್ಲ 
ಯಾವುದೇ ರೀತಿಯ ಸಂಶಯಗಳನ್ನುಂಟು ಮಾಡುವುದಿಲ್ಲ ಆದ್ದರಿಂದ ಒಳಿತಲ್ಲದ ಎಲ್ಲ 
ವಿಷಯಗಳಿಂದಲೂ ದೂರವಿರಬೇಕಾದುದು ಅಗತ್ಯ. ವಿಶ್ವಾಸಿಯ ಮನಸ್ಸುಸತ್ಯದ ಮಾನದಂಡವಾಗಿದೆ. 


120 ನ ಪ್ರವಾದಿ ವಚನಗಳು 
ಾಾಸಾಭಾಧಾಘಾಾಾಣಅಾ7ಗಾಸ್ರಾಾಗ್ಣಾೌ -;ಾಗಾಕಸಾಗ/ಗಾಗಾಗಾಧಾಕಾಾರಾವಾವಾಸಾಸಾಣಾಣಾಕಾಣಗಗಗಾಗಾಗಾಣಾಣಾತಾಶವಾಹಹಪಾಡಾಾ ಸಾಜಾ 
ಅವನ ಅಂತರಾತ್ಮವು-ಅವನಿಗೆ ಏನು ಮಾಡಬೇಕು, ಏನು ಮಾಡಬಾರದೆಂಬುದನ್ನು ತಿಳಿಸುತ್ತಿರುತ್ತದೆ. 
ನೈಜ ಅಭಿರುಚಿ ಮತ್ತು ತಮ್ಮ ಸ್ವಾಭಾವಿಕ ಪ್ರಜ್ಞೆಯ ಬೆಲೆಯನ್ನು ಅರಿತಿರುವವನು ಮಾತ್ರ ಸತ್ಯರ್ಮವನ್ನು 
ಗೌರವಿಸುತ್ತಾನೆ. ಅವನು ಭೌತಿಕ ಲಾಭಗಳಿಗಾಗಿ ಅದನ್ನು ಬಲಿಕೊಡಲು ಸಿದ್ಧನಾಗುವುದಿಲ್ಲ 


ಸ್ಪರ್ಗ- ನರಕದ ವಾಹನಗಳು 


ಗ್ರ ಲ್ಲ 1 ox ys 1 ಇ 3M , £008 {oe 
JAG SMI EE NSB si 
TP 323, PN pu 
ಮಪ ಜಲ JE ಬ. ಭು 1.111) 
dp) gd ಜಯ %:ರ8 
139. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ ಅವರೊಡನೆ, ಯಾವ 
ಕಾರಣದಿಂದ ಹೆಚ್ಚಿನ ಜನರು ನರಕಕ್ಕೆ ಹೋಗುತ್ತಾರೆ ಎಂದು ಕೇಳಲಾಯಿತು. ಪ್ರವಾದೀಸ) 
ಹೇಳಿದರು- ನಾಲಗೆ ಮತ್ತು ಗುಪ್ತಾಂಗದ ಕಾರಣದಿಂದ. ಅದೇ ರೀತಿ ಯಾವ ಕಾರಣದಿಂದಾಗಿ 


ಹೆಚ್ಚಿನ ಜನರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಕೇಳಲಾದಾಗ, ಪ್ರವಾದಿ(ಸ) ಹೇಳಿದರು- 
ಅಲ್ಲಾಹನ ಭಯ ಮತ್ತು ಸಚ್ಚಾರಿತ್ರ್ಯದ ಕಾರಣದಿಂದ. (ತಿರ್ಮಿದಿ) 


ಟಿಪ್ಪಣಿ: 

k 1.. ಮಾನವ ಎಂತಹ ನೀತಿ-ಚಾರಿತ್ರ್ಯವುಳ್ಸನನು ಮತ್ತು ಯಾವ' ಮಟ್ಟದವನು 
ಎಂಬುದು ಅವನ ನಾಲಗೆ ಮತ್ತು ಮಾತುಕತೆಯಿಂದ ವ್ಯಕ್ತವಾಗುತ್ತದೆ. ಒಬ್ಬನು ನೀಚ 
ಸ್ವಭಾವದವನಾಗಿದ್ದರೆ. ಅವನ ನೀಚತನವು ಅವನ ಮಾತುಕತೆಯಿಂದ ಪ್ರಕಟವಾಗುತ್ತದೆ. 
ತದ್ದಿರುದ್ದವಾಗಿ ಮನುಷ್ಯ ಉನ್ನತ, ವ್ಯಕ್ತಿತ್ತದವನಾಗಿದ್ದರೆ ಅವನ ಮಾತುಕತೆಯಿಂದ 
ಅವನ ಶ್ರೇಷ್ಠತೆ ವ್ಯಕ್ತವಾಗುತ್ತದೆ. ಮಾನವನೊಳಗೆ ಲೈಂಗಿಕ ವಾಂಛೆಯನ್ನು ಇರಿಸಲಾಗಿದೆ- 
ಅವನ ವ್ಯಕ್ತಿತ್ವವು ಕಳಂಕಿತವಾಗದಿರಲು ಅವನು ತನ್ನ ಲೈಂಗಿಕ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟು 
ಕೊಳ್ಳಬೇಕಾದುದು ಅಗತ್ಯ. 

ನಾಲಗೆ ಮತ್ತು ಲೈಂಗಿಕ ಭಾವನೆಗಳೆರಡೂ ಮಾನವನ ದೌರ್ಬಲ್ಯಗಳಾಗಿವೆ. ಅವುಗಳನ್ನು 
ನಿಯಂತ್ರಿಸಬೇಕಾದುದು ಅಗತ್ಯ. ಆದರೆ ಅದು ಅಷ್ಟುಸುಲಭವಲ್ವ ಅವುಗಳನ್ನುನಿಯಂತ್ರಿಸಬೇಕಾದರೆ 
ಮಾನವನು ಸರಿಯಾದ ಅಭಿರುಚೆ ಮತ್ತು ವಿಚಾರದವನಾಗಿರಬೇಕು. ಅವನ ಮುಂದೆ ಜೀವನದ 
ಉನ್ನತ ಹಾಗೂ ಶ್ರೇಷ್ಠ ಉದ್ದೇಶವಿರಬೇಕು ಆಗ ಮಾತ್ರ ಅವನು ತಾತ್ಕಾಲಿಕ ಎಕಾರ ಮತ್ತು ಕ್ಷಣಿಕ 
ಕೀಳಭಿರುಚಿಯಿಂದ ಪಾರಾಗಬಹುದೆಂದು ನಿರೀಕ್ಷಿಷಬಹುದು. 

ಚಿತ್ತಾಕಾಂಕ್ಲೆ ಮತ್ತು ನಾಲಗೆಯನ್ನು ನಿಯಂತ್ರಿಸದಿದ್ದರೆ. ಮಾನವ ತನ್ನ ಮೌಲ್ಯವನ್ನು 
ಕಳೆದುಕೊಳ್ಳುತ್ತಾನೆ ಮತ್ತು ಅವನ ಪರಲೋಕ ಹಾಳಾಗುತ್ತದೆ. ಮಾತ್ರವಲ್ಲ ಈ ಲೋಕದಲ್ಲೂ ಮಾನವ 


ಪ್ರವಾದಿ ವಚನಗಳು 121 


NEN EEE Se 
ಸಮಾಜ ಛಿದ್ರವಾಗುವುದು. ಹಿಂಸೆ, ದೌರ್ಜನ್ಯ ಮತ್ತು ಅನೇಕ ಸಂ! ಕಷ್ಟಗಳಿಗೆ ಬಲಿಯಾಗುತ್ತದೆ. ಶಾಂತಿ 
ಸಮಾಧಾನವು ಮಾನವ ಸಮಾಜದಿಂದ ಸಂಪೂರ್ಣ ಹೊರಟು ಹೋಗುತ್ತವೆ. 


ವಚನ ಪಾಲನೆ 
13... 1.1 


42% ಹೈ 


ಸ ಹವೆ ಯ 93, ILLS ಜರ SY 
en 


140. ಅನಸ್‌(ರ ವರದಿ ಮಾಡಿರುವರು: ಪ್ರವಾದಿ ಮುಹಮೃದ್‌(ರ) ತಮ್ಮ ಯಾವ 
ಭಾಷಣದಲ್ಲೂ ನಮಗೆ ಈ ಒಂದು ಮಾತನ್ನು ಹೇಳದೆ ಇರುತ್ತಿರಲಿಲ್ಲ ಥಾನಾ 
ಇಲ್ಲದವನಲ್ಲಿ ಈಮಾನ್‌ ಇಲ್ಲ ವಚನ ಪಾಲನೆ ಇಲ್ಲದವನಲ್ಲಿ ದೀನ್‌(ಧರ್ಮ) ಇಲ್ಲ' 

(ಬೈಹಕಿ- ಶುಆ್‌ಬುಲ್‌ ಈಮಾನ್‌) 


ಟಿಪಣಿ: 

ಕ . ಈಮಾನ್‌ ಎಂದರೆ ಸತ್ಯವಿಶ್ನಾಸ. ಒಬ್ಬ ವ್ಯಕ್ತಿ ಸತ್ಯದ ಮೇಲೆ ವಿಶ್ವಾಸವಿಟ್ಟನೆಂದರೆ 
ಸ ಕೆಲವು: ಮೂಲಭೂತ ಸತ್ಯ ಗಳನ್ನು ಅಂಗೀತರಿಸುತ್ತಿದ್ದಾನೆಂದು ಅರ್ಥ. ಸತ್ಯವಿಶಾಷ 
ಸ್ವೀಕರಿಸಿದ ಮರುಕ್ಷಣವೇ ಅವನ ಜುಲ ಹಲವು 'ಹೊಣೆಗಾರಿಕೆಗಳು ಬಂದು ಬೀಳುತ್ತದೆ. ಆ ಎಲ್ಲ 
ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕಾದುದು ಅವನ ಕರ್ತವ್ಯ. ಆಗ ಮಾತ್ರ ಅವನು ಮತ್ತು ಅವನ 
ವಿಶ್ವಾಸ ಇತರರ ಭರವಸೆಗೆ ಅರ್ಹವಾಗುತ್ತವೆ. ಸತ್ಯದ ಮೇಲೆ ವಿಶ್ವಾಸವಿಟ್ಟ ಬಳಿಕವೂ ಅವನು 
ಬಿಡರು ತನ್ನ ಮೇಲೆ ಭರವಸೆಯಿಡುವುದಕ್ಕೆ ಅರ್ಹನಾಗಿಲ್ಲ ಮತ್ತು ಅಜ ವಿಶ್ವಾಸಾರ್ಹತೆಯನ್ನು 
ಅವನು ಸಂಪಾದಿಸಿಲ್ಲವೆಂದಾದರೆ ಅವನಿನ್ನೂ ಸತ್ಯವಿಶ್ವಾಸವನ್ನು ಅರ್ಥ ಮಾಡಿಕೊಂಡಿಲ್ಲ ಮತ್ತು. 
ಅದನ್ನು ಪೂರ್ಣವಾಗಿ ಅರಗಿಸಿಕೊಂಡಿಲ್ಲ Fir KE ಅಮಾನತ್‌ ಎಂದರೆ ಇದುವೇ. ಒಂದು 
ವಸ್ತು ಆವನ ಬಳಿ ಕೊಟ್ಟವನ ಅಪೇಕ್ಷೆಯಂತೆ ಕೊಡಲ್ಪಟ್ಟರೆ, ಅವನು ಅದನ್ನು ಸುರಕ್ಷಿತವಾಗಿಟ್ಟು 
ಕೊಟ್ಟವನು ಅಪೇಕ್ಷಿಸಿದಾಗ ಯಥಾಸ್ಥಿತಿಯಂತೆ ಕೊಡಲ್ಲ, ಅವನು ಅದನ್ನು ಸುರಕತಾಗಿಟ್ಟು 
ಕೊಟ್ಟವನು ಆಪೇಕ್ಷಿಸಿದಾಗ ಯಥಾಸ್ಥಿತಿಯಲ್ಲಿ! ಅದನ್ನು: ಮರಳಿಸಬೇಕು. ಆ ವಸ್ತುವಿನ ಭತರ 
ಮಾಡಬಾರದು. 'ಕೊಟ್ಟವನನ್ನು ವೆಂಜಿಸಬಾರದು. ಈ ವಿಷಯದಲ್ಲಿ ಅವನಿಂದ ವಂಚನೆಯಾಗಲಿ 
ಲೋಭವಾಗಲೀ ಸಂಭವಿಸಿದರೆ. ಅವನ ಸತ್ಯವಿಶ್ವಾಸ ಸಂದೇಹಾಸ್ಟದವಾಗುತ್ತದೆ. ವಸ್ತುಗಳಂತೆ ಅವನ 
ಮೇಲೆ ವಹಿಸಲಾದ ಹೊಣೆಗಾರಿಕೆಗಳಿಗೂ pad ಅನ್ನಯಿಸುತ್ತದೆ. 

ಹೀಗೆಯೇ ವಚನ ಪಾಲನೆ ಕೂಡಾ ಒಬ್ಬ ವ್ಯಕ್ತಿಯ ಸತ್ಯವಿಶ್ವಾಸ ಮತ್ತು ಧರ್ಮದೊಂದಿಗೆ 
ಅವನ ಸಂಬಂಧದ ಸ್ಥರೂಪವನ್ನು ಅಳೆಯುವ ಮಾವರಂಡವಮಗದೆ, ಪ್ರತಿಜ್ಞೆ ಮಾಡಿ, ಮಾತುಕೊಟ್ಟು 
ಅದನ್ನು ಪಾಲಿಸದೆ ಇರುವವನು ಮತ್ತು ಕೊಟ್ಟವಚನವನ್ನು ಮರೆತು ಮು ನಿರ್ಲಕ್ಷಿಸಿ ವಚನ BN; 


- 322 ಪ್ರವಾದಿ ವಚನಗಳು 


ಮಾಡುವವನು ಚಾರಿತ್ರ್ಯಹೀನನೆಂದು ಅರ್ಥ. ಒಬ್ಬ ವ್ಯಕ್ತಿ ಚಾರಿತ್ರ್ಯ ಹೀನನಾಗುವುದು, ಅವನು 
ಧರ್ಮಹೀನನಾದಾಗ ಮಾತ್ರ. ಒಬ್ಬನಲ್ಲಿಧರ್ಮವಿದ್ದರೆ ಅವನು ಖಂಡಿತ ಚಾರಿತ್ರ $ವಂತನಾಗಿರುತ್ತಾನೆ. 
ಚಾರಿತ್ರ್ಯ ಇಲ್ಲದಿರುವಲ್ಲಿಧರ್ಮವೂ ಇರುವುದಿಲ್ಲ. 
ಒಬ್ಬನೈಜ ಸತ್ಯವಿಶ್ವಾಸಿ, ತನಗೆ ಅಲ್ಲಾಹನು ಕೊಟ್ಟಿರುವ ಎಲ್ಲ ಆಂತರಿಕ ಮತ್ತು ಬಾಹ್ಯ ಪ್ರತಿಭೆ, 
ಸಾಮರ್ಥ್ಯ ಇತ್ಯಾದಿ ಕೊಡುಗೆಗಳನ್ನು ಅವನ "ಅಮಾನತ್‌' ಎಂದೇ ಪರಿಗಣಿಸುತ್ತಾನೆ. ಈ ಎಲ್ಲ 
ಕೊಡುಗೆಗಳನ್ನು ಅಲ್ಲಾಹನ ಇಚ್ಛೆಯ ಪ್ರಕಾರವೇ ಬಳಸಿಕೊಳ್ಳುತ್ತಾ, ಅವನಿಗೆ ಸಂಪೂರ್ಣ ಶರಣಾಗಿ 
ವಿಧೇಯತೆಯಿಂದ ಬಾಳಿ ಅವನಿಗೆ ತನ್ನ ನಿಷ್ಠೆಯನ್ನು: ತೋರ್ಪಡಿಸುವುದೇ ತನ್ನ. ಪರಮ ಕರ್ತವ್ಯ ಎಂದು 
ಅವನು ನಂಬಿರುತ್ತಾನೆ. 
ಈ ನಂಬಿಕೆ ಇಲ್ಲದವನು ಸತ್ಯವಿಶ್ವಾಸಿಯಾಗಲಾರ. ಅವನು ವಂಚಕ ಮತ್ತು ದ್ರೋಹಿ ಮಾತ್ರ. 
ದೇವನ ವಿಷಯದಲ್ಲಿ ವಿಶ್ವಾಸಾರ್ಹತೆ ಇಲ್ಲದವನು ಮನುಷ್ಯರ ವಿಷಯದಲ್ಲೂ ವಿಶ್ವಾಸಾರ್ಹ 
ನಾಗಿರುವುದಿಲ್ಲ ದೇವನು ಕೊಟ್ಟ ಕೊಡುಗೆಗಳನ್ನು ದುರುಪಯೋಗಿಸಿ ವಂಚಿಸುವವನು 
ಸಹಜವಾಗಿಯೇ ಮನುಷ್ಯರು ತನ್ನ ಮೇಲೆ ವಿಶ್ವಾಸವಿಟ್ಟು ತನಗೆ ಕೊಟ್ಟಂತಹ ವಸ್ತು ಅಥವಾ 
ಹೊಣೆಗಾರಿಕೆಗಳಲ್ಲಿ ವಂಚನೆ ಮತ್ತು ವಿಶ್ವಾಸದ್ರೋಹ ಮಾಡಬಲ್ಲನು. ಹಾಗೆಯೇ ಮನುಷ್ಯರಿಗೆ 
ವಿಶ್ವಾಸ ದ್ರೋಹ ಬಗೆಯುವಾತನು ಖಂಡಿತವಾಗಿಯೂ ದೇವನಿಗೂ ವಿಶ್ವಾಸ ದ್ರೋಹ ಬಗೆಯುವನು. 
“ಮನುಷ್ಯರಿಗೆ ಕೃತಫ್ಲನಾಗಿರುವವನು ಅಲ್ಲಾಹನಿಗೆ ಕೃತಜ್ಞನಾಗಿರಲು ಸಾಧ್ಯವಿಲ್ಲ'' ಎಂದು ಪ್ರವಾದೀಸ) 
ಹೇಳಿರುವರು. 1 
ಅಮಾನತ್‌ ಮತ್ತು ಅಹದ್‌ (ವಚನ ಪಾಲನೆ) ಇವೆರಡೂ ಬಹಳ ವಿಶಾಲ ಅರ್ಥಯವುಳ್ಳ 
ಪದಗಳು. ಒಬ್ಬ ವ್ಯಕ್ತಿ ಇವೆರಡನ್ನೂ ತನ್ನ ಸಂಪೂರ್ಣ ಬದುಕಿನ ಕಡ್ಡಾಯ ಧೋರಣೆಗಳಾಗಿ 
ಅಂಗೀಕರಿಸದೆ-: ಈ ಗುಣಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ಹಾಗೆಯೇ ಈ ಗುಣಗಳಿಲ್ಲದವನು 
ಒಬ್ಬ ಮುಸ್ಲಿಮನಾಗಿ ಬದುಕಲಿಕ್ಕೂ ಸಾಧ್ಯವಿಲ್ಲ ಏಕೆಂದರೆ ಇಸ್ಲಾಮ್‌ ಎಂಬುದು ವಿಶ್ವಾಸಾರ್ಹತೆ, 
ವಿಧೇಯತೆ, ನಿಷ್ಠೆ ವಚನ ಪಾಲನ ಇತ್ಯಾದಿ ಗುಣಗಳ ಇನ್ನೊಂದು ಹೆಸರು ಮಾತ್ರವಾಗಿದೆ. 
PSN ಗ ಲ ಟಂಟಂ 
Ge ays) 55 ಪಜ) ತ 
141. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಹೇಳಿದರು: ನಿಮ್ಮ ಬಳಿ 
ಅಮಾನತ್‌(ನ್ಯಾಸು ಇರಿಸಿದವನಿಗೆ ಅದನ್ನು ಮರಳಿಸಿರಿ. ನಿಮಗೆ ದ್ರೋಹ ಬಗೆದವನಿಗೆ ನೀವು 
ದ್ರೋಹ ಮಾಡದಿರಿ. (ತಿರ್ಮಿದಿ, ಅಬೂ ದಾವೂದ್‌, ದಾರಿಮಿಲ 
ಟಿಪ್ಪಣಿ: 
2. ಅಂದರೆ ನೀವು ಎಲ್ಲ ಸ್ಥಿತಿಗಳಲ್ಲೂ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳಬೇಕು. ನಿವಾ 
ಯಾರಾದರೂ ದ್ರೋಹ ಬಗೆದರೂ ನೀವು ಅವನಿಗೆ ದ್ರೋಹ ಬಗೆಯಬಾರದು. ಅವರು ಉತ್ತಮ Ads 


ವರ್ತಿಸಿದರೆ ನೀವೂ ಉತ್ತಮವಾಗಿ ವರ್ತಿಸುವಿರಿ. ಅವರು ಕಟ್ಟದಾಗಿ ವರ್ತಿಸಿದರೆ ನೀವೂ ಕೆಟ್ಟದಾಗಿ 
ವರ್ತಿಸುವಿರಿ ಎಂಬ ಧೋರಣೆಗೆ ಬಲಿಯಾಗಬಾರದು. ಪ್ರವಾದಿ(ಸ) ಹೇಳಿದರು- ನಿಮ್ಮನ್ನು ನೀವು 


ಡ್‌ 


ಪ್ರವಾದಿ ವಚನಗಳು 123 


ನಿಯಂತ್ರಿಸಿಕೊಳ್ಳುವ ನಿಯಮಕ್ಕೆ ಬದ್ಧರಾಗಿರಬೇಕು, ಜನರು ಉತ್ತಮವಾಗಿ ವರ್ತಿಸಿದರೆ ನೀವು 
ಉತ್ತಮವಾಗಿ ವರ್ತಿಸಬೇಕು. ಅವರು ಕೆಟ್ಟದಾಗಿ ವರ್ತಿಸಿದರೆ ಆಗಲೂ ನೀವು ಕೈಮೀರಬಾರದು. 
ಇನ್ನೊಂದು ಪ್ರಸಿದ್ಧಪದೀಸ್‌ನಲ್ಲಿಪ್ರವಾದಿಸು ಹೇಳಿದರು- ನನ್ನಪ್ರಭು ನನಗೆ9 ವಿಷಯಗಳನ್ನು 

ಆದೇಶಿಸಿ್ದಾೆ- ಅವಗಳ ಪೈಕಿ ಮೂರು ಹೀಗಿವೆ- ನನ್ನ ಹಕ್ಕು ಅಪ ಪಹರಿಸಿದವನಿಗೆ ನಾನು ಅವನ. 
ಹಕ್ಕನ್ನು ನೀಡುವುದು. ನನನ್ನು ವಂಚಿತಗೊಳಿಸಿದವನಿಗೆ ನಾನು. ನೀಡುವುದು ಮತ್ತು ನನ್ನ ಮೇಲೆ 
ಅತಿರೇಕವೆಸಗಿದವನನ್ನು ನಾನು. ಕ್ಷಮಿಸಿ ಬಿಡುವುದು. 

PS ಗಡ. 1! ಕ್ಕಿ 3% ಗೈತ್ತೆ Riss 

ವ) SL Mp UE ಪೂ) We ತ) 

PP 


yy ಇ Siu, Fe 
ತ್‌ ಬ ಚಕ 3 old AE 14) 
ಹಿ 4 63 48 oo Sud ಒಡ ಸೋಜ: ರಿಕ 
ಆತೆ ಬೆ oi Gus ನೆಟೆ 
ಹಿ oe ABSA his ಹಾ ಜ್‌ 
ಕುತಃ & 444 ತೌ ಸೂಟಿ ಕಜ) pe) 
ಆಟ! bis isis Ay Jt ಟಃ ಸನಿ 
5 US a5 JE 9) fe SES ssl 
SE ಶ್ರ ನಿಟ 8 LL 5 4 LA 
. (eo S364) 1941981 ಳೆ ಮಟ 44ಬ್ರಎ 
142. ಹುಯ್ಕುಫಾರು ಉಲ್ಲೇಖಿಸಿರುವರು: “ಪ್ರವಾದಿ ಮುಹಮ್ಮದ್‌(ಸ) ನಮಗೆ 
ಎರಡು ಹದೀಸ್‌ಗಳನ್ನು ಹೇಳಿದರು. ಆ ಪೈಕಿ ಒಂದರ ಸಾಕ್ಷಾತ್ಕಾರವನ್ನು ನಾನು ನೋಡಿ 
ಆಗಿದೆ. ಇನ್ನೊಂದಕ್ಕಾಗಿ ಕಾಯುತ್ತಿದ್ದೇನೆ. ನಮ್ಮೊಡನೆ ಪ್ರವಾದಿಸು ಹೇಳಿದರು: ""ಅಮಾನತ್‌ 
(ವಿಶ್ವಾಸಾರ್ಹತೆಯು ಜನರ ಮನದ ಅಂತರಾಳದ ಮೇಲೆಯೇ ಅವಶೀರ್ಣಗೊಂಡಿತು?. ಆ 
ಕೆ ಬಳಿಕ ಅವರು ಕುರ್‌ಆನನ್ನು ಅರಿತರು. ತರುವಾಯ ಅವರು ಸುನ್ನಕನ್ನು ಅರಿತರು". 
"`` ಆ ಬಳಿಕ, ಪ್ರವಾದಿಸು ನಮ್ಮೊಡನೆ ಇವುಗಳನ್ನೆಲ್ಲ ಕಳೆದುಕೊಳ್ಳುವ ಬಗ್ಗೆ ವಿವರಿಸಿದರು: 
“ಮನುಷ್ಯನು ನಿದ್ರಿಸುವನು ಮತ್ತು ಅಮಾನತ್ತನ್ನು ಅವನ ಮನಸ್ಸಿನಿಂದ ಕಸಿದುಕೊಳ್ಳಲಾಗುವುದು. 


124 ಪ್ರವಾದಿ ವಚನಗಳು 


ಕೇವಲ ಅದರ ಮಂದವಾದ ಅಚ್ಚು ಮಾತ್ರ ಉಳಿದಿರುವುದು. ಅವನು ಮತ್ತೆ ನಿದ್ರಿಸುವನು ಮತ್ತು 
ಉಳಿದ ಅಮಾನತ್ತನ್ನು ಕೂಡಾ ಅವನಿಂದ ಕಿತ್ತುಕೊಳ್ಳಲಾಗುವುದು. ಗಾಯದ ಕಲೆಯಂಥ ಕಲೆ ಮಾತ್ರ 
ಉಳಿದುಕೊಳ್ಳುವುದು. ಯಾವ ರೀತಿ ಎಂದರೆ ನೀವು ಬೆಂಕಿಯ ಕಣಲನ್ನು ಕಾಲ ಮೇಲೆ ಹಾಕಿಕೊಂಡರೆ 
ಅದರಿಂದ ಗುಳ್ಳೆಯೇಳುತ್ತದೆ. ಅದು ಉಬ್ಬಿರುವಂತೆ ಕಾಣಿಸುತ್ತದಾದರೂ ಅದರ ಒಳಗೇನೂ ಇರುವುದಿಲ್ಲೆ. 
ಪರಿಸ್ಥಿತಿ ಹೇಗಿರುವುದೆಂದರೆ, ಜನರು ಪರಸ್ಪರ ಕೊಡುಕೊಳ್ಳುವ ವ್ಯವಹಾರಗಳನ್ನು ನಡೆಸುವರು. ಆದರೆ 
ಅವರ ಪೈಕಿ ಒಬ್ಬನೂ ಅಮಾನತ್‌ ಪಾಲಿಸುವುದನ್ನು ನೀವು ಕಾಣಲಾರಿರಿ. ಕೊನೆಗೆ ಜನರು ಇಂತಿಂತಹ 
ಜನಾಂಗದಲ್ಲಿ ಒಬ್ಬ ಪ್ರಾಮಾಣಿಕ ಮನುಷ್ಯನಿದ್ದಾನೆ ಎಂದು ಹೇಳಲಾರಂಭಿಸುವರು. ಯಾರಾದರೊಬ್ಬನ 
ಬಗ್ಗೆ ಜನರು, ""ಅವನು ಅದೆಷ್ಟು ಜಾಣ, ಎಷ್ಟು ಬುದ್ಧಿವಂತ, ಎಷ್ಟು. ಸುಸಂಸ್ಕೃತ, ಮತ್ತು ಧೈರ್ಯವಂತ! 
ಎಂದು ಹೇಳುವರು. ಆದರೆ ಅವನಲ್ಲಿ ಸಾಸಿವೆಕಾಳಿನಷ್ಟು ವಿಶ್ವಾಸವಿರಲಾರದು್‌.'' ನಾವು ಒಂದು 
ಕಾಲವನ್ನು ಕಂಡಿದ್ದೇವೆ, ಅಂದು ಯಾರೊಂದಿಗೇ ಆಗಲಿ ವ್ಯವಹಾರ ಮಾಡುವಾಗ ನಮಗೆ ಚಿಂತೆ 
ಇರುತ್ತಿರಲಿಲ್ಲ ಅವನು ಮುಸ್ಲಿಮನಾಗಿದ್ದರೆ ಅವನ ಇಸ್ಲಾಮ್‌ ಧರ್ಮ, ಇನ್ನುಅವನು ಕೈಸ್ತನಾಗಿದ್ದರೆ ಅವನ 
ಪೋಷಕ(5ನಂಜಂ0 ಮತ್ತು ಹೊಣೆಗಾರ ವ್ಯಕ್ತಿ ಅವನನ್ನು ನನ್ನ ಬಳಿಗೆ ಮರಳಿಸುತ್ತಿದ್ದರು'. ಆದರೆ ಇಂದು 

. ನಾನು ಕೇವಲ ಇಂತಿಂತಹ ವ್ಯಕ್ತಿಗಳೊಂದಿಗೆ ಮಾತ್ರ ವ್ಯವಹಾರ ನಡೆಸುತ್ತಿದ್ದೇನೆ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: ಸ 

3.ಅಮಾನತ್‌ ಅಥವಾ ಪ್ರಾಮಾಣಿಕತೆಯೆಂಬುದನ್ನು ಅಲ್ಲಾಹನು ಮನಷ್ಯುನ ಮನದ 
ಅಂತರಾಳದ ಮೇಲೆ ಅಚ್ಚೊತ್ತಿರುವನು. ಅಮಾನತ್‌ ಎಂಬುದು ಮನಸ್ಸಿನ ಸಹಜ ಪ್ರಕೃತಿ. ಮನುಷ್ಯ 
ಮನಸ್ಸಿನ ಈ ನೈಜ ಭಂಡವಾಳವನ್ನೇ ಈ ಹದೀಸ್‌ನಲ್ಲಿ ಅಮಾನತ್‌ ಎಂದು ಹೇಳಲಾಗಿದೆ. ಮನಸ್ಸಿಗೆ 
ಮೌಲ್ಯವಿರುವುದೂ ಈ ಗುಣದಿಂದಲೇ. ಪವಿತ್ರ ಕುರ್‌ಆನಿನಲ್ಲಿ ಒಂದೆಡೆ ಅಲ್ಲಾಹನು ಹೀಗೆ 
ಹೇಳಿರುವನು: 

'"ನಾವು ಅಮಾನತ್ತನ್ನು ಆಗಸಗಳ, ಭೂಮಿಯ ಮತ್ತು ಪರ್ವತಗಳ ಮುಂದಿಟ್ಟೆವು. ಅವು 
ಅದನ್ನು ಹೊರಲು ನಿರಾಕರಿಸಿದನು ಮತ್ತು ಅದರಿಂದ ಅಂಜಿ ಬಿಟ್ಟುವು. ಆದರೆ ಮನುಷ್ಯ ಷ್ಯನು ಅದನ್ನು 
ಎತ್ತಿಕೊಂಡನು.'' (ಆಲ್‌ ಅಹ್‌ರಭಾಬ್‌:72) ಅಂದರೆ ಬಾನಿಗಾಗಲಿ ಭೂಮಿಗಾಗಲಿ ಪರ್ವತಗಳಾಗಲಿ 
ಅಮಾನತ್ತನ್ನು ಹೊರಲಿಕ್ಕಾಗಲಿಲ್ಲ ಮನುಷ್ಯನೇ ಅದನ್ನು ಹೊತ್ತುಕೊಂಡನು. ಇದನ್ನು ಹೊರುವ 
ಸಾಮಥ್ಯವನ್ನು ಅವನಿಗೆ ಮಾತ್ರ ಕೊಡಲಾಗಿತ್ತು. ಇನ್ನು ತನ್ನ ಸಾಮರ್ಥ್ಯದ ಹೊರತಾಗಿಯೂ 

` ಯಾರಾದರೂ ಬಂಡಾಯದ ನೀತಿಯನ್ನನುಸರಿಸಿ, ಇದನ್ನು ಬಳಸಿಕೊಳ್ಳದ ವಿಶ್ವಾಪಘಾತಕನಾದರೆ ಅದು 
ಬೇರೆ ವಿಷಯ. ಹ 

ಇನ್ನೊಂದು ಹದೀಸ್‌ನಲ್ಲಿ ಅಲ್ಲಾಹನು ಹೀಗೆಹೇಳಿರುವುದಾಗಿ ಉಲ್ಲೇಖಿಸಲಾಗಿದೆ. "ಆಕಾಶಗಳು 

ಮತ್ತು ಭೂಮಿಯು ನನ್ನನ್ನು ಒಳಗೊಳ್ಳಲು ಅಸಮರ್ಥವಾದವು. ಆದರೆ ಸತ್ಯವಿಶ್ವಾಸಿಯ ಹೃದಯ 

ನನ್ನನ್ನು ಒಳಗೊಳುತ್ತದೆ.'' (ಅಹ್ಮದ್‌) 


ವಾದಿ ವಚನಗಳು 125 


ಇದರ ಅರ್ಥ ಸತ್ಯವಿಶ್ಞಾಸಿಯ ಹೃದಯ ಅಲ್ಲಾಹನನ್ನು ಆವರಿಸಿಕೊಳ್ಳೆಬಲ್ಲುದು ಎಂದಲ್ಲ 
ಸಾವ ರಹಸ್ಯಗಳನ್ನು ಮತ್ತು ಯಾವ ಭಾವನೆಗಳನ್ನು ಭೂಮಿ-ಆಕಾಶಗಳು ಹೊರಲಾರವೋ ಅಂಥ 
ಹಸ್ಯಗಳನ್ನು ಮತ್ತು ಭಾವನೆಗಳನ್ನು ಸತ್ಯವಿಶ್ವಾಸಿಯ ಹೃದಯವು ಹೊತ್ತಿರುತ್ತದೆ ಎಂದು ಇದರರ್ಥ. 
ತ್ಯವಿಶ್ವಾಸಿಯ ಹೃದಯವು ಗುಣದಲ್ಲೂ , ವಸ್ತುಸ್ಥಿತಿಯಲ್ಲೂ ಅಲ್ಲಾಹನ ಸಾಮೀಪ್ಯ ಪಡೆದಿರುತ್ತದೆ. 
1 ಸಾಮೀಪ್ಯದ ಫಲವಾಗಿಯೇ ಸತ್ಯವಿರ್ಶವಾಸಿಯ ಹೃದಯವು, ಧರ್ಮದಲ್ಲಿ ಮೂಲಭೂತ 
ಪ್ರಾಮುಖ್ಯತೆವಿರುವಂತಹ. ಗುಣ ಸ್ವಭಾವಗಳನ್ನು ಹೊಂದಿಕೊಳ್ಳುವುದು ಸಾಧ್ಯವಾಗುತ್ತದೆ. 
[ದರಿಂದಾಗಿಯೇ ಮನುಷ್ಯನಲ್ಲಿ ಜ್ಞಾನ, ಗ್ರಹಣ, ಭಯ, ಭಕ್ತಿ, ಪ್ರೇಮ, ಅರ್ಪಣಾಭಾವ 
ರತ್ತು ಶರಣಾಗತಿಯ ಗುಣಗಳು ಅಂಕುರಿಸುತ್ತವೆ. ಅವನಿಗೆ ತನ್ನನ್ನು ವಿಶ್ವಾಸಾರ್ಹ ಹಾಗೂ 
;ವಲಂಬನಾರ್ಹನಾಗಿ ಮಾಡಿ ಬಿಡುವಂತಹ ಜ್ಯೋತಿ ಸಿಕ್ಕಿ ಬಿಡುತ್ತದೆ. ಸಾಮೀಪ್ಯದ ಈ ಜ್ಯೋತಿ ಒಬ್ಬ 
ಕಿಗೆ ಸಿಕ್ಕಿಬಿಟ್ಟರೆ ಆ ಬಳಿಕೆ ಅವನು ದೇವನಿಗುಗಲಿ ದೇವ ದಾಸರಿಗಾಗಲೀ ವಂಚನೆ ಅಥವಾ ವಿದ್ರೋಹ 
ರಾಡುವುದಿಲ್ಲ ಹಾಗೆ ಮಾಡುವುದು ಅವನಿಗೆ ಅಸಾಧ್ಯವಾಗಿ ಬಿಡುತ್ತದೆ. 

ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ಹೀಗೆ ಹೇಳಿರುವನು: 

“ಯಾವ ವ್ಯಕ್ತಿ ಮೊದಲು ನಿರ್ಜೀವಿಯಾಗಿದ್ದುಆ ಬಳಿಕ ಅವನಿಗೆ ನಾವು ಜೀವನವನ್ನು ಕೊಟ್ಟು 
ವನಿಗೆ ಜ್ಯೋತಿಯನ್ನೂಕೊಟ್ಟು, ಅವನು ಈಗ ಅದನ್ನು ಹೊತ್ತು ಜನರ ಮಧ್ಯೆ ಸಂಚರಿಸುತ್ತಿದ್ದಾನೋ, 
ಸವನು ಅಂಧಕಾರದಲ್ಲಿ ಬಿದ್ದಿರುವ ಮತ್ತು ಅವುಗಳಿಂದ ಎಂದೂ ಹೊರ ಬರಲು ಅಪೇಕ್ಷಿಸಿದ ವ್ಯಕ್ತಿಗೆ 
'ಮಾನವಾಗಲು ಸಾಧ್ಯವೇ?'' (ಅಲ್‌ ಅನ್‌ಆಮ್‌:123) 

ನಿಜವಾಗಿ ಇಂತಹ ವ್ಯಕ್ತಿಯಿಂದ ವಂಚನೆ ಅಥವಾ ವಿದ್ರೋಹ ಸಂಭವಿಸುವ ಸಾಧ್ಯತೆಯೇ 
;ಲ್ಲ. ಅವನು ಯಾರೊಂದಿಗಾದರೂ ಏನಾದರೂ ವ್ಯವಹಾರ ನಡೆಸಿದರೆ ಅದರಲ್ಲಿ ಅವನಿಂದ 
ಯಾವುದೇ ಬಗೆಯ ಮೋಸ-ವಂಚನೆಗಳ ಬದಲು ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆ ಮಾತ್ರ 
ಕೃಕ್ತವಾಗುವುದೆಂದು ಖಂಡಿತವಾಗಿ ಹೇಳಬಹುದು. 

4, ಅಂದರೆ ಪವಿತ್ರ ಕುರ್‌ಆನ್‌ ಮತ್ತು ಪ್ರವಾದಿಚೆರ್ಯೆಯು ಕೂಡಾ ಮನುಷ್ಯನಿಗೆ ಈ 
೨ಮಾನತ್‌ನ ಬೇಡಿಕೆಗಳೇನೆಂಬುದನ್ನು ಸರಿಯಾಗಿ ತಿಳಿಸಿ ಅವನನ್ನು ಎಚ್ಚರಿಸಿವೆ. ಮನುಷ್ಯನ ಮೂಲ 
ಕ್ವಕೃತಿಯಲ್ಲಿ ಲೀನಗೊಳಿಸಲಾಗಿರುವ ಗುಣಗಳಿಗಿಂತ ಭಿನ್ನವಾದುದೇನನ್ನೂ ಪವಿತ್ರ ಕುರ್‌ಆನ್‌ 
ತಗಲಿ ಸುನ್ನತ್‌ ಆಗಲಿ ಅವನಿಗೆ ಕಲಿಸುವುದಿಲ್ಲ, ಅವು ಆ ಪ್ರಕೃತಿಯನ್ನು ಉಜ್ವಲಗೊಳೀಸುವುದನ್ನಷ್ಟೇ 
'ಲಿಸುತ್ತದೆ. ಇದು ಉಲ್ಲೇಖಕಾರರು ಪ್ರವಾದಿ ಮುಹಮೃದ್‌ರಿಂದ(ಸ) ಕೇಳಿದ ಪ್ರಥಮ ವಚನ. 
ತ್ವಿತೀಯ ವಚನದ ಸರದಿ ಮುಂದೆ ಬರಲಿದೆ. ಅದು ಈ ಅಮಾನತ್‌ನ ಗುಣವನ್ನು ಕಳೆದುಕೊಳ್ಳುವ 
ಿರಿತಾಗಿದೆ. 

5. ಮನುಷ್ಯನು ತನ್ನಅಸಡ್ನೆಯ ಕಾರಣ 'ಅಮಾನತ್‌' ಎಂಬಸಂಪತ್ತಿನಿಂದ ವಂಚಿತನಾಗುವನು. 
ಸಿನೆಗೆ ಅದರ ಅಳಿದುಳಿದ ಲಕ್ಷಣಗಳೂ ಮಾಯವಾಗ ತೊಡಗುವುವು. ಕ್ರಮೇಣ ಅದರ ಕಲ್ಪನೆಯು 


126 ಪ್ರವಾದಿ ವಚನಗಳ 


ಅವನ ಮನ-ಮಸ್ತಿಷಗಳಿಂದಲೂ ಅಳಿಯತೊಡಗುವುದು. ಊದಿಕೊಂಡಿರುವ ಸುಟ್ಟ ಗಾಯ! 
ಗುಳ್ಳೆಯಲ್ಲಿ ಮಲಿನ ನೀರಿನ ಹೊರತು ಬೇರೇನೂ ಇಲ್ಲದಿರುವಂತೆ ಇಂತಹ ಮನುಷ್ಯನು ಚಾರಿತ್ರ 
ಮತ್ತು ನೈತಿಕತೆಯ ವಿಷಯದಲ್ಲಿಸಂಪೂರ್ಣ ಟೊಳ್ಳಾಗಿ ಬಿಡುವನು. 

6. ಅಂದರೆ, ಅಮಾನತ್ತನ್ನುಕಳೆದುಕೊಂಡಕಾರಣ; ಜನರು ಕೊಡು-ಕೊಳ್ಳುವ ಮತ್ತಿತರ ಪರಸ್ಥ 
ವ್ಯವಹಾರ ವಹಿವಾಟುಗಳಲ್ಲಿ ಬಹಳ ನಿಸ್ಸಂಕೋಚವಾಗಿ ವಿಶ್ವಾಸದ್ರೋಹ ಮಾಡಲಾರಂಭಿಸುವರ: 
ಅವರಿಗೆ ಇನ್ನೊಬ್ಬರ ಕಷ್ಟ-ನಷ್ಟಗಳ ಬಗ್ಗೆ ಯಾವ ಕಳಕಳಿಯೂ ಇರಲಾರದು. ಅತ್ಯಂತ ಸುಸಂಸ್ಕೃತರೆಂದ 
ಕರೆಯಲ್ಪಡುವ ' ವ್ಯಕ್ತಿಗಳನ್ನು ಕೂಡಾ- ಹತ್ತಿರದಿಂದ ನೋಡಿದಾಗ ಅವರಲ್ಲಿ ಸಾಸಿವೆ ಕಾಣಿನಷ 
ಪ್ರಾಮಾಣಿಕತೆ ಇಲ್ಲವೆಂಬುದು ವ್ಯಕ್ತವಾಗುವುದು. ಸತ್ಯವಿಶ್ವಾಸೆ ಮತ್ತು ಪ್ರಾಮಾಣಿಕತೆ ಎಂಬುದ 
ಪರಸ್ಪರ ಅನಿವಾರ್ಯ ಹಾಗೂ ಅವಿಭಾಜ್ಯವಾಗಿವೆ. ಸತ್ಯವಿಶ್ವಾಸ ಇಲ್ಲದಿರುವಲ್ಲಿ ಪ್ರಾಮಾಣಿಕತೆ ಮತ 
ವಿಶ್ವಾಸಾರ್ಹತೆಗಳೂ ಇರಲು ಸಾಧ್ಯವಿಲ್ಲ ೨ 

7. ಅಂದರೆ ಹಿಂದೆ ಒಬ್ಬ ಮುಸ್ಲಿಮೇತರ ವ್ಯಕ್ತಿಯ ಜೊತೆಗೆ ವ್ಯವಹರಿಸುವಾಗಲೂ ನಮ; 
ಯಾವುದೇ ಆತಂಕವಿರುತ್ತಿರಲಿಲ್ಲ ಅವನಲ್ಲಿ ಧೈರ್ಯ, ವಿಶ್ವಾಸ ಇತ್ಯಾದಿ ಇಲ್ಲದಿದ್ದರೂ ತಃ 
ಜನಾಂಗದ ಸರದಾರರು ಹಾಗೂ ಮುಖ್ಯಸ್ಥರು (ಮುಸ್ಲಿಮ್‌ ಸಮಾಜದೊಂದಿಗೆ ಶಾಂತಿಯ ಕರಾರ 
ಮಾಡಿಕೊಂಡವರು) ತನ್ನನ್ನು ವಿಚಾರಿಸಬಹುದೆಂಬ ಪ್ರಜ್ಞೆಯಿಂದ ಅವನು ವ್ಯವಹಾರದಲ್ಲಿ ಯಾವುದೆ 
ವಂಚನೆ ಮಾಡದೆ ಪ್ರಾಮಾಣಿಕತೆ ಪಾಲಿಸುತ್ತಿದ್ದನು. ಅತ್ತ ಮುಸಲ್ಫಾನನಂತೂ ತನ್ನ ಇಸ್ಲಾಮ್‌ ಧರ್ಮಃ 
ಆದೇಶದಂತೆ ಪ್ರಾಮಾಣಿಕತೆ ಪಾಲಿಸುತ್ತಿದ್ದನು. ಈ ರೀತಿ ವಿಶ್ವಾಸದ ವಾತಾವರಣವಿತ್ತು. 


ತೌಬಾ ಅಥವಾ ಕ್ಷಮಾಯಾಚನೆ 


೨ PA 
gis: 8% 0 0508: 6 (೨ sigs 
(೨) pd ಚಿಟವ 44 STs 

143. ಅಗರ್ರ್‌ ಮುರುನ್ನೀರ) ವರದಿ ಮಾಡಿದ್ದಾರೆ- ಪ್ರವಾದಿ(ಸ ಹೇಳಿದರು: 

` ಜನರೇ! ಅಲ್ಲಾಹನೆಡೆಗೆ ಪಶ್ಚಾತ್ತಾಪ ಪಟ್ಟುಮರಳಿರಿ. ನಾನು ದಿನಕ್ಕೆ ನೂರು ಬಾರಿ ಪಶ್ಚಾತ್ತಾಪ 
ಪಡುತ್ತೇನೆ.' } (ಮುಸ್ಲಿಮ್‌) 
ಟಿಪ್ಪಣಿ: ' 

1 ಅಂದರೆ ನಾನೇ ಪಶ್ಚಾತ್ತಾಪ ಪಟ್ಟು ಅಲ್ಲಾಹನೆಡೆಗೆ ಮರಳುತ್ತೇನೆ. ನೀವೂ ಹಾಗೆ 
ಮಾಡಿರಿ. "“ನಾನು ನೂರು ಬಾರಿ ತೌಬಾ(ಪಶ್ಚಾತ್ರಾಪು ಮಾಡುತ್ತೇನೆ'' ಎಂದರೆ ಅಲ್ಲಾಹನು ನನ್ನತ್ತ 
ಗಮನ ಹರಿಸಿ ನನ್ನ ಪ್ರಮಾದಗಳನ್ನು ಕ್ಷಮಿಸಬೇಕೆಂದು ಪದೇ ಪದೇ ಅಲ್ಲಾಹನತ್ತ ಮರಳುತ್ತೇನೆ. 
ಅಲ್ಲಾಹನ ಆಶ್ರಯವಲ್ಲದೆ ನನ್ನ ಮನಸ್ಸು ಶಾಂತವಾಗುವುದಿಲ್ವ ಈ ರೀತಿ ನನಗೆ ದೇವನ ವಿಶೇಷ 


ಕೈವಾದಿ ವಚನಗಳು 127 


ಲ 
[ಮನ ಮತ್ತು ಅನುಗ್ರಹಗಳನ್ನು ಹೆಚ್ಚು ನಿರೀಕ್ಷಿಸುತ್ತೇನೆ. ಓರ್ವ ದಾಸನು ಅದನ್ನೇ ಅಪೇಕ್ಷಿಸುತ್ತಾನೆ. 
ನಿಬಾ ಮಾಡುವುದೆಂದರೆ ಮರಳುವುದು ಮತ್ತು ಬಾಗುವುದು. ಅದೇ ರೀತಿ ಒಂದು ಸ್ಥಿತಿಯಿಂದ 
ಸನ್ನೊಂದು ಸ್ಥಿತಿಗೆ ಮರಳುವುದೂ ತೌಬಾ ಆಗಿದೆ. ಅದಕ್ಕೆ ಮೊದಲಿನ ಸ್ಥಿತಿ ಕಟ್ಟದಾಗಿರ 
ತೀಕೆಂದಿಲ್ಲ ಉತ್ತಮ ಸ್ಥಿತಿಯಿಂದ ಇನ್ನೂ ಉತ್ತಮ ಸ್ಥಿತಿಗೆ ಮರಳುವುದೂ ತೌಬಾ ಆಗಿದೆ. ಈ ಪದವು 
೨ಲ್ಲಾಹನಿಗೆ ಆದಾಗ ಅದರರ್ಥ- ಅವನು ದಾಸನ ಮೇಲೆ ಕರುಣೆ ತೋರಿ ಅವನಿಂದ ಸಂತೃಪ್ತನಾದನು! 
೨ವನು ದಾಸನ ತೌಬಾವನ್ನು ಸ್ಟೀಕರಿಸಿದನು ಅವನ ತಪ್ಪುಗಳನ್ನು ಕ್ಷಮಿಸಿದನು ಮತ್ತು ಅವನತ್ತ ಗಮನ 
ಕರಿಸಿದನು ಎಂದಾಗುತ್ತದೆ. 

ತೌಬಾ ಎಂಬುದು ಅತ್ಯುತ್ತಮ ಮತ್ತು ಪವಿತ್ರ ಪಾರಿಭಾಷಿಕವಾಗಿದೆ. ಅದರಲ್ಲಿ ಗರಿಷ್ಠಮಟ್ಟದ 
ಸುರೆಸುವಿಕೆಯೂಇದೆ. ಒಬ್ಬನು ಘೋರ ಪಾಪವನ್ನು! ದೇವನಿಗೆ ಹೆದರಿ ಕೈಬಿಟ್ಟ ಇನ್ನು ಮುಂದೆ ಅದನ್ನು 
ಖಂಡಿತ ಮಾಡಲಾರೆನೆಂಬ ಸಂಕಲ್ಪ ತೊಟ್ಟಾಗ, ಅವನ ಈ ಧೋರಣೆಯು ತ! ತಪ್ಪೊಪ್ಪಿಗೆಯಾಗುವುದಿಲ್ಲ 
ಅದನ್ನು ತೌಬಾ ಎನ್ನಲಾಗುತ್ತದೆ. ಅಂದರೆ ಮನುಷ್ಯ ದೇವನತ್ತ ಮರಳಿದ, ಅವನತ್ತ ವಾಲಿದ. ಇದು 
ಅತ್ಯುತ್ತಮ ವಿಧಾನವಾಗಿದೆ. ಈ ರೀತಿ ದಾಸನ ಕುಂದು ಕೊರತೆಗಳನ್ನು ಮುಚ್ಚಿಡಲಾಗುತ್ತದೆ. 
ಅವನು ದೇವನ ಬಳಿ ಅಂಗೀಕೃತನಾಗಿದ್ದಾನೆಂದು ತಿಳಿಸಲಾಗುತ್ತದೆ. ಅವನನ್ನು ಅಪ! 'ಪಮಾನದಿಂದ 

ಪಾರುಗೊಳಿಸಲಾಗುತ್ತದೆ. 


ss: 01228: 28) 10 
(5: xe ಬ ಆರೋಪ) ೭4% ಜಹಿ) ೨೫) 
144. ಅನಸ್‌(ರು ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಪ್ರತಿಯೊಬ್ಬ ಮಾನವನೂ 
ಪಾಪಿಯಾಗಿದ್ದಾನೆ. ಪಾಷಿಗಳ ಪೈಕಿ ಅತ್ಯುತ್ತಮರಾದವರು "ತೌಬಾ' (ಪಶ್ಚಾತ್ತಾಪ) 
ಮಾಡುವವರಾಗಿದ್ದಾರೆ.? (ತಿರ್ಮಿದಿ, ಇಬ್ನುಮಾಜ, ದಾರಿಮೀ) 


ಟಿಪ್ಪಣಿ: 

2. ಅಂದರೆ ತಪ್ಪು ಮಾನವರಿಂದ ಆಗುತ್ತಲೇ ಇರುತ್ತದೆ. ಯಾವ ಮಾನವನು ತಾನೇ ಮಾನವ 
ಸಹಜ ದೌರ್ಬಲ್ಯಗಳಿಂದ ಮುಕ್ತನಾಗಿರಬಲ್ಲ) ಆದರೆ ತಮ್ಮ ತಪ್ಪನ್ನು ಸ: ಸಮರ್ಥಿಸದವರು ಅತ್ಯುತ್ತಮ 
ಜನರಾಗಿದ್ದಾರೆ. ಅವರು ಕೂಡಲೇ ತಮ್ಮನ್ನು ತಿದ್ದಿಕೊಂಡು ಸುಧಾರಿಸಿಕೊಳ್ಳುತ್ತಾರೆ. ಅವರು ಕತ್ತಲೆಯ 
ಕೂಪಕ್ಕೆ ಬಿದ್ದಿರಬಹುದು. ಆದರೆ, ಅದರಲ್ಲೇ ಇರುವುದಿಲ್ಲ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. 
ಅವರು ನಿಜವಾಗಿ ಬೆಳಕನ್ನು ಪ್ರೀತಿಸುತ್ತಾರೆ, ಕತ್ತಲೆಯನ್ನಲ್ಲ, ಅವರಿಗೆ ಒಳಿತಿನೊಂದಿಗೆ ಆಸಕ್ತಿಯಿರುತ್ತದೆ, 
ಕೆಡುಕಿನೊಂದಿಗೆ ಅವರಿಗೆ ಸಂಬಂಧವಿರುವುದಿಲ್ಲ, | 


ಸ್ಯ 


128 ಕ ಪ್ರವಾದಿ ವಚನಗಳು 


Je ಹು) ಜು ಸಃ ಕಟಕ ಸ ತ 


ಜಮ) «128 ಆ ಹ 
ಲ. oss ಗಟ್‌!) ROWE 

145. ಇಬ್ನು ಅಬ್ದಾನ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಯಾರು ತನ್ನಮೇಲೆ 
"ಇಸ್ತಿಗ್‌ಫಾರ್‌' (ಕ್ಷಮಾಯಾಚನೆ) ಅನ್ನು ಕಡ್ಡಾಯಗೊಳಿಸುತ್ತಾನೋ . ಅವನಿಗೆ ಅಲ್ಲಾಹನು 
ಎಲ್ಲ ಸಂಕೀರ್ಣತೆಗಳಿಂದ ಹೊರ ಬರುವ ದಾರಿ ಮಾಡಿಕೊಡುತ್ತಾನೆ. ಎಲ್ಲ ಕಳವಳ ಮತ್ತು 
ದುಃಖದಿಂದ ಮುಕ್ತಿ ನೀಡುತ್ತಾನೆ ಮತ್ತು ಅವನು ಊಹಿಸಿಯೂ ಇಲ್ಲದ ಕಡೆಯಿಂದ 
ಜೀವನಾಧಾರ ಒದಗಿಸುತ್ತಾನೆ.3 (ಅಹ್ಮದ್‌, ಅಬೂದಾವೂದ್‌, ಇಬ್ನು ಮಾಜ) 
ಟಿಪ್ಪಣಿ: 

3. ದಾಸನು ಎಲ್ಲ ಸ್ಥಿತಿಗಳಲ್ಲೂ ದೇವನ ಅಪೇಕ್ಷಕ್ಷನಾಗಿರುತ್ತಾನೆ. ಕ್ಷಮಾಯಾಚನೆಯ ಮೂಲಕ 
ಅವನು ತನ್ನ ಪ್ರಭುವಿನ ಆಶ್ರಯ ಪಡೆಯಬೇಕಾದುದು ಅವನಿಗೆ ಕಡ್ಡಾಯ. ದೇವಭಯವೂ ಅದನ್ನೇ 
ಅಪೇಕ್ಷಿಸುತ್ತದೆ. ದೇವಕಾರುಣ್ಯವನ್ನು ತನ್ನೆಡೆಗೆ ಸೆಳೆಯುವ ಉಪಾಧಿಯೂ ಇದುವೇ. ಕುರ್‌ಆನಿನಲ್ಲೂ 
ಹೀಗೆ ಹೇಳಲಾಗಿದೆ- ""ಅಲ್ಲಾಹನನ್ನುಭಯಪಡುತ್ತಕಾರ್ಯವೆಸಗುವವನಿಗೆ ಅಲ್ಲಾಹನು ಸಂಕಷ್ಟಗಳಿಂದ 
ಪಾರಾಗುವ ಯಾವುದಾದರೂ ದಾರಿಯನ್ನುತೆರೆಯುವನು ಮತ್ತು ಅವನು ಊಹಿಸಿಯೂ ಇರದಂತಹ 
ಕಡೆಗಳಿಂದ ಅವನಿಗೆ ಜೀವನಾಧಾರ ನೀಡುವನು.'' (ಪವಿತ್ರ ಕುರ್‌ಆನ್‌, 65:2-3) ಕುರ್‌ಆನಿನ ಈ 
ವಾಕ್ಯಗಳು ಮೇಲಿನ ಹದೀಸನ್ನು ಸಮರ್ಥಿಸುತ್ತದೆ. 

ಕ್ಷಮಾಯಾಚನೆಯು ಪ್ರಯೋಜನಕಾರಿಯೆಂಬುದಕ್ಕೆ ಪವಿತ್ರ ಕುರ್‌ಆನಿನ ಈ ಕೆಳಗಿನ ಸೂಕ್ತಗಳು 
ಸಾಕ್ಷಿಯಾಗಿವೆ. "“ನಾನು(ಹೀಗೆ ಹೇಳಿದೆನು: ನಿಮ್ಮ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿರಿ. 
ಖಂಡಿತವಾಗಿಯೂ ಅವನು ಮಹಾ ಕ್ಷಮಾಶೀಲನಾಗಿದ್ದಾನೆ ಅವನು ನಿಮ್ಮ ಮೇಲೆ ಆಕಾಶದಿಂದ 
ಧಾರಾಳವಾಗಿ ಮಳೆ ಸುರಿಸುವನು, ನಿಮಗೆ ಸೊತ್ತು ಸಂತಾನಗಳನ್ನು ದಯಪಾಲಿಸುವನು, ನಿಮಗಾಗಿ 
ಉದ್ಯಾನಗಳನ್ನು ಸೃಷ್ಟಿಸುವನು ಮತ್ತು ನಿಮಗಾಗಿ ಕಾಲುವೆಗಳನ್ನು ಹರಿಸುವನು. ನೀವು ಅಲ್ಲಾಹನ ಬಗ್ಗೆ 
ಯಾವುದೇ ಪ್ರತಿಷ್ಠೆಯನ್ನು ನಿರೀಕ್ಷಿಸದಿರಲು, ನಿಮಗೇನಾಗಿದೆ?'' (ಪವಿತ್ರ ಕುರ್‌ಆನ್‌, 71: 10-13) 


೦2 ಟಿ 


NRE ಟು 1೨1238: ERS 
lish ಇಡ ಖು 8S 11; ರ 
iu IL ss ES SG 


ಪ್ರವಾದಿ ವಚನಗಳು 129 
oo 2 Be ಎ ಶಿಕೆಸಿ PE 
ಹ್‌, lj) a5 3 ಎ ಈ ಆಸ 
ರಡ SS g SALES ಇ| ತ, sss 
ohio 3 ಲ್‌ ಈ 3ಕ್ಕೆ 30 kh ಚ ಚಚ 
I A oy ie gr ಅಟಿ 10] J dU ಶಿ 

ಟ್‌ ಹ  [್ಚೊಬಎರ್‌್‌ I 
SS ಅಹಿ 5/5 ಜೆ) ಯಯ ಸುಖ ಆಕಿ 
_ 6 
5 3 ೬6 ಹ ಎ] iy 
Kg 1014೬ ಹೆ ಆ ಜಾ 
ಸಟಟ ಜಾ ಸಜಾ ಜ್‌; 
S158 | ಭು KE 
ce po 9°35 fo 0 FR 
SS ಸ GS jl IS ಮು 4 A eo 
Gh 141 15) bd ಯ Sissies 
ಹ Pp jd bcs 
62 169 
(+) Li PSE ೬1 ೪ 
146. ಅಬೂದರ್ರ್‌(ರ) ಹೇಳುತ್ತಾರೆ- ಅಲ್ಲಾಹನು ಹೀಗೆ ಹೇಳಿರುವುದಾಗಿ ಪ್ರವಾದಿಸು 
ಹೇಳಿದರು- ಓ ನನ್ನ ದಾಸರೇ! ನಾನು' ನನ್ನ ಮೇಲೆ ಅಕ್ರಮವನ್ನು ನಿಷಿದ್ಧಗೊಳಿಸಿದ್ದೇನೆ. 
ನಿಮ್ಮ ಮಧ್ಯೆಯೂ ನಿಷೇಧಿಸಿದ್ದೇನೆ. ಆದ್ದರಿಂದ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರ ಮೇಲೆ 
ಅಕ್ರಮವೆಸಗದಿರಿ. ಓ ನನ್ನ ದಾಸರೇ! ನಾನು ಸನ್ಮಾರ್ಗ ತೋರಿಸಿದವನ ಹೊರತು ನೀವೆಲ್ಲರೂ 
ದಾರಿ ತಪ್ಪಿದವರಾಗಿದ್ದೀರಿ. ಆದ್ದರಿಂದ ನನ್ನೊಂದಿಗೆ ಸನ್ಮಾರ್ಗ ಅಪೇಕ್ಷಿಸಿರಿ. ನಾನು ನಿಮಗೆ 
ಸನ್ಮಾರ್ಗದರ್ಶನ ನೀಡುವೆನು." ಓ ನನ್ನ ದಾಸರೇ! ನಾನು ಉಣಿಸಿರುವವನ ಹೊರತು 
ನೀವೆಲ್ಲರೂ ಹಸಿದವರಾಗಿದ್ದೀರಿ. ಆದ್ದರಿಂದ ನನ್ನೊಂದಿಗೆ ಆಹಾರ ಬೇಡಿರಿ. ನಾನು ನಿಮಗೆ 
ಉಣಿಸುವೆನು. ಓ ನನ್ನದಾಸರೇ। ನಾನು ತೊಡಿಸಿದವನ ಹೊರತು ನೀವೆಲ್ಲರೂ ನಗ್ಗರಾಗಿದ್ದೀರಿ. 
ಅದ್ದರಿಂದ ನನ್ನೊಂದಿಗೆ ಬಟ್ಟೆ ಕೇಳಿರಿ. ನಾನು ನಿಮಗೆ ಉಡಿಸುವೆನು, ಓ ನನ್ನ ದಾಸರೇ। ನೀವು 
ಹಗಲೂ ರಾತ್ರಿಯೂ ತಪ್ಪು ಮಾಡುತ್ತಲಿದ್ದೀರಿ. ನಾನು ನಿಮ್ಮ ಎಲ್ಲತಪ್ಪುಗಳನ್ನು ಕ್ಷಮಿಸುತ್ತೇನೆ. 
ಆದ್ದರಿಂದ ನನ್ನಿಂದ ಕ್ಷಮೆಯಾಚಿಸಿರಿ. ನಾನು ನಿಮ್ಮನ್ನು ಕ್ಷಮಿಸಿ ಬಿಡುವೆನು. ಓ ನನ್ನ ದಾಸರೇ! 


139 - ಪ್ರವಾದಿ ವಚನಗಳು 


ನೀವು (ಪಾಪಗಳನ್ನೆಸಗಿ) ನನಗೆ ಹಾನಿಯುಂಟು ಮಾಡಬಯಸಿದರೆ ಖಂಡಿತ ಹಾನಿಯುಂಟು 
ಮಾಡಲಾರಿರಿ. ನೀವು (ಪುಣ್ಯ ಕಾರ್ಯಗಳನ್ನುಮಾಡಿ) ನನಗೆ ಲಾಭವುಂಟು ಮಾಡಬಯಸಿದರ 
ಖಂಡಿತ ಲಾಭವುಂಟು ಮಾಡಲಾರಿರಿ. ಓ ನನ್ನದಾಸರೇ! ನಿಮ್ಮ ಹಿಂದಿನವರು, ಮುಂದಿನವರು 
ಮತ್ತು ನಿಮ್ಮ ಮಾನವರು ಮತ್ತು ಜಿನ್ನ್‌ಗಳು ನಿಮ್ಮ ಅತ್ಯಂತ ದೇವಭಕ್ತನಂತಾದರೂ ಆದರಿಂದ 
ನನ್ನ ಅಧಿಕಾರದಲ್ಲಿ ಕಿಂಚಿತ್ತೂ ಹೆಚ್ಚಳವಾಗದು. ಓ ನನ್ನ ದಾಸರೇ! ನಿಮ್ಮ ಹಿಂದಿನವರು, 
ಮುಂದಿನವರು ಹಾಗೂ ನಿಮ್ಮ ಮಾನವರು ಮತ್ತು ಜಿನ್ನ್‌ಗಳು ಅತ್ಯಂತ ದುಷ್ಠನಂತಾದರೂ 
ಅದರಿಂದ ನನ್ನ ಅಧಿಕಾರದಲ್ಲಿಕೊಂಚವೂ ಕೊರತೆಯುಂಟಾಗುವುದಿಲ್ಲ ನನ್ನ ದಾಸರೇ! ನಿಮ್ಮ 
ಹಿಂದಿನವರು ಮತ್ತು ಮುಂದಿನವರು ಎಲ್ಲ ಮನುಷ್ಯರೂ ಜಿನ್ಸ್‌ಗಳೂ ಸೇರಿ ಒಂದೆಡೆ ನಿಂತು 
ನನ್ನನ್ನು ಪ್ರಾರ್ಥಿಸಿದರೆ ಮತ್ತು ನಾನು ನಿಮ್ಮೆಲ್ಲರ ಅಪೇಕ್ಷೆಗನುಸಾರ ನೀಡಿದರೂ ಅದರಿಂದ ನನ್ನ 
ಬಳಿಯಿರುವುದರಲ್ಲಿ ಏನೇನೂ ಕೊರತೆಯುಂಟಾಗದು. ಕೊರತೆಯುಂಟಾಗುವುದಾದರೂ 
ಸೂಜಿಯ ಮೊನೆಯನ್ನು ಸಮುದ್ರಕ್ಕೆ ಮುಳುಗಿಸಿ ತೆಗೆದಾಗ ಆಗುವಷ್ಟು ಮಾತ್ರ.* ನನ್ನ 
ದಾಸರೇ! ಇದೆಲ್ಲನಿಮ್ಮಕರ್ಮಗಳಾಗಿದ್ದು ಅವುಗಳನ್ನುನಾನು ಎಣಿಕೆ ಮಾಡಿಡುತ್ತೇನೆ. ಅದನ್ನು 
ನಿಮಗೆ ಸಂಪೂರ್ಣ ಮರಳಿಸುವೆನು. ಆದ್ದರಿಂದ ಒಳಿತನ್ನು ಮಾಡುವವನು ಅಲ್ಲಾಹನನ್ನು 
ಸ್ತುತಿಸಬೇಕು. ಅದಕ್ಕೆ ಹೊರತಾದುದನ್ನು ಪಡೆದವನು ತನ್ನನ್ನು ತಾನೇ ಹಳಿಯಲಿ.*(ಮುಸ್ಲಿಮ್‌) 


ಟಿಪ್ಪಣಿ: 

Kk 4. ದೇವನು ದಾಸನನ್ನು ಹಾಗೆಯೇ ಬಿಟ್ಟಿದ್ದರೆ ಮತ್ತು ಅವನ ಮಾರ್ಗದರ್ಶನಕ್ಕೆ ವ್ಯವಸ್ಥೆ 
ಮಾಡದಿದ್ದರೆ ಅವನು ಖಂಡಿತ ಸನ್ಮಾರ್ಗ ಪಡೆಯಲಾರ. ಅವನು ಪಥಭ್ರಷ್ಟತೆಯ ಅಂಧಕಾರದಲ್ಲಿ 
ತೊಳಲಾಡುತ್ತಿದ್ದನು ಮತ್ತು "ಪ್ರತಿಯೊಂದು ಮಗುವೂ(ಇಸ್ಥಾಮಿನ) ಪ್ರಕೃತಿಯಲ್ಲಿ ಜನಿಸುತ್ತದೆ'' 
ಎಂಬ ತನ್ನ ಪ್ರಕೃತಿಯಿಂದ ಅಜ್ಜನಾಗಿರುವನು. 

ಇನ್ನೊಂದು ಹದೀಸ್‌ನಲ್ಲಿ- ನಾನು ಸನ್ಮಾರ್ಗ ತೋರಿಸಿದವನ ಹೊರತು ನೀವೆಲ್ಲರೂ 
ಪಥಭ್ರಷ್ಟರಾಗಿದ್ದೀರಿ ಎಂದಿದೆ. ಇದನ್ನು ಖಂಡಿತವಾಗಿಯೂ ಅಲ್ಲಾಹನು ಸೃಷ್ಟಿಯನ್ನು ಅಂಧಕಾರದಲ್ಲಿ 
ಉಂಟುಮಾಡಿದನು. ತರುವಾಯ ಅದರ ಮೇಲೆ ತನ್ನ ಪ್ರಕಾಶವನ್ನು ಸುರಿಸಿದನು ಎಂದು 
ವ್ಯಾಖ್ಯಾನಿಸಲಾಗಿದೆ. ದೇವನ ಪ್ರಕಾಶದೆದುರು ಎಲ್ಲವೂ ಅಂಧಕಾರವೇ ಆಗಿದೆ. ದೇವನಿಂದ 
ನಿರಪೇಕ್ಷನಾಗಿ ಮಾನವನು ಅಂಧಕಾರದಿಂದ ಮುಕ್ತಿ ಪಡೆಯಲಾರ. 

.. 5. ಅಂದರೆ ಉದಾರವಾಗಿ ಕೊಡುವುದರಿಂದ ಅಲ್ಲಾಹನ ಬಳಿ ಏನೂ ಕೊರತೆಯುಂಟಾ 
ಗುವುದಿಲ್ಲ ಅದನ್ನೇ ಸಮುದ್ರ ಮತ್ತು ಸೂಜಿಯ ಉಪಮೆಯಿಂದ ಮನವರಿಕೆ ಮಾಡಲಾಗಿದೆ. 
ವಿಷಯವನ್ನು ಚೆನ್ನಾಗಿ ನೆನಪಿಡತಕ್ಕ ರೀತಿಯಲ್ಲಿ ಅಜ್ಜೊತ್ಪಲ್ಪಡುತ್ತದೆ. 

- 6. ಈ ಕೊನೆಯ ಪದಗಳು ಈ ಹದೀಸ್‌ನ ತಿರುಳಾಗಿದೆ. ಮಾನವನಿಗೆ ಸಿಗುವ ಎಲ್ಲಒಳಿತುಗಳು 
ದೇವನ ಕೊಡುಗೆಯಾಗಿದೆ. ಅವನು ತನ್ನ ದಾಸರಿಗೆ ಅಪಾರ ಅನುಗ್ರಹಗಳನ್ನು ದಯಪಾಲಿಸುವ 
ಸ್ಥಿತಿಯಲ್ಲಿದ್ದಾನೆ. ಅವನ ಮಹಿಮೆ ಮತ್ತು ಕರುಣೆ ಸೀಮಾತೀತವಾಗಿದೆ. ಅವನು ಸ್ವಯಂ 
ನಿರಪೇಕ್ಷನಾಗಿದ್ದಾನೆ. ಆದರೆ ಅವನ ಅನುಗ್ರಹಗಳಿಂದ ಸರ್ವಲೋಕವೇ ಪ್ರಯೋಜನ ಪಡೆಯುತ್ತಿದೆ. 


'ವಾದಿ ವಚನಗಳು 131 


ಪಪ ರಗಳ ಕತ ಾಾಾರಾರ್ಸಾಸಸಾ 
ಸಿತಿನಕಾರ್ಯಗಳೆನ್ನುಮಾಡಿ ಅವನಿಗೆ ಕೃತಜ್ಞನಾಗುವುದುಮತ್ತು ಅವನನ್ನುಸ್ತುತಿಸುವುದು ಮಾನವನ 
ರ್ತವ್ಯವಾಗಿದೆ. ಒಳಿತು ಅವನಿಗೆ ಸಿಗದಿದ್ದರೆ ಅದು ಅವನದೇ ತಪ್ಪಲ್ಲದೆ ದೇವನದಲ್ಲ ಅವನು 
ಸ೪ಯುವುದಾದರೆ ತನ್ನನ್ನೇ ಹಳಿಯಬೇಕು, ದೇವನು ತನ್ನ ಅನುಗ್ರಹಗಳ ದ್ವಾರವನ್ನು ಸರ್ವರಿಗೂ 
'ರೆದಿಟ್ಟಿದ್ದಾನೆ, ಇನ್ನು ಯಾರಾದರೂ ತನ್ನನ್ನು ದೇವನ ಅನುಗ್ರಹದಿಂದ ದೂರವಿರಿಸುತ್ತಾನೆಂದಾದರೆ 
9ವನು ತನ್ನ ಮೇಲೆಯೇ ಅಕ್ರಮವೆಸಗುತ್ತಾನೆ. ಅದಕ್ಕೆ ಅವನೇ ಹೊಣೆಗಾರನಾಗುತ್ತಾನೆ. 


ಪ್ರೀತಿಯ ಶಾಶ್ವತ ಪರಿಣಾಮ 


ಶೆ » NL. A "2 NE, | 4 ಗ 
Cm rp: Bk SN SS: NEP ಲ್‌೨ 
K “4 or 280-f “ವೆಂ rf {To 
(Gu) SAP LA: ಟಿಕೆ, Pd ps 
147. ಅಬೂ ಮೂಸಾ(ರ) ಹೇಳುತ್ತಾರೆ- ಒಬ್ಬವ್ಯಕ್ತಿ ಒಂದು ಜನತೆಯನ್ನು. ಪ್ರೀತಿಸುತ್ತಾನೆ. 
ಅದರೆ ಅವನಿಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲವೆಂದು ಪ್ರವಾದಿಯವರಲ್ಲಿ 


ಯಾರೋ ಹೇಳಿದರು. ಪ್ರವಾದಿ(ಸ) ಹೇಳಿದರು- ಮನುಷ್ಯನು ತಾನು ಪ್ರೀತಿಸುವವರೊಂದಿಗೇ 
ಇರುವನು.' ೆ (ಬುಖಾರಿ) 
ಟಿಪ್ಪಣಿ: 

1. ಅಂದರೆ ಒಬ್ಬನಿಗೆ ತಾನು ಪ್ರೀತಿಸುವ ವ್ಯಕ್ತಿಯನ್ನು ತನ್ನ ಜೀವಮಾನದಲ್ಲಿ ಭೇಟಿಯಾಗಲು 
ಸಾಧ್ಯವಾಗಲಿಲ್ಲವೆಂಬುದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ ಪ್ರೀತಿಯ ಕಾರಣದಿಂದ ತನ್ನ 
ಮೆಚ್ಚುಗೆಯ ವ್ಯಕ್ತಿಯ ಸಾನಿಧ್ಯ ಅವನಿಗೆ ಸಿಗುವುದು, ಪ್ರೀತಿಯು ಜೀವನದ ಪ್ರಾಥಮಿಕ ಮೌಲ್ಯಗಳಲ್ಲಿ 
ಸೇರಿದೆ. ಅದರ ಬೇಡಿಕೆಯು ಈಡೇರಿಯೇ ತೀರುವುದು. 

ಬದುಕಿನ ಪ್ರತಿಯೊಂದು ವಸ್ತುವೂ ಶಾಶ್ವಕತೆಯನ್ನು ಸೂಚಿಸುತ್ತದೆ. ಅನ್ಯಥಾ ಅದರ 
ಅಸ್ತಿತ್ವವೇ ಅರ್ಥಹೀನವಾಗುತ್ತದೆ. ಇಲ್ಲಿ ಯಾವ ವಸ್ತುವೂ ಅರ್ಥಹೀನವಲ್ಲ ಪ್ರತಿಯೊಂದು ಕ್ಷಣವೂ 
ಶಾಶ್ವತ್ರತೆಯ ನೆರಳಿನಿಂದ ಆವರಿಸಲ್ಪಟ್ಟಿದೆ. ಪ್ರೀತಿಯ ಭಾವನೆಯು ಬಹಳ ಮಹತ್ವದಾಗಿದ್ದು ಅದನ್ನು 
ಅರ್ಥಹೀನವೆನ್ನುವುದು ಹೇಗೆ? ಪ್ರೀತಿಯು ಶಾಶ್ವತ ಪ್ರಭಾವವನ್ನು ಹೊಂದಿರುತ್ತದೆ. ಅದು ಕಳೆದು 
ಹೋಗುವಂತಹದ್ದಲ್ಲ, ಶಾಶ್ವತ್ರತೆಯು ಅದರ ಪ್ರಕೃತಿಯ ಪ್ರಧಾನ ಬೇಡಿಕೆಯಾಗಿದೆ. ಅದರಂತೆ ಅವನ 
ಇತರ ಬೇಡಿಕೆಗಳೂ ಪೂರ್ಣಗೊಳ್ಳುವುವು. 


132 | ಪ್ರವಾದಿ ವಚನಗಳ 
ಅಲ್ಲಾಹನ ಮೆಚ್ಚುಗೆಯ ಲಕ್ಷಣ 


3 PE A 111 ೨೦ (ಸ್ಥ 940 
LSU ಟ್ರೂಜಿ EB: ಬತ ಎ) ಅಳೆ! 5 53 
LSM LI 4 
ವಿಜಿ! AS: BY 2ಬ) ಖು 13 $3 1 


pA 


9 ok 20 of ಆ ಮ 08S 0 
ಶಿ 4 SSL 4 ಪಚ] 2: EL 


GL ISG NS Fis ತ 

148. ರ್ಬುದುಲ್‌ ಖೈರ್‌(ರ) ಹೇಳುತ್ತಾರೆ- ನಾನು ಪ್ರವಾದಿಯವರಲ್ಲಿ ಅಲ್ಲಾಹನ 
ಮೆಚ್ಚುಗೆಗೆ ಪಾತ್ರನಾದವನ ಮತ್ತು ಪಾತ್ರನಾಗದವನ ಲಕ್ಷಣಗಳೇನು? ಎಂದು ಕೇಳಿದೆ. 
ಪ್ರವಾದಿಯವರು, ರುದ್‌! ನೀವು ಯಾವ ಸ್ಥಿತಿಯಲ್ಲಿ ಬೆಳಿಗ್ಗೆ ಎದ್ದಿರಿ? ಎಂದು ವಿಚಾರಿಸಿದರು. 
`ನಾನು ಹೇಳಿದೆ- "ಒಳಿತು ಮತ್ತು ಒಳಿತು ಮಾಡುವವರನ್ನು ಪ್ರೀತಿಸುವ ಸ್ಥಿತಿಯಲ್ಲಿ ನಾನು 
ಬೆಳಿಗ್ಗೆ ಎದ್ದೆ ನನಗೆ ಸತ್ಕಾರ್ಯ ಮಾಡುವ ಅವಕಾಶ ಸಿಕ್ಕಿದರೆ ಕೂಡಲೇ ಮಾಡಿ ಬಿಡುತ್ತೇನೆ. ಆ 
ಅವಕಾಶ ತಪ್ಪಿದರೆ ದುಃಖಿತನಾಗಿ ಅತ್ತು ಬಿಡುತ್ತೇನೆ.'' ಪ್ರವಾದಿ(ಸ) ಹೇಳಿದರು- ಅಲ್ಲಾಹನು 
ಮೆಚ್ಚುವವನಲ್ಲಿರುವ ಲಕ್ಷಣ ಇದೇ ಆಗಿದೆ. ಒಂದು ವೇಳೆ ಅವನು ನಿಮಗೆ ಬೇರೇನಾದರೂ 
ಬಯಸುತ್ತಿದ್ದರೆ ನಿಮ್ಮನ್ನು ಅದಕ್ಕಾಗಿ ಸಕ್ರಿಯಗೊಳಸುತ್ತಿದ್ದನು.! (ತಿರ್ಮಿದಿ) 


ಟಿಪ್ಪಣಿ: 

ತು ಮತ್ತು ಒಳಿತನ್ನು ಮಾಡುವವರು, ಸತ್ಕರ್ಮ ಮತ್ತು ಸತ್ಕರ್ಮಿಗಳೊಂದಿಗೆ 
ಪ್ರೀತಿಯು ಮನುಷ್ಯ ಹಾಗೂ ದೇವನ ಪ್ರೀತಿಗೆ ಪಾತ್ರನಾಗಿರುವುದರ ಲಕ್ಷಣವೆಂದು ಈ 
ಹದೀಸ್‌ನಿಂದ ತಿಳಿದುಬರುತ್ತದೆ. ಸಾಧ್ಯವಾದ ಮಟ್ಟಿಗೆ ಒಳಿತಿನಿಂದ , ಹಿಂಜರಿಯದಿರುವುದು, 
ಒಳಿತು ಮತ್ತು ಸತ್ಕಾರ್ಯಗಳ ಕಡೆಗೆ ಧಾವಿಸುವುದು, ಒಳಿತಿನ ಅವಕಾಶ ತಪ್ಪಿ ಹೋದರೆ 
ಅದರಿಂದ ಬೇಸರಗೊಳ್ಳುವುದು ಕೂಡಾ ಹಾಗೆಯೇ. ಒಳಿತಿನೊಂದಿಗೆ ಒಲವು ಅವನನ್ನು ದೇವನು 
ಮೆಚ್ಚುತ್ತಾನೆಂಬುದರ ಲಕ್ಷಣವಾಗಿದೆ. ಅದರ ಬದಲು ಬೇರೆ ಯಾವುದಾದರೂ ವಿಷಯದಲ್ಲಿ 
ಆತ ಸಕ್ರಿಯನಾಗಿದ್ದಾನೆಂದಾದರೆ ಅವನು ಜೇವನ ಪ್ರೀತಿ ಪಾತ್ರನಲ್ಲವೆಂಬುದರ ಲಕ್ಷಣವಾಗಿದೆ. 
ಅಂತಹವನನ್ನು ಅಲ್ಲಾಹನು ಬೇರೆ ಕೆಲಸಗಳಿಗೆ ಬಿಟ್ಟುಬಿಡುತ್ತಾನೆ. ಕುರ್‌ಆನಿನಲ್ಲಿ ಹೀಗಿದೆ- 

““ಮತ್ತು ಜಿಪುಣತೆ ತೋರಿದನೋ (ತನ್ನ ಪ್ರಭುವಿನ ಬಗ್ಗೆ ನಿರ್ಲಕ್ಷ್ಯ ತೋರಿದನೋ 

ಮತ್ತು ಒಳಿತನ್ನು ತಿರಸ್ಕರಿಸಿದನೋ ಅವನಿಗೆ ನಾವು ಕಠಿಣ ದಾರಿಯನ್ನು ಸುಗಮಗೊಳಿಸುವೆವು.'' 
(ಪವಿತ್ರ ಕುರ್‌ಆನ್‌, 92:8-10) 


ಪ್ರವಾದಿ ವಚನಗಳು 133 


ದೇವಪ್ರೀಯ, ಜನಪ್ರಿಯ 


ಸ ಚಚ ಚ ತಟ ರ್ಮ್ಮ್ಸಕೇಕ ರ್ತ &&ೂ ್ಕ ೯  , 
ಆತ 0 ಟಕ: IB ಎ): ಟಿಕಿ MS 
ಆ ಟಬ ಚ NE Mg ಜು Jab 

ಕ ೨ ಕೆಸಿ EDA ರ 

(trl less 5) SS puke A ಮಿ 
149. ಸಹ್ಹ್‌ ಬಿನ್‌ ಸಅದ್‌(ರ) ಹೇಳುತ್ತಾರೆ- ಒಬ್ಬವ್ಯಕ್ತಿ ಬಂದು ಪ್ರವಾದಿಯವರೊಂದಿಗೆ, 
ಅಲ್ಲಾಹನ ಸಂದೇಶವಾಹಕರೇ। ಅಲ್ಲಾಹನೂ ನನ್ನನ್ನು ಪ್ರೀತಿಸುವಂತಾಗುವ ಮತ್ತು ಜನರೂ 
ನನ್ನನ್ನು ಪ್ರೀತಿಸಲು ಕಾರಣವಾಗುವ ಯಾವುದಾದರೂ ಕರ್ಮವನ್ನು ತಿಳಿಸಿರಿ, ನೀವು 
ಈ ಲೋಕದ ಬಗ್ಗೆ ನಿರ್ಲಕ್ಷ್ಯ ವಹಿಸು, ಆಗ ಅಲ್ಲಾಹನು ನಿನ್ನನ್ನು ಪ್ರೀತಿಸುವನು. ಜನರ 


ಬಳಿಯಿರುವುದನ್ನು ಕಡೆಗಣಿಸು. ಆಗ ಜನರು ನಿಮ್ಮನ್ನು ಪ್ರೀತಿಸ ತೊಡಗುವರು... 
(ತಿರ್ಮಿದಿ, ಇಬ್ನು ಮಾಜ) 


ಟಿಪ್ಪಣಿ: 

1. ಅಲ್ಲಾಹನು ಒಬ್ಬನನ್ನು ಪ್ರೀತಿಸುತ್ತಾನೆ ಮತ್ತು ಅವನು ಜನಪ್ರಿಯನೂ ಆಗಿರುವನೆಂದಾದರೆ 
ಅವನು ಅತ್ಯುತ್ತಮ ವ್ಯಕ್ತಿಯೆಂಬುದರ ಪುರಾವೆಯಾಗಿದೆ. ಪ್ರವಾದಿ(ಸ) ತೋರಿಸಿಕೊಟ್ಟ ಕರ್ಮವನ್ನು 
ಅಳವಡಿಸಿಕೊಂಡ ಬಳಿಕ ಮನುಷ್ಯ ದೇವನ ಮತ್ತು ಅವನ ದಾಸರ ಪ್ರೀತಿ ಪಾತ್ರನಾಗುತ್ತಾನೆ. 
ಇಹಲೋಕದ ಬಗ್ಗೆ ನಿರಪೇಕ್ಷನಾದ ಬಳಿಕ ಮಾನವ ಸಂಪೂರ್ಣವಾಗಿ ಅಲ್ಲಾಹನಿಗಾಗಿರುತ್ತಾನೆ. 
ಅವನ ಎಲ್ಲ ಆಸಕ್ತಿಗಳು ಅಲ್ಲಾಹನಿಗಾಗಿ ಮೀಸಲಾಗಿರುತ್ತವೆ. ಅವನಲ್ಲಿ ಉಂಟಾಗುವ ದೇವನ ಪ್ರೀತಿ 
ಮತ್ತು ಪರಲೋಕದ ಆಕಾಂಕ್ಟೆಯು ಅವನು ಜೀವನವನ್ನು ಉತ್ತಮ ಮತ್ತು ಅರ್ಥಪೊರ್ಣವಾಗಿಸಲು 
ಸಾಕಾಗುತ್ತದೆ. ಇಂತಹ ವ್ಯಕ್ತಿಯು ದೇವನಿಗೆ ಪ್ರಿಯನಾಗುತ್ತಾನೆ. ದೇವನಿಗಾಗಿರುವವನಿಗೆ ದೇವನೂ 
ತನ್ನವನಾಗುತ್ತಾನೆ. 

ಅದೇ ರೀತಿ ಜನರ ಬಳಿಯಿರುವ ಸಿರಿ-ಸಂಪತ್ತು ಮತ್ತಿತರ ವಸ್ತುಗಳ ಬಗ್ಗೆ ನಿರಪೇಕ್ಷನಾಗಿ 
ಬಿಟ್ಟಾಗ, ಜನರಿಂದ ಯಾವುದೇ ಆಶೆ-ನಿರೀಕ್ಷೆಗಳನ್ನು ಇರಿಸದಿದ್ದಾಗ ಜನರ ದೃಷ್ಟಿಯಲ್ಲಿ ಅವನ 
ಗೌರವ ಹೆಚ್ಚುತ್ತದೆ. ಅವನನ್ನು ಪ್ರೀತಿಸಲು ಅವರು ನಿರ್ಬಂಧಿತರಾಗುತ್ತಾರೆ. ಅಂತಹ ವ್ಯಕ್ತಿಯು 
ಜನರಿಂದ ದೂರವಾಗುವುದಿಲ್ಲ ಅವನ ಸಂಬಂಧಗಳು ಅತಿಯಾಸೆ ಮತ್ತು ಸ್ವಾರ್ಥದಿಂದ ಸಂಪೂರ್ಣ 
ಮುಕ್ತವಾಗಿರುತ್ತದೆ. ಅವನು ಜನರನ್ನು ಅವರಿಗಾಗಿಯೇ ಭೇಟಿಯಾಗುತ್ತಾನೆ. ಜನರ ಹಿತವೇ ಅವನ 
ಮುಂದಿರುತ್ತದೆ. ಇಂತಹ ವ್ಯಕ್ತಿ ಖಂಡಿತವಾಗಿಯೂ ಗೌರವ ಪಡೆಯುತ್ತಾನೆ. ಅವನ ವ್ಯಕ್ತಿತ್ವವು ಬಹಳ 
ಆಕರ್ಷಣೀಯವಾಗಿರುತ್ತದೆ. 


134 ಪ್ರವಾದಿ ವಚನಗಳು 
§ ಆಧಿ 
ನಿರಪೇಕ್ಷೆ 


pa Pa ಅತ ಉಟ 4 


ಆ. 1. ಚ 


೫೩... ಹಿತ $j ly 
Seip Ss SL ಆ ಫಲ eT) 
(sl ol 36d) 

150. ಅಬೂದರ್ರ್‌ ಗಿಫಾರಿ(ರು ವರದಿ ಮಾಡುತ್ತಾರೆ- ಪ್ರವಾದಿ(ಸ), ಹೇಳಿದರು- 
ಹಲಾಲನ್ನು ತನ್ನ ಮೇಲೆ ಹರಾಮ್‌ಗೊಳಿಸುವುದು, ಸಂಪತ್ತನ್ನು ದುರ್ವ್ಯಯ ಮಾಡುವುದು, 
ಈ ಲೋಕದ ಬಗ್ಗೆ ವೈರಾಗ್ಯವಲ್ಲ ಬದಲಾಗಿ ನಿನ್ನ ಕೈಯಲ್ಲಿರುವುದಕ್ಕಿಂತ ಎಷ್ಟೋ ಹೆಚ್ಚುಭರವಸೆ 
ಮತ್ತು ನಂಬಿಕೆ ಅಲ್ಲಾಹನ ಬಳಿಯಲ್ಲಿರುವುದರ ಮೇಲಿರುವುದು ವೈರಾಗ್ಯವಾಗಿದೆ. ಅಷ್ಟೇ 
ಅಲ್ಲ ನಿನಗೇನಾದರೂ ಸಂಕಷ್ಟ ಬಂದರೆ ಅದರಿಂದ ನಿನಗೆ ಸಿಗಲಿರುವ ಪುಣ್ಯದಿಂದಾಗಿ ಈ 
ಸಂಕಷ್ಟ ಇನ್ನೂ ಮುಂದುವರಿದಿದ್ದರೇ ಎಂದು ನೀನು ಆಶಿಸುವಂತಾಗುವುದು ಲೋಕದ ಬಗ್ಗೆ 
ವೈರಾಗ್ಯವಾಗಿದೆ.' (ತಿರ್ಮಿದಿ, ಇಬ್ನು ಮಾಜ) 
ಟಿಪ್ಪಣಿ: ಜ್‌ 

- 1. ಈ ಹದೀಸ್‌ನಲ್ಲಿಲೋಕ ಪರಿತ್ಯಾಗ(ವೈರಾಗ್ಯ)ದ ವಾಸ್ತವಿಕತೆಯ ಕಡಗೆ ಬೆಳಕು ಚೆಲ್ಲಲಾಗಿದೆ. 
ವೈರಾಗ್ಯದ ಬಗ್ಗೆ ಅಜ್ಞಾನಿಗಳ ಭಾವನೆಗಳನ್ನು ತಿದ್ದಲಾಗಿದೆ. ವೈರಾಗ್ಯದ ನೈಜ ಸಂಬಂಧವು ಮನುಷ್ಯನ 
ಮನಸ್ಸುಮತ್ತು ಅವನ ದೃಷ್ಟಿಕೋನದೊಂದಿಗಿದೆ. ಅಲ್ಲಾಹನು ಮನುಷ್ಯರ ಪಾಲಿಗೆ ಸಮೃತಗೊಳಿಸಿರುವ 
ಅನುಗ್ರಹಗಳನ್ನೂ ರಿಯಾಯಿತಿಗಳನ್ನೂ ತನ್ನ ಮೇಲೆ ಹರಾಮ್‌ಗೊಳಿಸುವುದು ಖಂಡಿತ ವೈರಾಗ್ಯವಲ್ಲ 
ಉದಾ: ಉತ್ತಮ ಆಹಾರ, ಉಡುಪು, ಮನೆ, ವಿವಾಹ, ಇತ್ಯಾದಿ. ವಾಸ್ತವದಲ್ಲಿ ಮಾನವನು ಇಲ್ಲಿನ 
ನಶ್ನರ' ವಸ್ತುಗಳ ಮೇಲೆ ಸಂಬಿಕೆಯಿರಿಸದಿರುವುದೇ ಪೈರಾಗ್ಯವಾಗಿದೆ. ಅವನ ದೃಷ್ಟಿ ಪರಲೋಕದ 
ಶಾಶ್ವತ ಸುಖ ಮತ್ತು ಅವನೊಂದಿಗೆ ಅವನ ಪ್ರಭು ವಾಗ್ದಾನ ಮಾಡಿರುವ ಅವನ ಕೊಡುಗೆಗಳ ಹಾಗೂ 
ಅಲ್ಲಾಹನ ಅನಶ್ಚರ ಪರೋಕ್ಷ ನಿಧಿಗಳ ಮೇಲಿರಬೇಕು. "ಅಲ್ಲಾಹನ ಅನುಗ್ರಹಗಳ ಮೇಲೆ ಅವನಿಗೆ 
ದೃಢವಾದ ನಂಜಿಕೆಯಿರಬೇಕು. ಈ. ಲೋಕದಲ್ಲಿ ಅವನು ಸಂಕಷ್ಟಗಳು ಮತ್ತು ಸತ್ತ ಪರೀಕ್ಷೆಗಳನ್ನು 
ಬಯಸುವವನಾಗಿರಬಾರದು, ಅವನಿಂದ. ಸುರಕ್ಷೆಯನ್ನೇ ಬೇಡುತ್ತಿರಬೇಕು. ಆದರೆ ದೇವವಿಧಿಯಂತೆ 
ಅವನಿಗೇನಾದರೂ ವಿಪತ್ತು ಮತ್ತು ಸಂಕಷ್ಟ ಬಂದರೆ, ಅದಕ್ಕೆ ದೇವನಿಂದ ಸಿಗುವ ಪ್ರತಿಫಲದೆದುರು 
ವಿಪತ್ತು ಮತ್ತು ಸಂಕಷ್ಟಗಳು ತುಚ್ಛೆವಾಗಿರಬೇಕು. ಅದಕ್ಕಾಗಿ "ಅವನಿಗೆ ಸಂಕಷ್ಟಗಳೆದುರಾಗುವುದಕ್ಕಿಂತೆ 
ದೇವನಿಂದ ಸಿಗುವ ಪ್ರತಿಫಲ ಪ್ರಿಯವಾಗಿರಬೇಕು. 


ಪ್ರವಾದಿ ವಚನಗಳು 135 


ನೈಜ ಶ್ರೀಮಂತಿಕೆ 


0 ತ of ಮ A ಸ ros To 
BM MIS: PAGS 
| Ne ್ಪಪಫಚಚಆ್ಮ್ಮೃ5 ೈಉಾಾಭ್ಪ 

ಬ ್‌ಚಚಬಒಬಜಬಳಉಳ್ಳ್ಚಾ 
151. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಸಿರಿ-ಸಂಪತ್ತಿ 


ಹೆಚ್ಚಳವು ಶ್ರೀಮಂತಿಕೆಯಲ್ಲ, ಮನಸ್ಸಿನ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆಯಾಗಿದೆ.' 
೩ (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

1. ಶಾಂತಿ ಸಮಾಧಾನವು ಮಾನವನು ಈ ಲೋಕದಲ್ಲಿ ಬಯಸುವ ನೈಜ ಸಾಧನವಾಗಿದೆ. 
ಕೆಲವರು ಅದನ್ನು ಸಿರಿ-ಸಂಪತ್ತಿನಲ್ಲಿ ಹುಡುಕಿದರೆ, ಇನ್ನು ಕೆಲವರು ಪ್ರಸಿದ್ಧಿಯಲ್ಲಿ ಹುಡುಕುತ್ತಾರೆ. 
ವಸ್ತುತಃ ಆತ್ಮಶಾಂತಿಯ ಒಳಗುಟ್ಟು ತನ್ನೊಳಗೇ ಇರುವುದನ್ನು ಗಳಿಸುವುದರಲ್ಲಿದೆ. ಒಬ್ಬನು ಸಕಲ 
ಸಂಪತ್ತನ್ನು ಗಳಿಸಿದರೂ ತನ್ನನ್ನು ಗುರುತಿಸದೆ ಇದ್ದರೆ ಅಥವಾ ಸಿರಿ-ಸಂಪತ್ತಿನ ಗಳಿಕೆಯಲ್ಲಿ ತನ್ನನ್ನು 
ಮುಳುಗಿಸಿಬಿಟ್ಟರೆ ಅವನಿಗೆ ಆತ್ಮಶಾಂತಿ ಖಂಡಿತ ಸಿಗಲಾರದು. ಆತ್ಮಶಾಂತಿ ಪಡೆದವನೇ ನಿಜವಾದ 
ಶ್ರೀಮಂತನಾಗಿದ್ದಾನೆ. 

ಮನುಷ್ಯನ ನೈಜ ಮತ್ತು ದೊಡ್ಡ ಭಾಗ ಕಣ್ಣಿಗೆ ಕಾಣದ್ದಾಗಿದೆ. ಕಾಣುವಂತಹದು ಬಹಳ ಸಣ್ಣ 
ಭಾಗವಾಗಿದೆ. ಆದ್ದರಿಂದ ಅವನು ತನ್ನ ಮನಸ್ಸು ಮತ್ತು ಅಂತರಂಗವನ್ನು ಸಂಪನ್ನಗೊಳಿಸಬೇಕು. 
ಬಾಹ್ಯ ಸಂಪತ್‌-ಸೌಕರ್ಯಗಳು ಅವನಿಗೆ ಸುಖ ನೀಡೀತೆಂದು ಭಾವಿಸಿದರೆ ಅವನು ದೊಡ್ಡ ತಪ್ಪು 
ಮಾಡುತ್ತಾನೆ. ಸುಖ-ಸಂಪತ್ತಿನ ಸಂಬಂಧವು ನಿಜವಾಗಿ ಮನಸ್ಸಿಗೆ ಸಂಬಂಧಿಸಿದೆ. ಯಾರಾದರೂ . 
ತನ್ನನ್ನು ಗುರುತಿಸಿ ದೇವನ ಮಾರ್ಗದರ್ಶನದಂತೆ ಅದನ್ನು ಪೂರೈಸಿದರೆ ಅವನಿಗಿಂತ ದೂಡ್ಡ ಶ್ರೀಮಂತ 
ಯಾರೂ ಇಲ್ಲ ಬುದ್ಧಿ ಜೀವಿಗಳು ವಾಸ್ತವಿಕತೆಯನ್ನು ಗುರುತಿಸಿ ಆದರಂತೆ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. 
ಅವರಿಗೆ ಸಿಗುವ ಸುಖ ಸಂತೃಪ್ತಿ ಮತ್ತು ನೆಮ್ಮದಿ ಸಾಮಾನ್ಯ ಸ್ಥಿತಿಯಲ್ಲಿ ಊಹಿಸಲು ಸಾಧ್ಯವಿಲ್ಲ 
ಇಮಾಮ್‌ ಇಬ್ಲು ತೀಮಿಯ್ಯಾ(ರ) ಹೇಳುತ್ತಾರೆ. ನನ್ನ ಸ್ವರ್ಗವು ನನ್ನ ಹೃದಯದಲ್ಲಿದೆ. ನಾನೆಲ್ಲಿದ್ದರೂ 
ಅದು ನನ್ನೊಂದಿಗಿರುವುದು. ಇಲ್ಲಿಸ್ಪರ್ಗವೆಂದರೆ ಮನಸ್ಸಿನ ಸಂತೃಪ್ತಿ ಮತ್ತು ಈಮಾನಿನ ರುಚಿಯಾಗಿದೆ. 
ಹೃದಯ ಸಂಪನ್ನರ ಸ್ವಭಾವ ಚರ್ಯೆಯಲ್ಲಿ ಸರಳತೆಯಿರುತ್ತದೆ. ಅವರು ಇಲ್ಲಿನ ಸಿರಿ-ಸಂಪತ್ತನ್ನು 
ಬಯಸುವವರಲ್ಲ ಲೋಕಾರಾಧಕರಂತೆ ಅವರಿಗೆ ಅದರ ಆಗ್ರಹವಿರುವುದಿಲ್ಲ ಅವರು ಜೀವನದ ಈ 
ಸೂಕ್ಷ್ಮತೆಯನ್ನು ಗ್ರಹಿಸುತ್ತಾರೆ. ಅದಕ್ಕಿಂತ ದೊಡ್ಡ ಅಮೂಲ್ಯ ವಸ್ತು ಬೇರೆ ಇಲ್ಲ... 


136 ಪ್ರವಾದಿ ವಚನಗಳು 
ಶ್ರೀಮಂತ ಮನಸು 
~ 


Fei gE ೫: 245% ಎಳ ದ 
LE HHL ಟ್‌ LST sl ge dh 
೫1 ಒಟ ಜ್‌ sm hinge Gib 

(estes) IE Gs 


152. ಅನಸ್‌(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು: ಪರಲೋಕವನ್ನು 
ಗಳಿಸುವ ಉದ್ದೇಶ ಹೊಂದಿರುವವನಿಗೆ ಅಲ್ಲಾಹನು ಮನಸ್ಸಿನ ಶ್ರೀಮಂತಿಕೆಯನ್ನು ನೀಡುತ್ತಾನೆ 
ಮತ್ತು ಗೊಂದಲವನ್ನುನೀಗಿಸಿ ಸ್ಥಿರ ಚಿತ್ತತೆಯನ್ನುದಯಪಾಲಿಸುತ್ತಾನೆ. ಲೌಕಿಕ ಸುಖವು ಅವನ 
ಬಳಿಗೆ ಬರುತ್ತದೆ. ಆದರೆ ಅದು ಅವನ ದೃಷ್ಟಿಯಲ್ಲಿತುಚ್ಛವಾಗಿರುತ್ತದೆ. ತದ್ವಿರುದ್ಧವಾಗಿ, ಲೌಕಿಕ 
ಸುಖವನ್ನು ಪಡೆಯುವ ಉದ್ದೇಶ ಹೊಂದಿದವನಿಗೆ ದಾರಿದ್ರ್ಯವನ್ನು ತೋರಿಸುತ್ತಾನೆ ಮತ್ತು 
ಅವನ ಕಾರ್ಯಗಳಲ್ಲಿ ಗೊಂದಲವನ್ನುಂಟು ಮಾಡುತ್ತಾನೆ. ಇಷ್ಟಾಗಿಯೂ ಲೌ ಸುಖವು 
ಅವನಿಗೆ ವಿಧಿಸಿದಷ್ಟು ಮಾತ್ರ ಸಿಗುತ್ತದೆ.' (ತಿರ್ಮಿದಿ, ಅಹ್ಮದ್‌, ದಾರಿಮೀ) 
ಟಿಪ್ಪಣಿ: 

1. ಶ್ರೀಮಂತಿಕೆಯ ಕುರಿತು ಇದೊಂದು ಮಹತ್ವದ ಪ್ರವಾದಿ ವಚನವಾಗಿದೆ. ಈ ಲೋಕದಲ್ಲಿ 
ಮನುಷ್ಯನು ಇಹಲೋಕವನ್ನು ಬಯಸುವ ಬದಲು ಪರಲೋಕವನ್ನು ಬಯಸುವವನಾಗುವ ತನಕ 
ಅವನಿಗೆ ನಿಜವಾದ ಶ್ರೀಮಂತಿಕೆ ದೊರೆಯುವುದಿಲ್ಲ ಪರಲೋಕದ ಬಯಕೆಯು ನಮ್ಮ ಎಲ್ಲವೈಚಾರಿಕ 
ಮತ್ತು ಮಾನಸಿಕ ಗೊಂದಲಗಳಿಗೆ ಚಿಕಿತ್ಸೆಯಾಗಿದೆ. ಪರಲೋಕವನ್ನು ಬಯಸುವುದರಿಂದ ಮಾನವನಿಗೆ 
ಊಹಿಸಲೂ ಸಾಧ್ಯವಿಲ್ಲದಂತಹ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ. ಸಂಕ್ಷಿಪ್ತ, ಪರಿಮಿತ ಮತ್ತು ಅಳಿದು 
ಹೋಗುವ ಲೋಕ ಪ್ರೀತಿಯು ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ಕೆಡಿಸುವುದಕ್ಕೆ ಸಮಾನವಾಗಿದೆ. 
ಅಪೇಕ್ಷಿಸಬೇಕಾದುದು ಪರಲೋಕವಾಗಿದೆ. ಇಹಲೋಕವನ್ನು ಬಯಸುವವನಿಗೆ ಸದಾ ದಾರಿದ್ರ್ಯದ 
ಭೀತಿಯಿರುತ್ತದೆ. ಅವನ ವ್ಯವಹಾರಗಳು ಎಂದೂ ಸರಿಯಾಗುವುದಿಲ್ಲ ಗೊಂದಲವೇ ಅವನ 
ಬದುಕಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪರಲೋಕವನ್ನೇ ಗುರಿಯಾಗಿಟ್ಟಿರುವವನಿಗೆ ಅಲ್ಲಾಹನು 
ನಗದು ಬಹುಮಾನ ನೀಡುತ್ತಾನೆ. ಅವನ ಮನಸ್ಸಿಗೆ ಶ್ರೀಮಂತಿಕೆಯನ್ನುನೀಡುತ್ತಾನೆ. ಅದು ಜೀವನದ 
ಅತಿ ದೊಡ್ಡ ಸಂಪತ್ತಾಗಿದೆ. 


ಪ್ರವಾದಿ ವಚನಗಳು 137 
ತವಕ್ಕುಲ್‌ (ಭರವಸೆ) 


FEE dnd ti py gE ಬಟ 
PEC 40, ೦ CPN 3 ತ ಬ್‌ ಜ್‌ 
MSE SIEGE ೬ ಆಡಿ 
Geb sd) Uy 13 ls 

153. ಉಮರ್‌ ಬಿನ್‌ ಖತ್ತಾಬ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೀಗೆ ಹೇಳಿರುವುದನ್ನು 
ಕಾನು ಕೇಳಿದ್ದೇನೆ- ನೀವು ಅಲ್ಲಾಹನ ಮೇಲೆ ಭರವಸೆಯಿರಿಸಬೇಕಾದ ರೀತಿಯಲ್ಲಿ 
ನರವಸೆಯಿರಿಸಿದರೆ ಅವನು ಪಕ್ಷಿಗಳಿಗೆ ಆಹಾರ ನೀಡುವಂತೆ ಆಹಾರ ನೀಡುವನು. ಅವು ಬೆಳಿಗ್ಗೆ 
ಕಮ್ಮಗೂಡುಗಳಿಂದ ಬರಿ ಹೊಟ್ಟೆಯಲ್ಲಿಹೊರಡುತ್ತದೆ ಮತ್ತು ಸಂಜೆ ಹೊಟ್ಟೆ ತುಂಬಿಸಿಕೊಂಡು. 
ಕುರಳುತ್ತವೆ.! (ತಿರ್ಮಿದಿ, ಇಬ್ನು ಮಾಜ) 
ತಿಪ್ಪಣಿ: 

1. ಈ ಹದೀಸನ್ನು ಗ್ರಹಿಸಲು ಈ ಕೆಳಗಿನ ಕುರ್‌ಆನ್‌ ಸೂಕ್ತಗಳನ್ನು ಗಮನದಲ್ಲಿರಿಸಬೇಕು- 

1) “ಭೂಮಿಯಲ್ಲಿ ಚಲಿಸುವ ಯಾವ ಸಜೀವಿಯ ಜ್ಹೀವನಾಧಾರವೂ ಅಲ್ಲಾಹನ 
ಕೊಣೆಯಲ್ಲಿಲ್ಲದೆ ಇಲ್ಲ...'' (ಪವಿತ್ರ ಕುರ್‌ಆನ್‌, 11: 6) 

2) ""ತಮ್ಮಆಹಾರವನ್ನುಹೊತ್ತುಕೊಂಡು ತಿರುಗಾಡದಿರುವ ಎಷ್ಟೋ ಪ್ರಾಣಿಗಳಿವೆ. ಅಲ್ಲಾಹನು 
ತಿವುಗಳಿಗೆ ಅಹಾರ ಕೊಡುತ್ತಾನೆ, ನಿಮ್ಮ ಅನ್ನದಾತನೂ ಅವನೇ. ಅವನು ಸರ್ವಶ್ರುತನೂ ಸರ್ವಜ್ಞನೂ 
ಕಿಗಿರುತ್ತಾನೆ.'' (ಪವಿತ್ರ ಕುರ್‌ಆನ್‌, 29:60) 

ಬೈಬಲಿನ ಮತ್ತಾಯದಲ್ಲಿ: ಮ ಈ ಮಾತುಗಳು ಉಲ್ಲೇಖಿಸಲ್ಪಟ್ಟಿದೆ. 

""ನಮ್ಮ. ಪ್ರಾಣ ರಕ್ಷಣೆಗೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಶರೀರವನ್ನು ಮುಚ್ಚಲು ಏನು 
ಸರಿಸಬೇಕು fy ನಿಮ್ಮ ಬಗ್ಗೆಯೇ ನೀವು ಚಿಂತಿಸಬೇಡಿ. ಜೀವವು ಆಹಾರಕ್ಕಿಂತಲೂ ಶರೀರವು ವಸ್ತ್ರ 
ಠತಲೂ ಮಿಗಿಲು ಎಂಬುದು'ನಿಜವಲ್ಲೇ? ಗಾಳಿಯಲ್ಲಿತು ತುಂಬಿಟ್ಟುಕೊಳ್ಳುವುದಿಲ್ಲ. ಆದರೂ ಆಕಾಶದಲ್ಲಿ 
ಸಿವ ತಂದೆ(ದೇವರು) ಅವುಗಳಿಗೆ ತಿನ್ನಿಸುತ್ತಾನೆ. ನೀವು ಅವುಗಳಿಗಿಂತ ಹೆಚ್ಚು ಬೆಲೆಯುಳ್ಳವರಲ್ಲವೇ? 
ತಿಂತ ಮಾಡುವ ಮೂಲಕ ತನ್ನ ಆಯುಷ್ಯವನ್ನು ಒಂದು ಕ್ಷಣದಷ್ಟಾದರೂ ಹೆಚ್ಚಿಸಲು ನಿಮ್ಮಲ್ಲಿ ಯಾರಿಗೆ 
ಾಧ್ಯವಿದೆ. ನೀವು ಉಡುಪಿನ ಬಗ್ಗೆ ಏಕೆ ಚಿಂತಿಸುವಿರಿ? ಕಾಡಿನ ಗಿಡಗಳನ್ನು ಗಮನವಿಟ್ಟು ನೋಡಿರಿ. 
ಕವು ಯಾವ ರೀತಿ ಬೆಳೆಯುತ್ತವೆ? ಅವು ಶ್ರಮಿಸುವುದಿಲ್ಲ ನೂಲುವುದಿಲ್ಲ ಆದರೂ ಸೊಲೊಮನ್‌ 
ಹ.ಸುಲೈಮಾನ್‌(ಅ)) ತನ್ನೆಲ್ಲಾ ಸಂಪತ್‌ ಸೌಕರ್ಯಗಳ ಹೊರತಾಗಿಯೂ, ಅವುಗಳನ್ನು ವಸ್ತ್ರ 
ಕಾರಿ ಆಗಿರಲಿಲ್ಲ ಅಲ್ಪವಿಶ್ವಾಸಿಗಳೇ! ಈ ರೀತಿ ಇಂದು ಜೀವಂತವಿದ್ದು ನಾಳೆ ಒಲೆಗೆ ತಳ್ಳಲ್ಪಡುವ ಈ 
ಟ।ಡಗಳೀಗೆ ಉಡುಪು ಕೊಡುವ ದೇವರು ನಿಮಗೆ ಉಡುಪನ್ನು ಕೊಡದೆ ಇರುವನೆ? ಆದ್ದರಿಂದ ಚಿಂತೆ 


338 7 ಪ್ರವಾದಿ ವಚನಗಳ 
ಗೊಳಗಾಗಿ, ನಾವೇನು ತಿನ್ನಬೇಕು, ಏನನ್ನು ಧರಿಸಬೇಕು ಎಂದು ಪ್ರಶ್ನಿಸಿಕೊಳ್ಳಬೇಡಿ. ಏಕೆಂದರೆ ಆ 
ಜನಾಂಗಗಳ ಜನರು ಇವುಗಳಿಗಾಗಿ ತವಕಿಸುತ್ತಾರೆ. ನಿಮಗೆ ಇವೆಲ್ಲವುಗಳ ಅಗತ್ಯವಿದೆಯೆಂಬುದು ಹ 
ಲೋಕದಲ್ಲಿರುವ ನಿಮ್ಮತಂದೆಗೆ(ದೇವರಿಗೆ) ತಿಳಿದಿದೆ. ನೀವು ಮೊದಲು ದೇವ ರಾಜ್ಯಕ್ಕಾಗಿಯೂ ನೀ 
ಗಾಗಿಯೂ ತವಕ ಪಡಿರಿ. ಇವುಗಳ ಜೊತೆಗೆ ಅವೆಲ್ಲವೂ ನಿಮಗೆ ಸಿಗುವುವು. ನಾಳಿನ ವಿಷಯದಲ್ಲಿಚಿಂ 
ಮಾಡಬೇಡಿರಿ. ನಾಳೆಯು ತನ್ನ ಬಗ್ಗೆ ತಾನೇ ಚಿಂತಿಸಿಕೊಳ್ಳುವುದು. ಇವತ್ತಿಗಾಗಿ ಇವತ್ತಿನ ಚಿಂತೆಯ. 
ಸಾಕು.'' (6:25-34 

ಮಸೀಹರ ಇನ್ನೊಂದು ಪ್ರವಚನ ಲೂಕದಲ್ಲೂಇದೆ. (12:22-34 

ಈ ಹದೀಸ್‌ನಿಂದ ಮತ್ತು ಕುರ್‌ಆನಿನ ಪ್ರಸ್ತುತ ಸೂಕ್ತಗಳು ಹಾಗೂ ಮಸೀಹ 
ಮಾತುಗಳಿಂದ ತಿಳಿದು ಬರುವ ವಿಷಯ ಹೀಗಿದೆ- ವಾಸ್ತವದಲ್ಲಿ ಅಲ್ಲಾಹನು ತನ್ನ ವಿಧೇಯದಾಸ 
ಸಂರಕ್ಷಕನಾಗಿದ್ದಾನೆ. ಅವನು ಅವರ ಮೇಲ್ವಿಚಾರಕನಾಗಿದ್ದಾನೆ. ಅವರ ಅಗತ್ಯಗಳನ್ನು ಜೆನ್ನಾ 
ಅರಿಯುತ್ತಾನೆ. ಅವನು ಅವರನ್ನು ಅನಾಥರಂತೆ ಅಲೆದಾಡಲು ಬಿಟ್ಟು ಬಿಡುವುದಿಲ್ಲ ಅವನು 4 
ಲೋಕದಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸುವವನಾಗಿದ್ದಾನೆ. ಭೌತಿಕ ಅಗತ್ಯಗಳನ್ನು ಪೂರೈಸುವುಂ 
ಮಾತ್ರವಲ್ಲ, ತನ್ನ ನಿಷ್ಠ ದಾಸರಿಗೆ ಅವನು ಪರಿಶುದ್ಧ ಜೀವನವನ್ನು ದಯಪಾಲಿಸುತ್ತಾನೆ. ಅವರ ಪ್ರ 
ಜೀವನವಾಗಲೀ ಭಾವಿ ಜೀವನವಾಗಲೀ ಅಂಧಕಾರಮಯವಾಗಿರುವುದಿಲ್ಲ, ದೇವ ಭಕ್ತಿಯ ಶು 
ಜೀವನವೇ ಅವರ ಗಳಿಕೆಯಾಗಿರುತ್ತದೆ. ಅವರು ಧರ್ಮಸಃ ಮೃತ(ಹಲಾಲ್‌) ಪರಿಶುದ್ಧಜೀವನಾಧಾರ 
ಹುಡುಕಾಟದಲ್ಲಿರುತ್ತಾರೆ. ಆದರೆ ಅವರ ನೈಜ ಭರವಸೆ ಅವರ ಪ್ರಯತ್ನಗಳ ಮೇಲಿರುವುದಿಲ್ಲ, ತ 
ದೇವನ ಮೇಲಿರುತ್ತದೆ. 


- - i “ 24 pS 
IEDM IS: 34:84) 301 
404 
(ಆ) 5 Was: ಕೇ 134 
254. ಅನಸ್‌(ರು ಹೇಳುತ್ತಾರೆ- ಒಮ್ಮೆ ಒಬ್ಬನು ಪ್ರವಾದಿಯವರೊಡಃ 
ಅಲ್ಲಾಹನ ಸಂದೇಶವಾಹಕರೇ! ನಾನು ಒಂಟೆಯನ್ನು ಕಟ್ಟಿ ಅಲ್ಲಾಹನ ಮೇಲೆ ತವಕ್ಕು 
ಮಾಡಲೇ(ಭರವಸೆಯಿರಿಸಲೇ) ಅಥವಾ ಅದನ್ನು ಬಿಟ್ಟು ಭರವಸೆಯಿಡಬೇಕೆ? ಎಂದ 
ಕೇಳಿದನು. ಪ್ರವಾದೀಸು ಹೇಳಿದರು- ಒಂಟೆಯನ್ನು ಕಟ್ಟ ಹಾಕಿ ಅಲ್ಲಾಹನ ಮೇ 
ಭರವಸೆಯಿಡು.? (ತಿರ್ಮಿದಿ 

ಟಿಪ್ಪಣಿ: 

2. ತೆವಕ್ಕುಲ್‌ ಎಂದರೆ ಮನುಷ್ಯ ಕೈಕಟ್ಟಿ ಕುಳಿತು ಎಲ್ಲವೂ ಗೈಬ್‌(ಪರೋಕ್ಷನಿಂ: 
ಪೂರೈಕೆಯಾಗುವುದೆಂಬ ನಿರೀಕ್ಷೆಯಲ್ಲಿರುವುದಲ್ಲವೆಂದು ಇದರಿಂದ ತಿಳಿಯುತ್ತದೆ. ತನಗೆ ದೇವನ 


ದಯಪಾಲಿಸಿದ ಸಂಪನ್ಮೂಲಗಳನ್ನು ಬಳಸಿ, ಪರಿಣಾಮವನ್ನು ಅಲ್ಲಾಹನಿಗೆ ಬಿಟ್ಟು ಬಿಡುವುದು ಅವ 
ಕರ್ತವ್ಯವಾಗಿದೆ. ಇದುವೇ ತವಕ್ಕುಲ್‌ ಆಗಿದೆ. ಕೊಡುವುದು. ದೇವನೇ, ಆದರೆ ಅದನ್ನು ನೇರವಾ 


ಪ್ರವಾಖ ವಚನಗಳು 139 


ನೀಡುವುದಿಲ್ಲ ಈ ದೇವ ನಿಯಮವನ್ನು ಪಾವು ಗೌರವಿಸಬೇಕು. ಮನುಷ್ಯ ಎಲ್ಲ ಸೌಲಭ್ಯಗಳನ್ನೂ 

ಬಳಸಿಕೊಚ್ಳಬೇಕು. ಆದರೆ ಅವನ ನೈಜ ಭರೆಷಸೆ ದೇವನ ಮೇಲಿರಬೇಕು. ತವಕ್ಕುಲ್‌ ವಾಸ್ತವದಲ್ಲಿ 

ವಿಶ್ವಾಸಿಗೆ ಜೇವನೊಂದಿಗಿರುವ ಸಂಬಂಧವನ್ನು: ತೋರಿಸುತ್ತದೆ. ಪವಿತ್ರ ಕುರ್‌ಆನಿನಲ್ಲಿ, ಹೀಗಿದೆ: 
""...ಸತ್ಯವಿಶ್ವಾಸಿಗಳು ಅವನ ಮೇಲೆಯೇ ಭರವಸೆಯನ್ನಿಡಬೇಕು.''(ಪವಿತ್ರ ಕುರ್‌ಆನ್‌, 9: 51) 
""... ಅಲ್ಲಾಹನ ಮೇಲೆ ಭದವಸೆಯನ್ನಿಟ್ಟರೆ ಅಲ್ಲಾಹನು ಮಹಾ ಪ್ರತಾಪಿಯೂಯುಕ್ತಿಪೂರ್ಣನೂ 

ಶೆಗಿರುತ್ತಾನೆ.'' (ಪವಿತ್ರ ಕುರ್‌ಆನ್‌, 8: 49) 
ಅಂದರೆ ತನ್ನ ದಾಸರ ಅಗತ್ಯಗಳನ್ನು ಪೂರೈಸುವುದು ಕಷ್ಟಕರವೇನೂ ಅಲ್ಲ 


ಆಜ್ಞಾಹಾಲನೆಯ ಫಲ 


ಎಥಿಕಿ. ಇ 


811: 14:14 Sissi 
igs ಮ Ju saad ಬ ಆರ್ಟ ಟ್‌ 
(de!) ಟಿ) ೨ಬ 4 


155. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಮಹಾನನಾದ 
೨ಿಲ್ಲಾಹನು ಹೇಳುತ್ತಾನೆ- ನನ್ನ ದಾಸರು ನನ್ನನ್ನು ಅನುಸರಿಸಿದರೆ ನಾನು ಅವರಿಗಾಗಿ ರಾತ್ರಿ 
ಮಳೆ ಸುರಿಸುತ್ತಿದ್ದೆ ಹಗಲಲ್ಲಿ ಅವರಿಗಾಗಿ ಬಿಸಿಲು ಹೊರಡಿಸುತ್ತಿದ್ದೆಮತ್ತು ಸಿಡಿಲಿನ ಅಬ್ಬರವನ್ನು 
ಕಾನು ಅವರಿಗೆಂದೂ ಕೇಳಿಸುತ್ತಿರಲಿಲ್ಲ (ಅಹ್ಹದ್‌) 
ತಿಪ್ಪಣಿ: 

1. ಅಂದರೆ ರಾತ್ರಿ ಅವರು ಮಲಗಿದಾಗ ನೆಮ್ಮದಿಯಿಂದನಿದ್ರಿಸಲಿ ಮತ್ತು ಅವರ ಹೊಲಗದ್ದೆಗಳು 
ಸೆಳೆಯಲು ನೀರು ಸಿಗಲೆಂದು ಮಳೆ ಸುರಿಸುವೆವು. ಅವರಿಗೆ ಭಯ ಮತ್ತು ಗಾಬರಿಯಾಗದಿರಲಿ 
ಕುತ್ತು ಅವರಿಗೇನೂ ಹಾನಿಯಾಗದಿರಲೆಂದು ನಾವು ಅವರನ್ನು ಸಿಡಿಲು ಮಿಂಚುಗಳಿಂದ ರಕ್ಷಿಸುವವು. 
ತವರು ತಮ್ಮಕೆಲಸಗಳಲ್ಲಿತೊಡಗಿರಲೆಂದು ಹಗಲಲ್ಲಿ ಬಿಸಿಲನ್ನು ಹೊರಡಿಸುವೆವು. 

ದಾಸ್ಯ-ಅನುಸರಣೆಯ ಫಲಗಳು ಈ ಲೋಕದಲ್ಲೂ ಪ್ರಕಟವಾಗುತ್ತದೆಂಬುದನ್ನು ಈ 
ಕದೀಸ್‌ ತಿಳಿಸುತ್ತದೆ. ಕುರ್‌ಆನಿನಲ್ಲೂ ಹೀಗಿದೆ: "ನಾಡಿನವರು ವಿಶ್ವಾಸವಿರಿಸುತ್ತಿದ್ದರೆ ಮತ್ತು 
ಕೇವಭಯವಿರಿಸುತ್ತಿದ್ದರೆ, ನಾವು ಅವರಿಗೆ ಆಕಾಶ ಮತ್ತು ಭೂಮಿಯಿಂದ ಸಮೃದ್ಧಿಯ ದ್ವಾರಗಳನ್ನು 
1ರೆದು ಕೊಡುತ್ತಿದ್ದೆವು. ಆದರೆ ಅವರು ಸುಳ್ಳಾಗಿಸಿದರು. ಆದುದರಿಂದ ಅವರು ಶೇಖರಿಸುತ್ತಿದ್ದ ಕೆಟ್ಟ 
ಳಳಿಕೆಗಾಗಿ ಅವರನ್ನು ನಾವು ಹಿಡಿದುಬಿಟ್ಟೆವು.'' (ಪವಿತ್ರ ಕುರ್‌ಆನ್‌, 7: 96) 


140 ಪ್ರವಾದಿ ವಚನಗಳ 


11೨೫೬೫: ೫/೫ ರಿ Pre 
SIM gS Si gE Ey LS 
(le) 68 J: 08 Sol 

156. ಅಬುಲ್‌ ಅಹ್ನಸ್‌ ಜುಶಮ್ಚೀಯವರು(ರ) ತಮ್ಮ ತಂದೆಯಿಂದ ಹೀಗೆ ವರ! 
ಮಾಡುತ್ತಾರೆ- ಒಮ್ಮೆ ನ ನಾನು: 'ಪ್ರವಾದಿಯವರೊಡನೆ, ಅಲ್ಲಾಹನ ಸಂದೇಶವಾಹಕರೇ! ನಾನ 
ಒಬ್ಬವ್ಯಕ್ತಿಯ ಬಳಿಯಿಂದ ಸಾಗುತ್ತಿರುವಾಗ ಅವನು ನನ್ನನ್ನು ಉಪಚರಿಸಲಿಲ್ಲ ಆದರಿಸಲಿಲ್ಲ 
ಅನಂತರ ಅವನು ನನ್ನ ಬಳಿಯಿಂದ ಹಾದು ಹೋಗುವಾಗ ನಾನು ಅವನಿಗೆ ಆತಿಥ್ಯ ನೀಡಬೇಕೆ 
ಅಥವಾ ದುರ್ವರ್ತನೆಗಾಗಿ ಪ್ರಕೀಕಾರವೆಸಗಲೇ?' ಎಂದು ಕೇಳಿದೆ. ಪ್ರವಾದಿ(ಸ) ಹೇಳಿದರು- 
ಬೇಡ. ನೀನು ಅವನ ಆತಿಥ್ಯದ ಕರ್ತವ್ಯವನ್ನು ನಿರ್ವಹಿಸು.? (ತಿರ್ಮಿದಿ' 


ಟಿಪಣಿ: 
ಕ ಅಂದರೆ ಅವನು ವರ್ಶಿಸಿದಂತೆಯೇ ನಾನೂ ವರ್ತಿಸಬೇಕೆ? ಮ ಅವನಿಂದ ಮುಃ 
ಸ ಇವರಗೆ ಆತಿಥ್ಯ ನೀಡದಿರಬಹುದೆ? 

2. ನೀವು ಎಲ್ಲ ಶಿತಿಗಳಲ್ಲೂಉನ್ನತ ಗುಣಗಳನ್ನು  ಪ್ರದರ್ಶಿಸಬೇಕೆಂದರ್ಥ. ನಿಮ್ಮೊಂದಿಗೆ ಜನರ 
ಹೇಗೆ ವರ್ತಿಸುತ್ತಾರೆಂಬ ಬಗ್ಗೆ ಚಿಂತೆ ಬೇಡ. ಯಾರಾದರೂ ಸಂಕುಚಿತ ಮನಸ್ಸಿನಿಂದ ವರ್ತಿಸಿದರೆ ನೀವ 
ಅದರಿಂದ ಪ್ರಭಾವಿತರಾಗಿ ನಿಮ್ಮ ಚಾರಿತ್ರ್ಯಕ್ಕೆ ಹಾನಿಯುಂಟು ಮಾಡಬಾರದು. ಇಸ್ಲಾಮಿನ ಶಿಕ್ಷಣಗ" 
ಬಗ್ಗೆ ಚಿಂತನೆ ನಡೆಸಿದರೆ, ಅದು ಎಲ್ಲ ವಿಷಯಗಳೂ ವಿಶಾಲ ಹೃದಯತೆ, ವಿಶಾಲ ದೃಷ್ಟಿಯನ 
ಪ್ರದರ್ಶಿಸಬೇಕು. ಸಂಕುಚಿತ ಮನಸ್ಸ ತೆಯನ್ನು abort ತಿಳಿದು ಬರುತ್ತದ 
ಅನುಸರಿಸುವುದಾದರೂ ಸದಾ ಉನ್ನತ ಚಾರಿತ್ರ್ಯವನ್ನು ಹೊಂದಿದ, ಅದರಿಂದ ಕೆಳಗಿಳಿಯಲ 
ಇಷ್ಟಪಡದ ಪ್ರವಾದಿಗಳ ಮತ್ತು ಅವರ ನೈಜ ಅನುಯಾಯಿಗಳನ್ನು ಅನುಸರಿಸಬೇಕು. ಅವರಿಃ 
ಅಲ್ಲಾಹನು ವಿಶೇಷ ಅನುಗ್ರ ಗ್ರಹಗಳನ್ನು. ನೀಡಿದ್ದನು. 


ಸಾರ್ವತ್ರಿಕ ಕರುಣೆ 
ಜಗ ಬ ಟ್‌ ಟಟ ಲ್‌ ಚಚ ಚಛ್ಲ್ಪ 28 ಫ್‌ 
pH: ಟೊ ಟೆಕಿ: ಟೆಕ್‌ 
ರ್ಯ ವ 1:88. ನ) ಟೇ! I: (88 Lp 
GD ಬಟ್‌ ke ಟೆ 


ಪ್ರವಾದಿ ವಚನಗಳು 141 


157. ಅಬೂ ಮೂಸಾ(5) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- "ನೀವು ಒಬ್ಬನು 
ಇನ್ನೊಬ್ಬನ ಮೇಲೆ ಕರುಣೆ ತೋರುವವರೆಗೆ ವಿಶ್ವಾಸಿಗಳಾಗಲಾರಿರಿ.' ಸಹಾಬಿಗಳು ಹೇಳಿದರು- 
ನಮ್ಮ ಪೈಕಿ ಪ್ರತಿಯೊಬ್ಬನೂ ಕರುಣಾಳುವಾಗಿದ್ದಾನೆ. ಅಲ್ಲಾಹನ ಸಂದೇಶವಾಹಕರೇ। 


ಪ್ರವಾದೀಸ) ಹೇಳಿದರು- ನೀವು ನಿಮ್ಮ ಸಂಗಾತಿಯ ಮೇಲೆ ಕರುಣೆ ತೋರಬೇಕೆಂಬುದು ನನ್ನ 
ಮಾತಿನ ಅರ್ಥವಲ್ಲ ನನ್ನ ಮಾತಿನ ಅರ್ಥವು ಸಾರ್ವತ್ರಿಕ ಕರುಣೆಯಾಗಿದೆ.' (ತಬ್ರಾನಿ) 


ಟಿಪ್ಪಣಿ: 
ಬಬ 
1. ಅಂದರೆ ಅವನ ದಯೆ-ಕರುಣೆಗಳು ಎಲ್ಲರಿಗಾಗಿರಬೇಕು. ಕೇವಲ ತನ್ನವರಿಗಾಗಿರಬಾರದು. 
ಸಂಪೂರ್ಣ ಮಾನವ ಕುಲವು ಅವನ' ದೃಷ್ಟಿಯಲ್ಲಿ ದೇವನ ಕುಟುಂಬವೆಂಬಂತಿರಬೇಕು. ಒಂದು 
ಹದೀಸ್‌ನಲ್ಲಿಇದನ್ನು ವಿವರಿಸಲಾಗಿದೆ. (ಸಕಲ ಮಾನವ ಕುಲವು ಅಲ್ಲಾಹನ ಕುಟುಂಬವಾಗಿದೆ) 


ನೈತಿಕ ಬೋಧನೆಗಳು 


ಗ 2 dg ಓಟ ಕ್ಕ 


ಚೆ ರ ಸಕ ಸ ನ ಟ್‌ ಲ್‌ ಚ%ಊ 
£5 NI 856 8304 ಸಳ ya 
(els 3) ಟಿ 
158. ಅಬೂ ಹುರೈೆರಾ(ರು ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಅಲ್ಲಾಹನ 
ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರುವವನು' ಒಳ್ಳೆಯ ಮಾತನ್ನೇ ಆಡಬೇಕು, ಅನ್ಯಥಾ 
ಮೌನವಾಗಿರಬೇಕು. ಅಲ್ಲಾಹನ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರುವವನು 
ತನ್ನ ನೆರೆಯವನಿಗೆ ಕಿರುಕುಳ ಕೊಡಬಾರದು.? ಅಲ್ಲಾಹನ ಮತ್ತು ಪರಲೋಕದ ಮೇಲೆ 
ವಿಶ್ವಾಸವಿರುವವನು ತನ್ನ ಅತಿಥಿಯನ್ನು ಆದರಿಸಬೇಕು." (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣೆ: 

1. ಅಂದರೆ ಅಲ್ಲಾಹನ ಸಂಪ್ರೀತಿ ಮತ್ತು ಪರಲೋಕದಲ್ಲಿ ವಿಜಯ ಗಳಿಸಲು ಮುಂದೆ 
_ಬರಲಿರುವ ಹದೀಸಿನಲ್ಲಿ ಕೊಟ್ಟಿರುವ ಆದೇಶಗಳನ್ನುಪಾಲಿಸಬೇಕಾದುದು ಅಗತ್ಯ. ಅದರಲ್ಲಿಚಾರಿತ್ರ್ಯಕ್ಕೆ 
ಸಂಬಂಧಿಸಿದ ಆದೇಶಗಳನ್ನು ನೀಡಲಾಗಿದೆ. ಸಚ್ಚಾರಿತ್ರ್ಯದಿಂದ ಮಾತ್ರ ಪರಲೋಕದಲ್ಲಿ ನಮಗಾಗಿ 
ಅತ್ಯುತ್ತಮ ಗೃಹ ನಿರ್ಮಾಣವಾಗುತ್ತದೆ. ಸಚ್ಚಾರಿತ್ರ್ಯದಿಂದಲೇ ಅಲ್ಲಾಹನು ಸಂತುಷ್ಠನಾಗುತ್ತಾನೆ. 
ಆದರೆ ಚಾರಿತ್ರ್ಯದ ಕಲ್ಪನೆಯು ಯಾವುದೇ ಸೀಮಿತ ಕಲ್ಪನೆಯಲ್ಲ, ಅದು ಸ ವಿಶಾಲ ಕಲ್ಪನೆಯನ್ನು 


ಲೋಕಕ್ಕೆ ನೀಡುತ್ತದೆ. 


142 ಪ್ರವಾದಿ ವಚನಗಳು 


2. ಅನಗತ್ಯವಾಗಿ ಮಾತಾಡುವುದು ಒಳ್ಳೆಯದಲ್ಲ ಅಗತ್ಯವಿರುವಾಗ ಮಾತ್ರ ಮಾತಾಡಬೇಕು. 
ಮಾತಿನಿಂದ ಅನೇಕ ಅನಾಹುತಗಳು ಸಂಭವಿಸುತ್ತದೆ. ಅದನ್ನು ಮಾನವ ಊಹಿಸುವುದಿಲ್ಲ ಪಾಪ 
ಅಥವಾ ಪುಣ್ಯವಿಲ್ಲದ ಮಾತಿಗಿಂತ ಮೌನ ಪಾಲಿಸುವುದು ಉತ್ತಮ. ಮಾತಾಡುವಾಗ ಮಾನವನಿಂದ 
ಯಾವಾಗ ಮಿತಿ ಮೀರಬಹುದೆಂದು ಹೇಳಲು ಸಾಧ್ಯವಿಲ್ಲ ಪುರ್ಬುಲ್‌ ಬಿನ್‌ ಅಯಾರುಖ್‌(ರ) 
ಹೇಳುತ್ತಾರೆ- ಮಾತು ಕೂಡಾ ಒಂದು ಕರ್ಮವಾಗಿದೆಯೆಂದು ಭಾವಿಸುವವನು ಪ್ರಯೋಜನವಿಲ್ಲದ 
ಮಾತನ್ನು ಕಡಿಮೆ ಆಡುವನು. ಕುರ್‌ಆನ್‌ ಹೇಳುತ್ತದೆ-""ಅವನ ಬಾಯಿಯಿಂದ ಹೊರಡುವ ಯಾವ 
ಮಾತು ಕೂಡಾ, ಸದಾ ಸನ್ನದ್ಧನಿರುವ ಒಬ್ಬಕಾವಲುಗಾರನಿಂದ ದಾಖಲಿಸಲ್ಪಡದೆ ಇರುವುದಿಲ್ಲ” 

(ಪವಿತ್ರ ಕುರ್‌ಆನ್‌, 50: 18) 
ಆದ್ದರಿಂದ ಈ ವಿಷಯದಲ್ಲಿಮಾನವನು ನಿರ್ಲಕ್ಷ್ಯ ತೋರಬಾರದು. 

3. ಒಂದು ಹದೀಸ್‌ನಲ್ಲಿ ನೆರೆಕೆರೆಯವನ ಪ್ರಸ್ತಾಪ ಬಂದಿರುವಲ್ಲಿ ಕುಟುಂಬ ಸಂಬಂಧದ 
ಪ್ರಸ್ತಾಪ ಬಂದಿದೆ-""ಯಾರು ಅಲ್ಲಾಹನ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸಿರುವನೋ ಅವನು 
ಕುಟುಂಬದವರೊಂದಿಗೆ ಕರುಣೆ ತೋರಬೇಕು.'' 

4. ಇಮಾಮ್‌ ಇಬ್ಬು ರುದ್‌ ಮಾಲಿಕರು ಹೇಳುತ್ತಾರೆ- ಎಲ್ಲ ಶಿಷ್ಟಾಚಾರಗಳು ಮತ್ತು 
ಸಚ್ಛಾಧಿತ್ರ್ಯವು ನಾಲ್ಕು ಹದೀಸ್‌ಗಳಿಂದ ಹೊರಡುತ್ತದೆ. ಒಂದು ಇದೇ ಹದೀಸ್‌. ಇನ್ನೊಂದು ಹೀಗಿದೆ- 
ನಿರರ್ಥಕ ಕಾರ್ಯಗಳನ್ನು ತೊರೆಯುವುದು ಮಾನವನ ಇಸ್ಲಾಮಿನ ಸೌಂದರ್ಯವಾಗಿದೆ. 

(ಮಾಲಿಕ್‌, ಅಹ್ಮದ್‌, ಇಬ್ದುಮಾಜ, ತಿರ್ಮಿದಿ, ಬೈಹಕಿ) ಮೂರನೆಯದು ಹೀಗಿದೆ: "ಕೋಪ 
ಮಾಡಬೇಡ'(ಬುಖಾರಿ) ನಾಲ್ಕನೆಯದು ಹೀಗಿದೆ- ಒಬ್ಬನು ತಾನು ಬಯಸುವುದನ್ನೇ ತನ್ನ 
ಸಹೋದರನಿಗೆ ಅಥವಾ ತನ್ನ ನೆರೆಕರೆಯವನಿಗೆ ಬಯಸದ ತನಕ ಆತ ವಿಶ್ವಾಸಿಯಾಗಲಾರ. 


0 ಎ ತಿ ಲ dys ¥ * ಗ್ಯ 0 FERS 
Se ANE ab J OS Ebi 353 
ಕ ೨26 ತೆ ° ಟಟ ಟಟ ?.. 

ಯ ಗಗ ಚ II ನ ರು hat, 
159. ಆಯಿಶಾ(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು- ಅಲ್ಲಾಹನು ಒಂದು 
ಕುಟುಂಬಕ್ಕೆ ಮೃದು ಸ್ವಭಾವವನ್ನು ನೀಡ ಬಯಸಿದರೆ, ಕಡ್ಡಾಯವಾಗಿ ಆ ಮೂಲಕ ಅವರಿಗೆ 
ಲಾಭವೊದಗಿಸುತ್ತಾನೆ. ತದ್ವಿರುದ್ಧವಾಗಿ ಒಂದು ಕುಟುಂಬವನ್ನು ಅದರಿಂದ ವಂಚಿತಗೊಳಿಸ 

ಬಯಸಿದರೆ ಆ ಮೂಲಕ ಅವರಿಗೆ ಹಾನಿಯುಂಟು ಮಾಡುತ್ತಾನೆ.' 

(ಬೈಹಕಿ-ಶುಆ್‌ಬುಲ್‌ ಈಮಾನ್‌) 


ಪ್ರವಾದಿ ವಚನಗಳು 343 


ಟಿಪ್ಪಣಿ: 

1. ಒಂದು ಮನೆಯ ಜನರಲ್ಲಿ ಮೃದುತ್ನದ ಗುಣವಿದ್ದರೆ ಅದು ಬಹಳ ಸೌಭಾಗ್ಯವಾಗಿದೆ. 
ಅದರಿಂದ ಆ ಮನೆಯು ಸ್ವರ್ಗ ಸದ್ಭಶವಾಗುತ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ 
ಉಂಟಾಗುತ್ತದೆ. ಸ್ವಭಾವ ಮತ್ತು ವರ್ತನೆಯಲ್ಲಿ ಮೃದುತ್ತೆದಿಂದಾಗಿ ಪ್ರತಿಯೊಬ್ಬನೂ ಇತರರ ಪಾಲಿಗೆ 
ನೆಮ್ಮದಿಯಾಗಿರುತ್ತಾನೆ. ಅವರಲ್ಲಿ ಪರಸ್ಪರ ಪ್ರೀತಿ ಮತ್ತು ಅನುಕಂಪ ಬೆಳೆಯುತ್ತದೆ. ಮನೆಯ 
ಪ್ರತಿಯೊಬ್ಬನೂ ಇನ್ನೊಬ್ಬನ ಹಿತಚಿಂತಕನಾಗುತ್ತಾನೆ. ತದ್ವಿರುದ್ಧವಾಗಿ ಮನೆಯವರಲ್ಲಿ ಕಠೋರ 
ಸ್ವಭಾವವಿದ್ದರೆ ಅದರ ಪರಿಣಾಮವಾಗಿ ಮನೆಯವರು ಒಂದು ತರದ ಯಾತನೆಯನ್ನನುಭವಿಸುವರು. 
ಮನೆಯ ವಾತಾವರಣ ಕೆಡುವುದು, ಮನಸ್ಸು ಗೊಂದಲ ಮಯವಾಗುವುದು. ಪರಸ್ಪರ ಪ್ರೀತಿಯ 
ಬದಲು ಅಸೂಯೆ, ಮತ್ತರದ ಭಾವನೆಗಳು ಬೆಳೆಯುವುದು. ಮನೆಯ ಶಾಂತಿ ಕೆಡುವುದು, 
ಅದರಿಂದಾಗಿ ಪರಲೋಕದಲ್ಲಾಗುವ ಹಾನಿಯು ಬೇರೆಯೇ ಇರುವುದು. 


ಕರುಣೆ ಮತ್ತು ವಾತ್ಸಲ್ಯ 
ಚ ಬ EE ಲ ಟ್‌ 0 
INS: ಟಟ) ೬ gy ಹಡತ 
ಜ್‌ ಪಲ್ಯ Sab 
160. ಜರೀರ್‌ ಬಿನ್‌ ಅಬ್ದುಲ್ಲಾರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಜನರ 
ಮೇಲೆ ಕರುಣೆ ತೋರದವನ ಮೇಲೆ ಅಲ್ಲಾಹನು ಕರುಣೆ ತೋರುವುದಿಲ್ಲ. 
(ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 
1. ಈ ಅರ್ಥದ ಇನ್ನೂ ಅನೇಕ ಹದೀಸ್‌ಗಳಿವೆ. ಒಂದು ಹದೀಸ್‌ ಹೀಗಿದೆ: ನಮ್ಮ ಕಿರಿಯರ 
ಮೇಲೆ ಕರುಣೆ ತೋರದ ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮವನಲ್ಲ 
(ಅಬೂದಾವೂದ್‌, ಹಾಕಿಮ್‌) 
ಇನ್ನೊಂದು ಹದೀಸ್‌ ಹೀಗಿದೆ: ಪ್ರವಾದಿ(ಸ) ಹೇಳಿದರು: ಹಿರಿಯರನ್ನು ಗೌರವಿಸದ ಮತ್ತು 
ಕಿರಿಯರನ್ನು ಪ್ರೀತಿಸದ ಹಾಗೂ ಒಳಿತನ್ನು ಆದೇಶಿಸದ ಮತ್ತು ಕೆಡುಕಿನಿಂದ ತಡೆಯದವನು 
ನಮ್ಮವನಲ್ಲ (ಅಹ್ಮದ್‌, ತಿರ್ಮಿದಿ) 


144 ಪ್ರವಾದಿ ವಚನಗಳು 


ds: ೫11 ಜ್ರ) ಮವ; TT 


SHE ಒಬ ಕ side SALLE ಚಟು i 
DEP ds NS SE pd 


(ಆ) es iS ೬012 ೬೬೯ 
೩61. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೀಗೆ ಹೇಳುವುದನ್ನು ನಾನು 
ಕೇಳಿದ್ದೇನೆ: ಅಲ್ಲಾಹನು ಕರುಣೆಯನ್ನು 100 ಪಾಲು ಮಾಡಿದನು. 99 ಪಾಲನ್ನು ತನ್ನ ಬಳಿ 
ಇರಿಸಿದನು. ಒಂದು ಪಾಲನ್ನು ಭೂಮಿಗಿಳಿಸಿದನು ಸೃಷ್ಟಿಗಳು ಪರಸ್ಪರರ ಮೇಲೆ ಕರುಣೆ 
ತೋರುವುದು ಇದೇ ಒಂದು ಪಾಲಿನಕಾರಣದಿಂದಾಗಿದೆ. ಎಲ್ಲಿಯವರೆಗೆಂದರೆ, ಕುದುರೆಯು 
ಕೂಡಾ ತನ್ನಮರಿಗೆ ನೋವಾಗದಿರಲೆಂಬ ಭಯದಿಂದ ತನ್ನ ಕಾಲನ್ಹೆತ್ತಿಕೊಳ್ಳುತ್ತದೆ.(ಬುಖಾರಿ) 


ಟಿಪ್ಪಣಿ: 


2. ಅಲ್ಲಾಹನು ತನ್ನ ಕರುಣೆಯ ನೂರರಲ್ಲೊಂದು ಪಾಲನ್ನು ಭೂಮಿಗೆ ಇಳಿಸಿದ್ದಾನೆ. ಉಳಿದ 
99 ಪಾಲನ್ನು ತನ್ನ ಬಳಿಯಲ್ಲೇ ಇರಿಸಿದ್ದಾನೆಂದು ಉದಾಹರಣೆಯ ರೂಪದಲ್ಲಿ ಹೇಳಲಾಗಿದೆ. ಜನರು 
ಒಂದೆಡೆ ಇದು ಅವನ ಕರುಣೆಯ ಮಹಿಮೆ ಮತ್ತು ಅದರ ಪರಿಣಾಮವನ್ನು ಗುರುತಿಸಲಿಕ್ಕಾಗಿ 
ಮತ್ತು ಅವನ ಬಳಿಯಿರುವ ಕರುಣೆಯನ್ನು ನಿರೀಕ್ಷಿಸಲಿಕ್ಕಾಗಿದೆ. ದೇವನ ಬಳಿಯಿರುವ ಕರುಣೆಯು 
ಪರಲೋಕದಲ್ಲಿ ಪ್ರಕಟವಾಗುವುದು. ಅದು ಇಲ್ಲಿ 100 ಪಟ್ಟೆಂದು ಭಾವಿಸಬಾರದು. ಹದೀಸ್‌ನ 
ಇಂಗಿತವೂ ಅದಲ್ಲ ಅವನ ಬಳಿಯಿರುವುದಕ್ಕೆ ಮೇರೆಯಿಲ್ಲ ಅದನ್ನು ಸೀಮಿತಗೊಳಿಸುವುದಕ್ಕೆ 
ಅರ್ಥವಿಲ್ಲ, ಈ ಉದಾಹರಣೆಯ ಮೂಲಕ ಅಲ್ಲಾಹನ ಬಳಿಯಲ್ಲಿರುವುದಕ್ಕಿಂತ ಅವನು ಈ ಲೋಕಕ್ಕೆ 
ಇಳಿಸಿರುವ ಕರುಣೆಯು ಅತ್ಯಲ್ಪವೆಂದು ಮನವರಿಕೆ ಮಾಡಿಕೊಡಲಾಗಿದೆ. ಈ ಅತ್ಯಲ್ಪ ಕರುಣೆಯ 
.. ಪರಿಣಾಮವಾಗಿಯೇ ದೇವನ ಸೃಷ್ಟಿಗಳಲ್ಲಿಕರುಣೆಯ ಭಾವನೆ ಗೋಚರಿಸುತ್ತದೆ. ಮಾನವರಂತಿರಲಿ, 
ಪ್ರಾಣಿಗಳಲ್ಲೂ ಅದು ಕಂಡು ಬರುತ್ತದೆ. ಯಾವುದೇ ಪ್ರಾಣಿಯ ಕಾಲು ಉದಾ: ಕುದುರೆಯ 
ಕಾಲು. ಅಪ್ಪಿತೆಪ್ಪ ತನ್ನ ಮರಿಯ ಮೇಲಾದರೆ, ಅದಕ್ಕೆ ತೊಂದರೆಯಾಗದಿರಲೆಂದು ಅದು ತನ್ನ 
ಕಾಲನ್ನೆತ್ರಿಕೊಳ್ಳುತ್ತದೆ. 

ಒಂದು ವೇಳೆ ಅಲ್ಲಾಹನು ತನ್ನ ಕರುಣೆಯನ್ನು ಪೂರ್ಣವಾಗಿ ಪ್ರಕಟಿಸಿದರೆ ಅದರ ಪ್ರಭಾವ 
ಹೇಗಿದ್ದೀತು? ಅದನ್ನು ಇಂದು ನಮಗೆ ಯೋಚಿಸಲೂ ಸಾಧ್ಯವಲ್ಲ 


ಪ್ರವಾದಿ ವಚನಗಳು 145 
ಪ್ರಾಣಿ ದಯೆ 


ಸೂಟ: ಆಳೆ: 2 4 NUNS ರ) 4 
ಬಗ had cls dai | 
A NIG pha ps SUE ಟ್ರ 
ಹಟ್‌ ಟ ಲ ಉಚ ಹು RS I ಟ ಕ್ಟ 
ಆ ಜೂ Gp ANd 
SSI AS gj Ei 
re p eS gid ಲ್ಸ ಬ ಚ ಜ್ಮು 
ಇ ಎ ಗೆ (ಹ್ಹೆ 
(es) 1 1b) 
162. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ- ಅಲ್ಲಾಹನ ಸಂದೇಶವಾಹಕರು(ಸ) 
ಹೇಳಿದರು: ಒಬ್ಬದಾರಿಹೋಕಸಾಗುತ್ತಾ ಇರುವಾಗ ಅವನಿಗೆ ಬಹಳ ಬಾಯಾರಿಕೆಯಾಯಿತು. 
ಅವನಿಗೊಂದು ಬಾವಿ ಸಿಕ್ಕಿತು. ಅದರಲ್ಲಿಳಿದು ಆತ ನೀರು ಕುಡಿದು ಹೊರಗೆ ಬಂದಾಗ, ಒಂದು 
ನಾಯಿ ಬಾಯಿ ತೆರೆದು ಏದುಸಿರು ಬಿಡುವುದನ್ನು ಕಂಡನು, ಅದು(ಬಾಯಾರಿಕೆಯಿಂದಾಗಿ) 
ನೆಲವನ್ನು ನೆಕ್ಕುತ್ತಿತ್ತು.' ಆತ, ಬಾಯಾರಿಕೆಯಿಂದಾಗಿ ಈ ನಾಯಿಯ ಸ್ಥಿತಿ ನನ್ನಂತೆಯೇ ಆಗಿದೆ 
ಎನ್ನುತ್ತಾ ಪುನಃ ಬಾವಿಯೊಳಗಿಳಿದು ತನ್ನಪಾದರಕ್ಷೆಯಲ್ಲಿನೀರು ತುಂಬಿಸಿ ಅದನ್ನುಕಚ್ಚಿಮೇಲೆ 
ಬಂದ ಮತ್ತು ನಾಯಿಗೆ ನೀರು ಕುಡಿಸಿದ, ಅಲ್ಲಾಹನು ಅವನ ಈ ಸತ್ಯರ್ಮವನ್ನು ಗೌರವಿಸಿ 
ಅವನನ್ನು ಕ್ಷಮಿಸಿಬಿಟ್ಟನು.' ಜನರು ಕೇಳಿದರು-ಅಲ್ಲಾಹನ ಸಂದೇಶವಾಹಕರೇ! ಈ ಪ್ರಾಣಿಗಳ 
ವಿಷಯದಲ್ಲೂನಮಗೆ ಪುಣ್ಯ ಸಿಗುತ್ತದೆಯೇ?" ಪ್ರತಿಯೊಂದು ತೇವವಿರುವ ಹೃದಯದಲ್ಲೂ 
ಪುಣ್ಯವಿದೆ." (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 
1. ಅಂದರೆ ಬಾಯಾರಿಕೆಯಿಂದ ನಾಯಿ ಕಂಗಾಲಾಗಿರುವುದನ್ನು ಮತ್ತು ಅತೀವ ಬಾಯಾರಿಕೆ 
ಯಿಂದಾಗಿ ನೆಲವನ್ನು ನೆಕ್ಕುವುದನ್ನು ಅವನು ಕಂಡನು. 
2. ಬಾವಿಯ ಗೋಡೆಯನ್ನು ್ಳೆಯಿಂದ ಹಿಡಿದು ಹತ್ತಬೇಕಾಗಿತ್ತು. ಆದ್ದರಿಂದ ಪಾದರಕ್ಷೆಯನ್ನು 
ಹಲ್ಲಿನಿಂದ ಕಚ್ಚಿದ್ದನು. 


3. ಅಂದರೆ ನಾಯಿಯ ಮೇಲೆ ಅವನು ಕರುಣೆ ತೋರಿದ್ದುಅಲ್ಲಾಹನಿಗೆ ಬಹಳ ಇಷ್ಟವಾಯಿತು. 
ಅದರಿಂದಾಗಿ ಅವನ ಕ್ಷಮೆಗೆ ಅದು ಕಾರಣವಾಯಿತು. 


146 ಪ್ರವಾದಿ ವಚನಗಳು. 


4. ಅಂದರೆ ಮಾನವರೊಂದಿಗೆ ಸದ್ದರ್ಶನೆಗೆ ಪುಣ್ಯವಿರುವುದೆಂದು ನಾವು ಭಾವಿಸಿದ್ದೆವು. 
ಪ್ರಾಣಿಗಳೊಂದಿಗೆ ಉತ್ತಮವಾಗಿ ವರ್ತಿಸಿದರೂ ಅವುಗಳ ಮೇಲೆ ಕರುಣೆ ತೋರಿದರೂ ಅಲ್ಲಾಹನು 
ನಮಗೆ ಪ್ರತಿಫಲ ನೀಡುವನು. | K 

5. ಅಂದರೆ ಜೀವ ಚೈತನ್ಯವಿರುವ ಪ್ರತಿಯೊಂದು ಜೀವಿಯ ಬಗ್ಗೆ ಅದು ಪ್ರಾಣಿ, 
ಪಶುವಾಗಿದ್ದರೂ ಸರಿ, ಕರುಣೆ ತೋರಬೇಕು. ವಿನಾಕಾರಣ ಅದನ್ನು ಹಿಂಸಿಸಬಾರದು. ಅದರೊಂದಿಗೆ 
ದಯೆ ತೋರುವುದು ಅಲ್ಲಾಹನಿಗೆ ಬಹಳ ಮೆಚ್ಚುಗೆಯ ವಿಷಯವಾಗಿದೆ. ಅದಕ್ಕಾಗಿ ಅವನು ಜನರಿಗೆ 
ಉತ್ತಮ ಪ್ರತಿಫಲ ನೀಡುತ್ತಾನೆ. 

A ಫ್‌ ಚ ಲಶಹಚ್ಯಾ ್‌್‌್‌್‌್‌ಘ ಆಲೆ |, 7 
guiness: 145% ತ್‌ (ಆ) 250 ಈ 

PM ಟೂ ಹ ಭಜ aki ಯು 
(el 3638) 

163. ಇಬ್ನು ಉಮರ್‌(ರ) ವರದಿ ಮಾಡುತ್ತಾರೆ: ಪ್ರವಾದಿ(ಸ) ಹೇಳಿದರು- ಒಬ್ಬ 
ಮಹಿಳೆ ಒಂದು ಬೆಕ್ಕಿನ ಕಾರಣದಿಂದ ನರಕಕ್ಕೆ ಎಸೆಯಲ್ಪಟ್ಟಳು. ಆಕೆ ಅದನ್ನು ಕಟ್ಟಿ ಹಾಕಿದ್ದಳು. 
ಅದಕ್ಕೇನೂ ತಿನ್ನಲು ಕೊಡಲಿಲ್ಲ ತಾನಾಗಿ ಸುತ್ತಾಡಿ ಜೀವಜಂತುಗಳನ್ನು ತಿನ್ನಲೆಂದು ಬಿಟ್ಟು 
ಬಿಡಲೂ ಇಲ್ಲ" (ಬುಖಾರಿ, ಮುಸ್ಲಿಮ್‌), 
ಟಿಪ್ಪಣಿ: 

6. ಸಹೀಹ್‌ ಮುಸ್ಲಿಮ್‌ನ ಒಂದು ಸುದೀರ್ಪ ಹದೀಸ್‌ನಲ್ಲಿ ಆ ನಿರ್ದಯಿ ಮಹಿಳೆ ಬೆಕ್ಕನ್ನು 
ಕಟ್ಟಿ ಹಾಕಿದ್ದಳು. ಅದೇ ಸ್ಥಿತಿಯಲ್ಲಿ ಅದು ಹಸಿವು ಬಾಯಾರಿಕೆಯಿಂದ ಸತ್ತು ಹೋಯಿತು. ಆಕೆ ಬನೀ 
ಇಸ್ರಾಈಲ್‌ನವಳಾಗಿದ್ದಳೆಂದು ತಿಳಿದು ಬರುತ್ತದೆ. 

ನಿರ್ದಯೆ ಮತ್ತು ಕಠೋರ ಹೃದಯವು ಮನುಷ್ಯನನ್ನು ನರಕಕ್ಕೆ ಕೊಂಡೊಯ್ಯ ಬಲ್ಲಂತಹ 
ಘೋರ ಅಪರಾಧವಾಗಿದೆಯೆಂದು ಈ ಹದೀಸ್‌ನಿಂದ ತಿಳಿದು ಬರುತ್ತದೆ. ನಿರ್ದಯೆಯು 
ಪ್ರಾಣಿಗಳೊಂದಿಗಾದರೂ ಸರಿ. ಅದು ಮಾನವನ ಈಮಾನಿನೆ ವಾಸ್ತವಿಕತೆ ಮತ್ತು ಅದರ ಬೇಡಿಕೆಗಳ 
ಬಗ್ಗೆ ಅಜ್ಜನಾಗಿರುವುದರ ಸಂಕೇತವಾಗಿದೆ. ಅವನಿಗೆ ದೇವನ ಶಿಕ್ಷೆಯ ಪರಿವೆಯೂ ಇಲ್ಲ ತನ್ನ ವಶಕ್ಕೆ 
ನೀಡಲ್ಪಟ್ಟಿರುವ ಪ್ರಾಣಿಗಳು ಮಾನವನಿಗಿಂತ ದುರ್ಬಲ ಮತ್ತು ವಿವಶವಾಗಿವೆ. ಆದರೆ ನಮ್ಮ ಎಲ್ಲ 
ಕಾರ್ಯಗಳನ್ನು: ನೋಡುತ್ತಿರುವ ದೇವನು ದುರ್ಬಲನೋ ವಿವಶನೋ ಅಲ್ಲ 


pS Eds dp iy JP 53 
ಜ್‌ lips sds 
(೨13%) WL UF 3 


ಪ್ರವಾದಿ ವಚನಗಳು ॥ 147 


164. ಸಹ್ಹ್‌ ಬಿನ್‌ ಹಂರುಲಿಯ್ಯ(ರು ಹೇಳುತ್ತಾರೆ. ಪ್ರವಾದಿ(ಸು ಒಂದು ಒಂಟೆಯ 
ಬಳಿಯಿಂದ ಹಾದು ಹೋದರು. ಅದರ ಬೆನ್ನು ಹೊಟ್ಟೆಗೆ ತಾಗಿ ಬ? ಪ್ರವಾದಿಸು ಹೇಳಿದರು- 
ಈ ಮೂಕ ಪ್ರಾಣಿಗಳ ವಿಷಯದಲ್ಲಿ ದೇವನನ್ನು ಭಯಪಡಿರಿ. ಅವು ಆರೋಗ್ಯವಂತವಾಗಿದ್ದು 
ಸವಾರಿಗೆ ಅರ್ಹವಾಗಿದ್ದಾಗ ಅದರ ಮೇಲೆ ಸವಾರಿ ಮಾಡಿರಿ, ಇದನ್ನು! ಉತ್ತಮ ಸ್ಥಿತಿಯಲ್ಲಿರಲು 
ಅದರಷ್ಟಕ್ಕೇ ಬಿಡಿರಿ (ಅಬೂದಾವೂದ್‌) 
ಟಿಪ್ಪಣಿ: 

7. ಅಂದರೆ ಅದು ಬಹಳವಾಗಿ ಹಸಿದು ಕಂಗಾಲಾಗಿತ್ತು. ಅದರಿಂದ ಚೆನ್ನಾಗಿ ಕೆಲಸ ' 
ಮಾಡಿಸಲಾಗುತ್ತಿತ್ತು, ಆದರೆ ಅದಕ್ಕೆ ವಿಶ್ರಾಂತಿ ಮತ್ತು ಹಸಿವು ಬಾಯಾರಿಕೆ ನೀಗಿಸುವ ಬಗ್ಗೆ 
ಚಿಂತೆಯಿರಲಿಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಈ ಸ್ಥಿತಿಯು ಅದನ್ನು ಅನುಕಂಪದ ಸ್ಥಿತಿಗೆ 
ತಲುಪಿಸಿತ್ತು. 

8. ಅಂದರೆ ಇದು ಮೂಕ ಪ್ರಾಣಿ. ನಿಮ್ಮೊಂದಿಗೇನೂ ಹೇಳಲಾರದು. 'ಿಮ್ಮನ್ನು ದೂಷಿಸಲು 
ಮತ್ತು ನಿಮ್ಮ ಬಗ್ಗೆ ಯಾರೊಂದಿಗಾದರೂ ಆಕ್ಷೇಪಿಸಲು ಅದಕ್ಕೆ ಸಾಧ್ಯವಿಲ್ಲ ಅವುಗಳ ಮೇಲೆ ದಯೆ 
ತೋರಿರಿ, ಅವುಗಳ ವಿಷಯದಲ್ಲಿ ದೇವನನ್ನು ಭಯಪಡಿರಿ. ಅದು ಸವಾರಿಗೆ ಅರ್ಹವಾಗಿರುವಾಗ 
ಸವಾರಿಗೆ ಬಳಸಿರಿ. ಅದು ಆಯಾಸಗೊಂಡು ಅದು ಕೆಟ್ಟ ಸ್ಥಿತಿಗೆ ತಲುಪುವುದಕ್ಕಿಂತ ಮುಂಚೆ ಅವು ಶಕ್ತಿ 
ಪಡೆಯಲಿಕ್ಕಾಗಿ ತಿನ್ನಲು, ಕುಡಿಯಲು ಮತ್ತು ವಿಶ್ರಾಂತಿ ಪಡೆಯಲು ಅವುಗಳನ್ನು ಬಿಟ್ಟು ಬಿಡಿರಿ. 


ಸ ಸ ಯೊ Qo Ik  ಿ ಟೀ 
ಯ ರಲ ಜಃ ಗ SHH NEI 
' 165. ಇಬ್ನು ಉಮರ್‌(ರ) ಹೇಳುತ್ತಾರೆ- ಪ್ರವಾದಿಸು ಜಾನುವಾರುಗಳನ್ನು 
ವಿರೂಪಗೊಳಿಸುವವನನ್ನು ಶಪಸಿದ್ದಾರೆ” (ಬುಖಾರಿ) 
ಟಿಪ್ಪಣಿ: 
9. ಅಂದರೆ ಅವುಗಳ ಕಿವಿ ಮುಂತಾದ ಅಂಗಾಗಗಳನ್ನು ಕತ್ತರಿಸಿ ವಿರೂಪಗೊಳಿಸುವುದು. 
ಇದರಿಂದ ದೇವ ಪ್ರಕೋಪ ಕೆರಳುತ್ತದೆ. ಮನುಷ್ಯ ದೇವನ ಕರುಣೆಯಿಂದ ದೂರ ಸಾಗುತ್ತಾನೆ. 
6 ೧4 08 dys YE, ಹಿ 
4೫ 4 ಜೂ Ld: (P) 2 53 
ee ENE 
166. ಜಾಬಿರ್‌(ರ) ಹೇಳುತ್ತಾರೆ- ಮುಖಕ್ಕೆ ಹೊಡೆಯುವುದನ್ನು ಮತ್ತು ಮುಖಕ್ಕೆಸುಟ್ಟ 
ಗಾಯ ಮಾಡುವುದನ್ನು ಪ್ರವಾದಿ(ಸ) ನಿಷೇಧಿಸಿದ್ದಾರೆ.” (ಮುಸ್ಲಿಮ್‌) 


148 | ಪ್ರವಾದಿ ವಚನಗಳು: 


ಟಿಪಣಿ: 
ಬ 
10. ಮುಖವು ಶರೀರದ ಪ್ರಮುಖ ಭಾಗವಾಗಿದೆ. ಅದಕೆಹೆ ಸ್ಥ ಹೊಡೆಯುವುದರಿಂದ ಪ್ರಾಣಿಗಳಿಗೆ 


ತೀವ್ರ ನೋವುಂಟಾಗುತ್ತದೆ. ಯಾವುದೇ ಪ್ರಾಣಿಗೆ ಕಿರುಕುಳ ಕೊಡುವುದು ನಾಗ ಮತ್ತು 
ಕಠೋರವಾಗಿದೆ. ಮಾನವೀಯ ಗುಣಗಳಿಗೆ ಇದು ವಿರುದ್ಧವಾಗಿದೆ. 


Usps: 04 ೬% 254 ರಟ) ಛಂ ಫ್‌ ೫೨ 


(ಲು ಟು ಕಿಲ 


167. ಇಬ್ನು ಅಬ್ಬಾಸ್‌(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- ಯಾವುದೇ 
ಪ್ರಾಣಿಯನ್ನು ಗುರಿಯಾಗಿಸಬಾರದು."' (ಮುಸ್ಲಿಮ್‌) 


ಟಿಪಣಿ: 
ಐವಿ 


11. ಇನ್ನೊಂದು ವರದಿಯಲ್ಲಿ ಹೀಗಿದೆ- ಪ್ರಾಣಿಗಳನ್ನು ಕಟ್ಟಿಹಾಕಿ ಹೊಡೆಯುವುದನ್ನು 
ಪ್ರವಾದಿ(ಸ) ನಿಷೇಧಿಸಿದ್ದಾರೆ. (ಮುಸ್ಲಿಮ್‌) 

ಯಾವುದೇ ಪ್ರಾಣಿಗೆ ಗುರಿಯಿಟ್ಟು ಹೊಡೆಯುವುದು ಅಥವಾ ಕಟ್ಟಿ ಹಾಕಿ ಹೊಡೆಯುವುದು 
ಅತ್ಯಂತ ನಿಷ್ಠರುಣೆಯ ಮತ್ತು ಕಠೋರ ಕೃತ್ಯವಾಗಿದೆ. ಅವುಗಳಿಗೆ ತಪ್ಪಿಸಲೂ ಸಾಧ್ಯ ೃವಾಗುವುದಿಲ್ಲವಷ್ಟೆ 
ಇಸ್ಲಾಮ್‌ ಮನುಷ್ಯನ ಮನಸಿನಿಂದ ಅಂತಹ ದುರ್ಗುಣಗಳನ್ನು ಅಳಿಸಿ, ಅವರಲ್ಲಿ ಪ್ರೀತಿ ಮತ್ತು 
ಕರುಣೆಯನ್ನು ಬೆಳೆಸಲು ಬಂದಿದೆ. ನಿಷ್ಠರುಣೆ ಮತ್ತು ಕಠೋರ ಹೃದಯವನ್ನು ಅದು ಯಾವ 
ರೂಪದಲ್ಲಿದ್ದರೂ ಇಸ್ಲಾಮ್‌ ಅದನ್ನು ಇಷ್ಟ ಪಡುವುದಿಲ್ಲ 


7೫1 ಲಖಿ ಓಡಿ: ರಿಕಿ (8 dL) 
SEE dg: ಕ 
i Sd ip ey iS 

1 ೬. (೯-೨) ವಿಕಿಪ್ರ್ಯಿ 


168. ಶದ್ದಾದ್‌ ಬಿನ್‌ ಔಸ್‌(ರ) ಹೇಳುತ್ತಾರೆ- ನಾನು ಪ್ರವಾದಿ(ಸ ಅವರ ಎರಡು 
ನಿರ್ದೇಶನಗಳನ್ನು ನೆನಪಿಟ್ಟುಕೊಂಡಿರುತ್ತೇನೆ, ಅವರು ಹೇಳಿದರು- ಅಲ್ಲಾಹನು ಯಾವುದೇ 
ವಿಷಯದಲ್ಲಿ ಒಳಿತು ಮತ್ತು ಅಚ್ಚುಕಟ್ಟನ್ನು ಕಡ್ಡಾಯಗೊಳಿಸಿರುವನು. ವಧಿಸುವಾಗ 
ಅತ್ಯುತ್ತಮ ರೀತಿಯಲ್ಲಿ ವಧಿಸಿರಿ.`ದಿಬಹ್‌ ಮಾಡುವಾಗ ಉತ್ತಮ ವಿಧಾನದಿಂದ ಕೊಯ್ಕಿರಿ. 


ಕೃವಾದಿ ವಚನಗಳು". ' 149 


ಹೋ ಕ ಕುರ ಸಬಾ ರಾ ಸಾಯನ ಜಾಸ್‌ 
ನಮಲ್ಲಿ ಯಾರಾದರೂ ದಿಬಹ್‌ ಮಾಡಬಯಸಿದರೆ ಅವನು ಚೂರಿಯನ್ನು ಚೆನಾಗಿ 
ಕರಿತಗೊಳಿಸಬೇಕು. ಕೊಯ್ಯುವ ಪ್ರಾಣಿಗೆ (ಸಾಧ್ಯವಿರುವಷ್ಟು ಸುಖ ನೀಡಬೇಕು.” 


ತಿಪ್ಪಣಿ: 

12. ಅಂದರೆ ಒಳಿತು ಮತ್ತು ಅಚ್ಚುಕಟ್ಟನ್ನುಯಾವ ವಿಷಯದಲ್ಲೂಕಡೆಗಣಿಸುವಂತಿಲ್ಲ ಒಂದು 
ಕೇಳೆ ವೈರಿ ಅಥವಾ ಅಪರಾಧಿಯನ್ನೇ ವಧಿಸಲಿಕ್ಕಿದ್ದರೂ ಅವನನ್ನು ಹಿಂಸಿಸಿ ಕೊಲ್ಲಬಾರದು. ಯಾರನ್ನು 
ನರೂಪಗೊಳಿಸಬಾರದು. ಜಾನುವಾರನ್ನು ಕೊಯ್ಯಬೇಕಾದರೆ ಅದರಲ್ಲೂ ಅತ್ಯುತ್ತಮ ವಿಧಾನವನ್ನು 
೨ನುಸರಿಸಬೇಕು. ಉದಾ: ಪ್ರಾಣಿಯನ್ನು ಹಸಿವು ಬಾಯಾರಿಕೆಯಿಂದಿರಿಸಬಾರದು. ಕೊಯ್ಯುವ 
ಕೊರಿಯು ಬಡ್ಡಾಗಿರಬಾರದು. ಕೊಯ್ಯುವುದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಹರಿತಗೊಳಿಸಬೇಕು. 
೩ದರಿಂದ ಕೊಯ್ಯುವುದು ಸುಲಭವಾಗಬಹುದು. ಪ್ರಾಣಿಗೂ ಕನಿಷ್ಠನೋವಾಗುತ್ತದೆ. ಅದೇ ಪ್ರಾಣಿಯ 
ಎದುರಲ್ಲೇ ಚೂರಿ ಹರಿತಗೊಳಿಸುವುದು, ಇತರ ಪ್ರಾಣಿಗಳ ಮುಂದೆ ಕೊಯ್ಯುವುದೂ ಸಲ್ಲದು. 


ಹಿತಾಕಾಂಕ್ಸೆ 
So 6 § ಜ್‌ 6 ಟ್‌ ಪು ಜಗ 
ವಿ ಬ: 185% ಪ. SPN EN 3 
0 ಟಟ ಟ್‌ 4 [NA py er 
EY NY Sp ಪ್‌ ಜಟ 
(gle, 654) 

169. ತಮೀಮ್‌ ದಾರೀ(ರು ಹೇಳುತ್ತಾರೆ: ಪ್ರವಾದೀಸ) ಹೇಳಿದರು- ಧರ್ಮವು 
ಹಿಶಾಕಾಂಕ್ದೆಯಾಗಿದೆ. ಈ ಮಾತನ್ನು ಪ್ರವಾದಿಯವರು(ಸ) ಮೂರು ಬಾರಿ ಆವರ್ತಿಸಿ 
ಹೇಳಿದರು. `ನಾವು ಕೇಳಿದೆವು- ಯಾರಿಗೇಹಿಶಚಿಂತನೆ)) ಪ್ರವಾದಿಸು ಹೇಳಿದರು- 
ಅಲ್ಲಾಹನಿಗೆ, ಅವನ ಗ್ರಂಥಕ್ಕೆ, ಅವನ ಪ್ರವಾದಿಗೆ, ಮುಸ್ಲಿಮರ ನಾಯಕರಿಗೆ ಮತ್ತು ಮುಸ್ಲಿಮ್‌ 
ಜನಸಾಮಾನ್ಯರಿಗೆ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: p 

1 . ಈ ಹದೀಸ್‌ ಸಮಗ್ರ ಮಾತುಗಳಲ್ಲೊಂದಾಗಿದೆ. ಇದರಲ್ಲಿಧರ್ಮ ಸ್ವಭಾವ ಮತ್ತು ಅದರೆ 
ವೈಶಾಲ್ಯವನ್ನು ಅಳೆಯಬಹುದು. ಧರ್ಮವು ವೈಯಕ್ತಿಕ ಹಾಗೂ ಸಾಮೂಹಿಕ ವ್ಯವಹಾರಗಳಲ್ಲಿನಮಗೆ 
ಮಾರ್ಗದಕನ ನೀಡುತ್ತದೆ. ಒಂದೆಡೆ ಅದು ದೇವನೊಂದಿಗೆ ನಮ್ಮ ಸಂಬಂಧವನ್ನು ಬಲಿಷ್ಠಪಡಿಸುತ್ತದೆ 
ಇನ್ನೊಂದೆಡೆ ಜನರ ಹಕ್ಕುಗಳ ಕುರಿತು ನಮ್ಮ ಕರ್ತವ್ಯವನ್ನು, ನೆನಪಿಸುತ್ತದೆ. 


ಈ 


159 ಪ್ರವಾದಿ ವಚನಗಳು 

`ನಸಹ್‌'(ಹಿತಾಕಾಂಕ್ಷ ಎಂದರೆ ಕಲಬೆರಕೆ ಮತ್ತು ಪಕಲಿಯಿಲ್ಲದೆ: ಪರಿಶುದ್ಧವಾಗಿರುವುದು" 
ಜೇನನ್ನು ಮಯಣದಿಂದ ಬೇರ್ಪಡಿಸಿ ಶುದ್ಧಗೊಳಿಸುವುದು "ನಸಹ್ತುಲ್‌ ಆಸಲ್‌' ಎನ್ನುತ್ತಾರೆ. 
ಇದು ಮಾತುಕೃತಿ ಎರಡಕ್ಕೂ ಅನ್ವಯಿಸುತ್ತದೆ. ಯಾರಿಗಾದರೂ ಸರಿಯಾದ ಸಲಹೆ ನೀಡುವುವನ್ನು 
ಅವನಿಗೆ ಹಿತ ಬಯಸುವುದನ್ನು ನಸೀಹತ್‌ ಎನ್ನಲಾಗುತ್ತದೆ. ಆದರೆ ಪ್ರಾಮಾಣಿಕ ಸಂಬಂಧದ 
ಬೇಡಿಕೆಯೇನೆಂದರೆ ಯಾರೊಂದಿಗೆ ಮನುಷ್ಯನ ಪ್ರಾಮಾಣಿಕ ಸಂಬಂಧವಿದೆಯೋ ಅವನಿಗೆ ಕೇಡು 
ಬಗೆಯದೆ ಅವನ ಹಿತಚಿಂತಕನಾಗಿರುವುದಾಗಿದೆ. ಅಗತ್ಯಬಿದ್ದಾಗ ತನ್ನ ಉತ್ತಮ ಸಲಹೆಗಳಿಂದ 
ಅವನನ್ನು ವಂಚಿತಗೊಳಿಸಬಾರದು. 

ಈ ಹಿತಚಿಂತನೆ ಮತ್ತು ನಿಸ್ಪೃಹತೆ ಜಾವ ಅಗತ್ಯವಾಗಿದೆ. ಇದು ಧರ್ಮದಲ್ಲೂ 
ಅಗತ್ಯವಾಗಿದೆ. ಮಾನವನ ನೈಜ ಆಕರ್ಷಣೆ ಮತ್ತು ಶಕ್ತಿಯೂ ಅದೇ ಆಗಿದೆ. ಅನೇಕ ಹೊಣೆಗಾರಿಕೆ 
ಮತ್ತು ಕರ್ತವ್ಯಗಳು ವಿವಶಾವಸ್ಥೆಯಲ್ಲಿ ಇಲ್ಲವಾಗುತ್ತದೆ. ಆದರೆ ಹಿತಚಿಂತನೆಯು ಎಲ್ಲ ಸ್ಥಿತಿಯಲ್ಲೂ 
ಅಗತ್ಯವಾಗಿದೆ. ಕುರ್‌ಆನಿನಲ್ಲಿಹೀಗೆ ಹೇಳಲಾಗಿದೆ. ""ದುರ್ಬಲರೂ ರೋಗಿಗಳೂ ಧರ್ಮಯುದ್ದದಲ್ಲಿ 
ಪಾಲ್ಗೊಳ್ಳಲು ದಾರಿವೆಚ್ಚವೊೊದಗದವರೂ ನಿಷ್ಕಳಂಕ ಹೃದಯದೊಂದಿಗೆ ಅಲ್ಲಾಹ್‌ ಮತ್ತು ಅವನ 
ರಸೂಲರಿಗೆ ನಿಷ್ಠರಾಗಿದ್ದರೆ ಹಿಂದೆ ಉಳಿದು ಬಿಡುವುದರಲ್ಲಿ ಅಡ್ಡಿಯಿಲ್ಲ. ಇಂತಹ ಸಜ್ಜನೋತ್ತಮರ ಬಗ್ಗೆ 
ಆಕ್ಷೇಪಕ್ಕೆ ಅವಕಾಶವಿಲ್ಲ ಅಲ್ಲಾಹನು ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ.'' 

(ಪವಿತ್ರ ಕುರ್‌ಆನ್‌, 9: 91) 

"ಅಲ್ಲಾಹನಿಗೆ ಹಿತಚಿಂತನೆ'ಯೆಂದರೆ ದಾಸನು ತನ್ನ ಮತ್ತು ದೇವನ ಮಧ್ಯೆ ಯಾವುದೇ 
ರೀತಿಯ ಕಾಪಟ್ಯವನ್ನು ಇರಿಸದಿರುವುದು. ಅವನು ದೇವನೊಂದಿಗೆ ಪ್ರೀತಿ ಮತ್ತು ನಿಷ್ಠೆಯಲ್ಲಿ 

ಪ್ರಾಮಾಣಿಕನಾಗಿರದೇಕು. 

“ದೇವಗ್ರಂಥಕ್ಕೆ ಹಿತಚಿಂತನೆ'ಯಂದರೆ ಅದನ್ನು ಸರಿಯಾಗಿ ಪಠಿಸುವುದು. 'ಅದರ ಸೂಕ್ತಗಳಲ್ಲಿ 
ಚಿಂತನೆ ಸಹಿ: ಅದರ ಪ್ರತಿಯೊಂದು ಆದೇಶವನ್ನು ಪಾಲಿಸುವುದು. ಸಕಲ ಮಾನವರನ್ನು 
ಅದರೆಡೆಗೆ ಕರೆಯುವುದಾಗಿದೆ. ದೇವಗ್ರಂಥದ ಮಾರ್ಗದರ್ಶನದಂತೆ ಮಾನವನ ಆಚಾರ-ವಿಚಾರಗಳ 
ಸಮಸ್ಯೆಗಳು ಪರಿಹಾರವಾಗಬೇಕು, ಅದರ ಎಲ್ಲಆಜ್ಞೆ; ಆದೇಶಗಳು ಭೂಮಿಯಲ್ಲಿಜಾರಿಗೊಳಿಸಬೇಕು 
ಹಾಗೂ ಈ ಗ್ರಂಥವು ಎಂದಿಗೂ ನಿಷ್ಟಯೋಜಕವಾಗಿರಬಾರದೆಂದು ನಮ್ಮ ಆಗ್ರಹವಾಗಿರಬೇಕು. 

ಅಲ್ಲಾಹನ ಪ್ರವಾದಿಸು ಹಿತಚಿಂತನೆ ಮತ್ತು ಅವರೊಂದಿಗಿನ ನಿಷ್ಕಳಂಕ ಸಂಬಂಧವೆಂದರೆ 
ಅವರೊಂದಿಗೆ ಪ್ರೀತಿಯ ಸಂಬಂಧ ಬೆಳೆಯಬೇಕೆಂಬುದಾಗಿದೆ. ಪ್ರವಾದಿಯವರು ಯಾವ 
ಕಾರ್ಯಭಾರವನ್ನು ಹೊತ್ತು ತಂದರೋ ಯಾವ ಸತ್ಯ ಧರ್ಮವನ್ನು ಸಂಸ್ಥಾಪಿಸಲಿಕ್ಕಾಗಿ ಈ ಲೋಕಕ್ಕೆ 

-ಬಂದಿದ್ದರೋ ಆದನ್ನು ಸಂಸ್ಥಾಪಿಸಲು ಪರಿಶ್ರಮ ಪಡಬೇಕು. ಅದಕ್ಕಾಗಿ ಗರಿಷ್ಠವಾಗಿ ದುಡಿಯಬೇಕು. 

ಪ್ರವಾದಿಯವರ ಚರ್ಯೆ(ಸುನ್ನತ್‌) ಮತ್ತು ಅವರ ಜೀವನ ವಿಧಾನಕ್ಕಿಂತ ಬೇರಾವುದಕ್ಕೂ ಆದ್ಯತೆ 
ನೀಡಬಾರದು. ಪ್ರವಾದಿಯವರ ಮಾತು-ಕೃತಿಗಳ ವಿರುದ್ಧ ಯಾರ ಅಭಿಪ್ರಾಯಕ್ಕೂ ಕರ್ಮಕ್ಕೂ 
ಪ್ರಾಶಸ್ತ್ಯ ನೀಡಬಾರದು. 


ವಾದಿ ವಚನಗಳು 151 


ತ ವವು ರ ಮಾಮು ES 

ಮುಸ್ಲಿಮರ ನಾಯಕರು ಮತ್ತು ಅವರ ಮುಖಂಡರೊಂದಿಗೆ ಹಿತ ಚಿಂತನೆಯೆಂದರೆ 
೪ಿ8ಿನ ಕಾರ್ಯಗಳಲ್ಲಿ ಅವರೊಂದಿಗೆ ಸಹಕರಿಸುವುದಾಗಿದೆ. ಪ್ರವಾದಿ ವಚನದಲ್ಲಿ ಹೀಗಿದೆ- ದುಷ್ಟ 
'ಡಳಿತೆಗಾರನ ಮುಂದೆ ಸತ್ಯ ನುಡಿಯುವವನ ಜಿಹಾದ್‌ ಅತ್ಯುತ್ತಮ ಜಿಹಾದ್‌ ಆಗಿದೆ. 

ಈ ಉಪದೇಶವನ್ನು ಚರಿತ್ರೆಯಲ್ಲಿ ಅನೇಕ ಹಿರಿಯರು ತಮ್ಮ ಜೀವಿತಕಾಲದಲ್ಲಿ ಪಾಲಿಸಿದ್ದಾರೆ. 
ಬ್ನು ತೀಮಿಯ್ಯಾರವರು(ರ) ಈಜಿಪ್ಟ್‌ ಸರ್ವಾಧಿಕಾರಿಗಳ ಮುಂದೆ ಹಾಗೂ ಮುಜದ್ದಿದ್‌ 
'ಲೈಸಾನಿಯವರು ಜಹಾಂಗೀರ ಆಸ್ಥಾನದಲ್ಲಿ ಈ ಉಪದೇಶದ ಪ್ರದರ್ಶನ ಮಾಡಿದ್ದಾರೆ. 

ಮುಸ್ಲಿಮ್‌ ಜನಸಾಮಾನ್ಯರೊಂದಿಗೆ ಹಿತಚಿಂತನೆಯೆಂದರೆ ಅವರು ದಾರಿ ತಪ್ಪಿದರೆ ಅವರ 
ನಧಾರಣೆಗಾಗಿ ಚಿಂತಿಸಬೇಕು ಮತ್ತು ಅವರಲ್ಲಿ ಧರ್ಮದ ಶಿಕ್ಷಣವನ್ನು ಪ್ರಚಾರ ಪಡಿಸುವ ವ್ಯವಸ್ಥೆ 
ಬಾಡಬೇಕು, ಅವರನ್ನುಸತಾಯಿಸಬಾರದು. ಅವರ ದೌರ್ಬಲ್ಯಗಳನ್ನು ಅನಾವರಣಗೊಳಿಸಬಾರದು. 
-ತಚಿಂತನೆಯಲ್ಲಿ ಅವರನ್ನು ತಮ್ಮಂತೆಯೇ ಭಾವಿಸಬೇಕು. ಅವರಲ್ಲಿರುವ ಮರ್ದಿತರನ್ನು 
ಸಹಾಯಕ ಸ್ಥಿತಿಯಲ್ಲಿರಲು ಬಿಡಬಾರದು. ಅವರ ಸಹಾಯಕ್ಕೆ ನಿಲ್ಲಬೇಕು. ಸುಖ-ದುಃಖಗಳಲ್ಲಿ 
ಎಡವಿದರು. ಬಡವರು ಮತ್ತು ಅಪೇಕ್ಷಿತರಿಗೆ ನೆರವು ನೀಡುವಲ್ಲಿ] ನಿರ್ಲಕ್ಸ್ಯ ತೋರಬಾರದು. 
*ವರನ್ನು ತಮ್ಮ ಸ ಸಹೋದರರಂದು ಭಾವಿಸಿ ಅವರೊಂದಿಗೆ ವ್ಯವಹರಿಸಬೇಕು. ಅವರೊಂದಿಗೆ 
'ಹಾನುಭೂತಿಯೊಂದಿಗೆ ವರ್ತಿಸಬೇಕು. “ವಿಶ್ವಾಸಿಗಳು ಪರಸ್ಪರ ಸಹೋದರರು'' ಎಂದು ಕುರ್‌ಆನ್‌ 
ಕೇಳುತ್ತದೆ. (49: 10) ತಂದೆ-ತಾಯಿಗಳ ಹರಂ ಜನರು ಪರಸ್ಪರ ಸಹೋದರರಾಗುತ್ತಾರೆ. 
3ದರೆ ಧರ್ಮ ಮತ್ತು ವಿಶ್ವಾಸದ ಸಂಬಂಧವು ಎಲ್ಲಾ ಸಂಬಂಧಗಳಿಗಿಂತಲೂ ಬಲಿಷ್ಠ ಮತ್ತು 
ಬದೃಢವಾಗಿರುತ್ತದೆ. ? ಕ 

ಪವಿತ್ರ ಕುರ್‌ಆನಿನಿಂದ ತಿಳಿದು ಬರುವಂತೆ, ಸು ಕರೆಯ ಹಿಂದೆ ಇದೇ 
ಸತಚಿಂತನೆ ಮತ್ತು ಅನುಕಂಪವಿರುತ್ತದೆ. ನೂಹ್‌(ಅ) ತಮ್ಮ ಜನಾಂಗದೊಂದಿಗೆ ಹೇಳುತ್ತಾರೆ- 
"ನಿಮಗೆ ನನ್ನ ಪ್ರಭುವಿನ ಸಂದೇಶಗಳನ್ನು ತಲಪಿಸುತ್ತೇನೆ. ನಾನು ನಿಮ್ಮ ಹಿಶಚಿಂತಕನಾಗಿರುತ್ತೇನೆ. 
ನಿಮಗೆ ತಿಳಿಯದಿರುವುದು ಅಲ್ಲಾಹನ ಕಡೆಯಿಂದ ನನಗೆ ತಿಳಿದಿದೆ.'' (ಪವಿತ್ರ ಕುರ್‌ಆನ್‌, 
7: 62) ಹೂದ್‌(ಅ) ಕೂಡಾ ತಮ್ಮ ಜನಾಂಗದೊಂದಿಗೆ ಇದನ್ನೇ ಹೇಳಿದರು ""ನಿಮಗೆ ನನ್ನ 
ಪ್ರಭುವಿನ ಸಂದೇಶಗಳನ್ನು ತಲಪಿಸುತ್ತೇನೆ ಮತ್ತು ನೀವು ಭರವಸೆಯಿಟ್ಟು ಕೊಳ್ಳಬಹುದಾದಂತಹ 
ಹಿತೈಷಿಯಾಗಿರುತ್ತೇನೆ.'' , (ಪವಿತ್ರ ಕುರ್‌ಆನ್‌, 7:68) ಅದೇ ರೀತಿ ಸಾಲಿಹ್‌ ಮತ್ತು 
ಶುಐಖಬ್‌(ಆಅ)ರವರೂ ಇದೇ ಮಾತನ್ನು ತಂತಮ್ಮ ಜನಾಂಗಗಳಿಗೆ ಹೇಳಿದರು ""ಸಾಲಿಹರು: ""ಓ ನನ್ನ 
ಜನಾಂಗ ಬಾಂಧವರೇ ನಾನು ನನ್ನ ಪ್ರಭುವಿನ ಸಂದೇಶವನ್ನು ನಿಮಗೆ ತಲಪಿಸಿ ಬಿಟ್ಟೆ ನಾನು ನಿಮಗೆ 
ತುಂಬಾ ಹಿತೋಪದೇಶ ನೀಡಿದೆ. ಆದರೆ, ನೀವು ನಿಮ್ಮ ಹಿತಚಿಂತಕನನ್ನು ಮೆಚ್ಚದೆ ಹೋದರೆ ನಾನೇನು 
ಮಾಡಲಿ'' ಎನ್ನುತ್ತ ಅವರ ನಾಡುಗಳಿಂದ ಹೊರಟು ಹೋಗಿಬಿಟ್ಟರು. ಶುಐಬರು, ಓ ನನ್ನ ಜನಾಂಗ 
ಬಾಂಧವರೇ, ನಾನು ನನ್ನಪ್ರಭುವಿನ ಸ ಸಂದೇಶಗಳನ್ನುನಿಮಗೆ ತಲಪಿಸಿದೆ. ನಿಮ್ಮಮೇಲಿನ ಹಿತಚಂತನೆಯ 
ಹಣವನ್ನು: ಸಲ್ಲಿಸಿದೆ. ಈಗ ನಾನು ಸತ್ಯ ವನ್ನು ನಿರಾಕರಿಸುವಂತಹ ಜನಾಂಗಕ್ಕಾಗಿ ಖೇದ ಪಡುವುದೆಂತು? 
ಎನ್ನುತ್ತ ತಮ್ಮ ನಾಡಿನಿಂದ ಹೊರಟು ಹೋಗಿಬಿಟ್ಟರು.'' (ಪವಿತ್ರ ಕುರ್‌ಆನ್‌, 7:79,93) 


352 ತೆ ಪ್ರವಾದಿ ವಚನಗಳ 
ಕರ್‌ ತ್ಯ ಷ್ಟ ಸ್ರ 02 ್‌್‌ 
SSE) pds i 15 555 


ವೆ ಸ್ಯ TSS 


(SYS Ce el pd ಟಖ ಲ ಯ 


170. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌(ರು ಪ್ರವಾದಿಸುಯವರಿಂದ ಹೀಗ 
ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ತನ್ನನ್ನು ನರಕದಿಂದ ಅತ್ಯಂತ ದೂರವಿರಿಸಬೇಕು ಮತ್ತು 
ಸ್ಪರ್ಗದಲ್ಲಿ ಪ್ರವೇಶಗೊಳಿಸಬೇಕೆಂದು ಬಯಸುವವನು ಅಹಾ ಮೇಲೂ ಪೆರಲೋಕದ 
ಸಮನ ವಿಶ್ವಾಸವಿರಿಸಿರುವ ಸ ಸ್ಥಿತಿಯಲ್ಲಿ ಮರಣ ಹೊಂದಬೇಕು. ಇತರರು ತನ್ನೊಂದಿಗೆ 
ಯಾವ ರೀತಿ ವರ್ತಿಸ ಬೇಕೆಂದು ೬ ಬಯಸುತ್ತಾನೋ-ಅದೇ ರೀತಿಯಲ್ಲಿ ಅವನು ಅವರೊಂದಿಗೆ 
ವರ್ತಿಸಬೇಕು.? ` (ಮುಸ್ಲಿಮ್‌) 
ಟಿಪ್ಪಣಿ: 

2. ಅಂದರೆ ನರಕ ಶಿಕ್ಷೆಯಿಂದ ಪಾರಾಗಿ ಸ್ವರ್ಗ ಪಡೆಯಬೇಕಾದರೆ ಮನುಷ್ಯ ಪ್ರಪ್ರಥಮವಾಗಿ 
ವಿಶ್ವಾಸಿಯಾಗಿರಬೇಕು. ಅಲ್ಲಾಹನನ್ನೂ ಪರಲೋಕವನ್ನೂ ನಿರಾಕರಿಸುವವನಾಗಿರಬಾರದು. ಅದೇ 
ರೀತಿ ಅವನ ಚಾರಿತ್ರ್ಯವೂ ಆದಕ್ಕನುಸಾರವಾಗಿರದೇಕು.. ಅವನ ನೀತಿ-ಚಾರಿತ್ರ್ಯಗಳು ವಿಶ್ವಾಸಕ್ಕೆ 
ಪೂರಕವಾಗಿಲ್ಲವೆಂದಾದರೆ, ಅವನ ಈಮಾನ್‌ ಅವನ ಜೀವನದಲಿ ಲ್ಲಿಯಾವುದೇ ಪರಿಣಾಮ ಜೀರದಷ್ಟು 
ನಿರ್ಜೀವ ಮತ್ತು ದುರ್ಬಲವಾಗಿದೆಯೆಂದರ್ಥ. ಅಂದರೆ ಲೌಕಿಕ ಜೀವನದಲ್ಲಿ ಅವನ ಈಮಾನ್‌ 
ಪ್ರಯೋಜನಕಾರಿ ಮತ್ತು ಜಾಲಕಶಕ್ತಿಯಾಗಿಲ್ಲ, ಹಾಗಿರುವಾಗ ಇಂತಹ ಈಮಾನಿನ ಮೂಲಕ ನಾವು 
ದೊಡ್ಡ ಸ್ಲನಿರೀಕ್ಷೆಗಳನ್ನಿಡುವುದಾದರೆ ಅದು ಮೂರ್ಯತನವೇ ಸರಿ. 

ಜೀವನದಲ್ಲಿ ಒಬ್ಬನನ್ನು ಚಾರಿತ್ರ್ಯವಂತನೆಂದು ತಿಳಿಯುವ ಅತ್ಯುತ್ತಮ ಮಾನದಂಡ, 
ತನ್ನೊಂದಿಗೆ ಜನರು ಉತ್ತಮವಾಗಿ ವರ್ತಿಸಬೇಕೆಂದು ಬಯಸುವಂತೆಯೇ ಅವನು ಇತರರೊಂದಿಗೂ 
Sins ಅಂದರೆ ತನ್ನಂತೆಯೇ ಇತರರ ಮಾನಮರ್ಯಾದೆ, ಒಳಿತು ಮತ್ತು ಅವರ 
ಯಶಸ್ಸು ಅವನಿಗೆ ಪ್ರಿಯವಾಗಿರಬೇಕು. 


ಪ್ರವಾದಿ ವಚನಗಳು 353 


ತನ್ನವರಿಗೆ ಬೆಂಬಲ 


ಟಟ; 16,55,೭1೪ ೬12/28: ಪಿ 

ಓಟ (ಜಟ ಟ/ಟಟ ಉರಿಯ: ¥ 0 

(se) MSS lb gp ts: 08 
71. ಅನಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು- ನಿನ್ನ ಸಹೋದರನಿಗೆ 
ಸಹಾಯ ಮಾಡು. ಅವನು ಮರ್ದಕನಾಗಲಿ ಮರ್ದಿತನಾಗಲಿ, ಒಬ್ಬ ವ್ಯಕ್ತಿ ಕೇಳಿದರು- 
ಪ್ರವಾದಿವರ್ಯರೇ! ಮರ್ದಿತನಿಗೆ ಸಹಾಯ ಮಾಡಬಹುದು. ಆದರೆ ಮರ್ದಕನಿಗೆ ಹೇಗೆ 
ಸಹಾಯ ಮಾಡುವುದು? ಪ್ರವಾದಿ(ಸ) ಹೇಳಿದರು. ನೀನು ಅವನನ್ನು ಅಕ್ರಮದಿಂದ ತಡೆ. 
ಇದುವೇ ಅವನಿಗೆ ಮಾಡುವ ಸಹಾಯವಾಗಿದೆ." (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

1. ಆ ಮರ್ದಕನು ಅದು ತನಗೆ ಸಹಾಯ ಮಾಡುವುದಲ್ಲ ವೃಥಾ ಹಸ್ತಕ್ಷೇಪವೆಂದು ಭಾವಿಸುವ 
ಸಾಧ್ಯತೆಯಿದೆ. ಆದರೆ ವಾಸ್ತವದಲ್ಲಿ ನೀನು ಅವನನ್ನು ಅಕ್ರಮ ಮತ್ತು ಕೆಡುಕಿನಿಂದ ತೆರನ 
ಅವನಿಗೆ ಮಾಡುವ ಅತಿ ದೊಡ್ಡೆ ಸಹಾಯವಾಗಿದೆ. 

ಒಬ್ಬನು ಇನ್ನೊಬ್ಬನ ಮೇಲೆ ಅಕ್ರಮವೆಸಗುವಾಗ ಅವನು ಶೈತಾನನ ಹಿಡಿತಕ್ಕೊಳಗಾಗಿರುತ್ತಾನೆ. 
ಅವನನ್ನು ಅಕ್ರಮ ಮತ್ತು ಹಿಂಸೆಯಿಂದ ತಡೆಯುವ ಪ್ರಯತ್ನವು ಶೈ: ಶೈತಾನ ಮತ್ತು ಅವನ ಚಿತ್ತಕ್ಕೆದುರಾಗಿ 
ಅವನ ಸ ಸಹಾಯಕ್ಕೆ ತಲುಪುವುದಾಗಿದೆ. 


ವಾಗ್ದಾನ 


ಆ ಚಿ: kee ಫಿ 
ಹಿರಿ 5308 AEP 
(el) Wey SIS p< 
172. ಅಬೂ ಜದಯ್ಯಿ ಹುಜಮ್ಮೀ(ರ) ಹೇಳುತ್ತಾರೆ- ಪ್ರವಾದಿ(ಸ). ಹೇಳಿದರು- 
ಯಾವುದೇ ಪುಣ್ಯವನ್ನು ಲಘಂವಾಗಿ ಕಾಣಬೇಡ. ನಿನ್ನ ಸಹೋದರನೊಂದಿಗೆ ನಿನಗೆ : 
ಪಾಲಿಸಲಾಗದ ವಾಗ್ದಾನವನ್ನು ಮಾಡಬೇಡ. (ಮುಸ್ಲಿಮ್‌) 


154 ಪ್ರವಾದಿ ವಚನಗಳು. 


ಟಿಪ್ಪಣಿ: 

1. ಅಂದರೆ ನಿನಗೆ ನಿನ್ನ ಹೊಣೆಗಾರಿಕೆಯ ಪೂರ್ಣ ಪ್ರಜ್ಞೆಯಿರಬೇಕು. ಯಾರಿಗಾದರೂ 
ವಚನ ಕೊಡುವಾಗ ಎಷ್ಟು ಬೆಲೆ" ತೆತ್ತಾದರೂ ಅದನ್ನು ಸ ಪೂರೈಸಬೇಕಾಗಿದೆಯೆಂದು ಆಲೋಚಿಸಿಯೇ 
ಕೊಡಬೇಕು. ನಿನ್ನ ವಚನವನ್ನು ಸ ಸಿ ಸಾಮಾನ್ಯ ವಿಷಯವೆಂದು ಬಗೆಯಬಾರದು. ಈ ವಾಗ್ದಾನವು ನಿನ್ನ 
ಮಟ್ಟಿಗೂ ಇತರರ ಮಟ್ಟಿಗೂ ನಿನ್ನ ಹೆಗ್ಗುರುತಾಗಿ ಪರಿಗಣಿಸಲ್ಪಡುವುದು. ವಚನಭಂಗದ ಅರ್ಥವ. 
ನೀನು ಕೊಟ್ಟ ವಚನವನ್ನು ಪೂರೈಸಲಿಲ್ಲವಂದು ಮಾತ್ರವಲ್ಲ ಇದು ನಿನ್ನ ಜೀವನದ ಅರ್ಥವೇ ನಿನಗೆ 
ಆಗಿಲ್ಲವೆಂದರ್ಥ. ಮಾನವೀಯತೆ ಗೌರವಾದರ ಮತ್ತು ನೈತಿಕತೆಯ ಉನ್ನತ ಸ ಸ್ಥಾನದಿಂದ ದೂರವಿದ್ದರೂ 
ನಿನ್ನ ಈ ವರ್ತನೆಯಿಂದ ಏನು ಗಳಿಸಿದೆ ಮತ್ತು ಏನನ್ನುಕಳೆದುಕೊಂಡೆ ಎಂಬುದರ ಅರಿವೇ ನಿನಗಿಲ್ಲ 


ಆ Eis op) Bi 
ಪಿಯ ಹಹ ವ ಪ 3801 
(ಆಪತ ೨5೨೬0 

173.ವರದಿರ್ಬುದ್‌ ಬಿನ್‌ಅರ್ಕಮ್‌(ರ)ರುಉಲ್ಲಾಬಿಸುತ್ತಾರೆ, ಪ್ರವಾದಿವರ್ಯರು(ಸ) 
ಹೇಳಿದರು: "ಒಬ್ಬ ವ್ಯಕ್ತಿ ತಾನು ಕೊಟ್ಟ ಮಾತನ್ನು ಪಾಲಿಸುತ್ತೇನೆಂಬ ಸಂಕಲ್ಪದೊಂದಿಗೆ ತನ್ನ 
ಸಹೋದರನಿಗೆ ಬ ಮಾತು ಕೊಟ್ಟಿದ್ದರೆ ಮತ್ತು ಆ ಬಳಿಕ ಒಂದು ವೇಳೆ ಅವನಿಗೆ ತಾನು. 
ಕೊಟ್ಟಮಾತನ್ನು ಪಾಲಿಸಲು ಸ ಸಾಧ್ಯವಾಗದೆ ಹೋದರೆ ಅವನ ಮೇಲೆ ಪಾಪವಿಲ್ಲ 

(ಅಬೂ ದಾವೂದ್‌, ತಿರ್ಮಿದಿ) 
ಟಿಪ್ಪಣಿ: 

2. ಅರ್ಥಾತ್‌, ಸೂಕ್ತವಾದ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ತಾನು ಕೊಟ್ಟ ಮಾತನ್ನು ಪಾಲಿಸಲು 
ವಿಫಲನಾದರೆ ಅಲ್ಲಾಹನ ದೃಷ್ಟಿಯಲ್ಲೀ ಅವನು ತಪ್ಪಿತಸ್ಥನಲ್ಲ ಆದರೆಒಂದುವೇಳೆಮಾತುಕೊಡುವಾಗಲೇ 
ಆತನಿಗೆ ಆ ಮಾತನ್ನು ಪಾಲಿಸುವ ಉದ್ದೇಶ ಇರಲಿಲ್ಲವೆಂದಾದರೆ, ಆತನಿಗೆ ತನ್ನ ನ್ನ ವಾಗ್ದಾನದ ಮಹತ್ವದ 
ಪರಿವೆ ಇಲ್ಲವೆಂದಾದರೆ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದರಿಂದ ಇತರರಿಗೆ ತೊಂದರೆಯಾದೀತೆಂಬ 
ಕಾಲಜಿಯೂ ಇಲ್ಲವೆಂದಾದರೆ ಅಥವಾ ಕೇವಲ ತನ್ನ ಸೋಮಾರಿತನದಿಂದಾಗಿ ಅವನು ವಾಗ್ದಾನದ 
ಉಲ್ಲಂಘನೆ ಮಾಡಿದ್ದರೆ ಅವನು ಪಾಪಕೃತ್ಯವೆಸಗಿದ್ದಾನೆಂಬ ಬಗ್ಗೆಯಾವ ಸಂದೇಹಕ್ಕೂ ಆಸ್ಪದವಿಲ್ಲ. 


ಸದ್‌ ವ್ಯವಹಾರ 
ಚ (ಈ TEE ಟ್‌ 
ಹಾ ಟನ ಎಜಿ ಬ ಇಂ 
(63೪೬) OE SN i313 £8 


ಪ್ರವಾದಿ ವಚನಗಟು 155 


174. ಜಾಬಿರ್‌(ರ) ಹೇಳುತ್ತಾರೆ- ಪ್ರೆವಾದೀಸ) ಹೇಳಿದರು: ಮಾರಾಟ ಮಾಡುವಾಗ, 
ಖರೀದಿಸುವಾಗ! ಮತ್ತು ಅಪೇಕ್ಷಿಸುವಾಗ ಮೃದುತ್ವ ಮತ್ತು ಔದಾರ್ಯವನ್ನು ತೋರುವವನ 
ಮೇಲೆ ಅಲ್ಲಾಹನು ಕರುಣೆ ತೋರಲಿ." - (ಬುಖಾರಿ) 
ಟಿಪ್ಪಣಿ: 

1. ಮೃದುತ್ವ ಮತ್ತು ಔದಾರ್ಯದಿಂದ ವರ್ತಿಸುವವನಿಗಾಗಿ ಅಲ್ಲಾಹನ ಪ್ರವಾದಿಯವರು 
ಮನಸಾರೆ ಪ್ರಾರ್ಥಿಸುತ್ತಾರೆ. ಜೀವನದಲ್ಲಿ ಔದಾರ್ಯದ ನಡೆಯು ಪ್ರವಾದಿಯವರಿಗೆ ಎಷ್ಟು 
ಪ್ರಿಯವಾಗಿತ್ತೆಂದು ಇದರಿಂದ ತಿಳಿದುಬರುತ್ತದೆ. 


ಜ.8 0 1,2) ಮುಂ OG: HSS ES 


(೯...) 3ಎ! SS ಹಟ 4235 
175. ಅಬೂಕತಾದ(ರ): ಹೇಳುತ್ತಾರೆ- ಪ್ರವಾದೀಸ) ಹೀಗೆ ಹೇಳುವುದನ್ನು ನಾನು 
ಕೇಳಿದ್ದೇನೆ: ಒಬ್ಬನು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವನಿಗೆ (ಸಾಲದ) ಅವಧಿಯನ್ನು 
ವಿಸ್ತರಿಸಿದರೆ ಅಥವಾ ಅವನ ಮೇಲಿರುವ ತನ್ನಯಣವನ್ನು ಕ್ಷಮಿಸಿಬಿಟ್ಟರೆ ಅಲ್ಲಾಹನು ಅವನನ್ನು 
ಪರಲೋಕದ ಕಾಠಿಣ್ಯಗಳಿಂದ ಪಾರುಗೊಳಿಸುವನು.3 (ಮುಸ್ಲಿಮ್‌) 


ಟಿಪ್ಪಣಿ: ಸ 

2. ಅಂದರೆ ಅಲ್ಲಾಹನಿಗೆ ಅವನ ಈ ಔದಾರ್ಯವು ಎಷ್ಟು ಇಷ್ಟವಾಯಿತೆಂದರೆ ಅದಕ್ಕೆ 
ಪ್ರತಿಫಲವಾಗಿ ಅವನನ್ನು ಪರಲೋಕದ ಕಾಠಿಣ್ಯದಿಂದಲೂ ಸಂಕಷ್ಟಗಳಿಂದಲೂ ಪಾರುಗೊಳಿಸುವನು. 
ಏಕೆಂದರೆ ಅವನು ಈ ಲೋಕದಲ್ಲಿ ತನ್ನ ಸಹೋದರರೊಂದಿಗೆ: ಔದಾರ್ಯದಿಂದ ವರ್ತಿಸಿದ್ದನು. 
ಕಠಿಣವಾಗಿ ವರ್ತಿಸಲಿಲ್ಲ 


BS Bas SLi ap) ಚೆ 153 
pO ಆ ಆಜ ಕಸ HIBS 1 
೫ 6810 (ಚ: ಆ 

(ಇ...) ಟೆ ಜಃ ೫. 
176. ಅಬೂ ರಾಫಿಆ್‌(ರ) ಹೇಳುತ್ತಾರೆ- ಒಮ್ಮೆ ಪ್ರವಾದಿಯವರು ಒಂದು 
ಯುವ ಒಂಟೆಯನ್ನು ಸಾಲವಾಗಿ ಪಡೆದಿದ್ದರು. ಅನಂತರ ದಾನದ ಓಂಟೆಗಳು ಬಂದಾಗ 


156 K ` ಪ್ರವಾದಿ ವಚನಗಳು 


ನಾಗಾ ನಮ್ಮೊಂದಿಗೆ ಆ ಸಾಲ ಕೊಟ್ಟವನಿಗೆ. ಒಂದು ಯುವ ಒಂಟೆಯನ್ನು 
ನೀಡುವಂತೆ ಆದೇಶಿಸಿದರು. ಅಬೂ ರಾಫಿಆ್‌(ರ) ಹೇಳುತ್ತಾರೆ- ನಾನು ಹೇಳಿದೆ- ಇಲ್ಲಿ 
(ಅವನು ಕೊಟ್ಟಿದ್ದಕ್ಕಿಂತ್ರ ಉತ್ತಮವಾದ ಹಾಗೂ ಏಳು ವರ್ಷ ಪ ಪ್ರಾಯಕ್ಕೆ ತಲುಪಿದ ಒಂಟೆ 
ಮಾತ್ರ ಇದೆ. ಪ್ರವಾದಿ(ಸ) ಹೇಳಿದರು- ಅದನ್ನೇ ಅವನಿಗೆ ಕೊಟ್ಟುಬಿಡು. ಏಕೆಂದರೆ ಸಾಲ 
ಮರುಪಾವತಿಯಲ್ಲಿ ಎಲ್ಲರಿಗಿಂತ ಉತ್ತಮನಾದವನೇ ಜನರಲ್ಲಿ ಅತ್ಯುತ್ತಮನು." (ಮುಸ್ಲಿಮ್‌) 
ಟಿಪ್ಪಣಿ: 

3. ಅಂದರೆ ನಾನು ಆ ಒಂಟೆಯನ್ನು ಹೇಗೆ ನೀಡಲಿ. ಅದು ಅವನು ಸಾಲ ಕೊಟ್ಟ ಒಂಟೆಗಿಂತ: 
ಉತ್ತಮವಾಗಿದೆ. ಅವನು ನೀಡಿದಂತಹ ಒಂಟೆ ಇದರಲ್ಲಿಲ್ಲ 

4. ಸಾಲಗಾರನು ಪಡೆದ ಒಂಟೆಗಿಂತ ಉತ್ತಮವಾದುದನ್ನು ಅವನಿಗೆ ನೀಡುವುದರ 
ಬಗ್ಗೆ ಚಿಂತಿಸಬೇಡ, ಆರ್ಥಿಕ ಲಾಭಕ್ಕಿಂತ ನೀನು ದೇವನ ದೃಷ್ಟಿಯಲ್ಲಿ ಅತ್ಯುತ್ತಮ ವ್ಯಕ್ತಿಯೆಂದು 
ಪರಿಗಣಿಸಲ್ಪಡುವುದೇ ಹೆಚ್ಚಿನ ಲಾಭವಾಗಿದೆ. 

ಈ ಹದೀಸ್‌ನಿಂದ ಪ್ರಾಣಿಗಳನ್ನು ಸಾಲ ಪಡೆಯುವುದು ಧರ್ಮಸಮ್ಮತವೆಂದು ತಿಳಿದು 
ಬರುತ್ತದೆ. ಇಮಾಮ್‌ ಶಾಫಿಈ ಮತ್ತು ಮಾಲಿಕ್‌ರ ಅಭಿಪ್ರಾಯಇದೇಆಗಿದೆ. ಆದರೆ ಇಮಾಮ್‌ ಅಬೂ 
ಹನೀಫಾ ಇದಕ್ಕೆ ವ್ಯತಿರಿಕ್ತ ಅಭಿಪ್ರಾಯ ಹೊಂದಿದ್ದಾರೆ. ಅವರ ಈ ಆದೇಶವು ಅನೂರ್ಜಿತಗೊಂಡಿದೆ. 
ಆದ್ದರಿಂದ ಅದು ಧರ್ಮಸಮ್ಮತವಲ್ಲವೆಂದು ಹೇಳುತ್ತಾರೆ. 


ಗೌಪ್ಯ ಪಾಲನೆ 


“LE 
ಹ ಹಟ SL MISE: ಪತ) ಬ್ಯ ಟೀ 
ಶ್ಯ ಭೈ pa 
ಬ ಬ ಬ Cr ES sigs gi 
(231೨41) - | 
177. ಇಬ್ನು ಮಸ್‌ವೂದ್‌(ರು ಹೇಳುತ್ತಾರೆ- ಪ್ರವಾದಿಯ) ಹೇಳಿದರು: ನನ್ನ 
ಸಂಗಾಶಿಸಹಾಬುಗಳೆ ಪೈಕಿ ಯಾರೂ ಇತರರ ಬಗ್ಗೆ ನನ್ನಲ್ಲಿ ದೂರಬಾರದು. ಏಕೆಂದರೆ ನಿಮ್ಮ 
ಬಳಿಗೆ ಬರುವಾಗ ನನ್ನ ಹೃದಯ ನಿರ್ಮಲವಾಗಿರಬೇಕೆಂದು ನಾನು ಬಯಸುತ್ತೇನೆ. 
(ಅಬೂ ದಾವೂದ್‌) 
ಟಿಪಣಿ: 


ಬ 
1. ಅಂದರೆ ಯಾರಲ್ಲಾದರೂ ಏನಾದರೂ ದೋಷ ಅಥವಾ ಕುಂದುಕೊರತೆ ಕಂಡುಬಂದರೆ 
ಅದನ್ನು ನನ್ನಲ್ಲಿ ಹೇಳಬಾರದು. ಅದನ್ನು ರಹಸ್ವವಾಗಿಯೇ ಇಡಬೇಕು. ಜನರ ಬಗ್ಗೆ ನನ್ನ ಮನಸ್ಸು 


'ವಾದಿ ವಚನಗಳು ` 157 


CSS 
ರ್ಮಲವಾಗಿರಬೇಕೆಂದು ನಾನು ಬಯಸುತ್ತೇನೆ. ಯಾರದೇ ಕುರಿತು ನನ್ನ ಮನಸ್ಸಿನಲ್ಲಿ ದ್ವೇಷ 
ಥವಾ ಅಸೂಯೆ ಉಂಟಾಗದಿರಲಿ. ಜನರ ಕುರಿತಾಗಿ ನನ್ನ ಭಾವನೆ ಉತ್ತಮವಾಗಿರಲಿ. ಆದ್ದರಿಂದ 
ಬಾರಿಗಾದರೂ ಇನ್ನೊಬ್ಬನ ಯಾವುದಾದರೂ ಕೇಡು oa ಕುಂದು ಕೊರತೆ ಕಂಡರೆ ಅದನ್ನು 
ನಲ್ಲಿಯೇ ಇರಿಸಲಿ, ರಹಸ್ಯ ಸೈವನ್ನು ಬಯಲು ಮಾಡಬಾರದು. 

, ಪ್ರವಾದಿಸು MN ಮನಸ್ಸು ತಮ್ಮ ಸಂಗಾತಿಗಳ ಬಗ್ಗೆ ನಿರ್ಮಲವಾಗಿರಬೇಕೆಂದು ಅವರು 
ಸುತ್ತಿ ದ್ದರು. ಪ್ರವಾದಿಯವರನ್ನು ಪ್ರೀತಿಸುವಂತಹ ಮುಸ್ಲಿಮರೂ ಹಾಗೆಯೇ ಆಗಬೇಕು. 
ವರೂ ತಮ್ಮ ಸಹೋದರರ ಬಗ್ಗೆ ಮನಸ್ಸನ್ನು ನಿರ್ಮಲವಾಗಿರಿಸಬೇಕು. ದ್ವೇಷ ಮತ್ತು ಅಸೂಯೆ 
ರಿಸಬಾರದು. ಇದು ನಾವು ಜನರ ಕುಂದು ಕೊರತೆಗಳನ್ನು ಹುಡುಕುವುದರಲ್ಲಿ ಮತ್ತು ಅವುಗಳನ್ನು 
ತ್ವಿತ್ತ ಹೇಳಿ ನಡೆಯುವುದರಲ್ಲಿನಿರತರಾಗಿದ್ದರೆ ಸಾಧ್ಯವಿಲ್ಲ." ಕುಂದು ಕೊರತೆಗಳಿಗಿಂತ ಜನರ ಉತ್ತಮ 
0ಶಗಳ ಬಗ್ಗೆ ನಮಗೆ ಆಸಕ್ತಿಯಿರಬೇಕು. 


ಸಂಯಮ 
ಕ el a ಚ ಬಲ ಛಲ್ಛಬಲ್ಚ್ಯಿ್ಪ ಫ್ರಂ 
ಪಾಟ ಹೆ, Js BIG: JOP AS 
sto or 2s soc, Up 8 8% 

ಬ SS: 5 ಲ ಪಿ 
hh 234 Se of 2 Ft (és ಜೆ 
(ಆ) by 14S ಹ TESS 

178. ಅಬೂ ಹುರೈರಾ(ರ) ಹೇಳುತ್ತಾರೆ- 'ಒಮ್ಮೆ ಓರ್ವ ಗ್ರಾಮೀಣ ಅರಬನು 
ತುಸೀದಿಯಲ್ಲಿ ಮೂತ್ರ ವಿಸರ್ಜಿಸಿದರು. ಜನರು ಆಕ್ರೋಶಗೊಂಡು ಅವನನ್ನು ಥಳಿಸಲಿಕ್ಕಾಗಿ 
ನಡಿಯಲು ಹೋದರು.ಆಗ ಪ್ರವಾದಿ(ಸ) ಹೇಳಿದರು- ಅವನನ್ನು ಬಿಟ್ಟು ಬಿಡಿರಿ. ಅವನು 
ಮೂತ್ರ ಮಾಡಿದ ಸ್ಥಳಕ್ಕೆ ಒಂದು ತಂಬಿಗೆ ನೀರು ಹಾಯಿಸಿರಿ. ನಿಮ್ಮನ್ನುಸುಲಭಗೊಳಿಸುವವರಾಗಿ 
ಸಲಾಗಿದೆ. ಕಾಠಿಣ್ಯ ಸಂಕಷ್ಟ ಸೃಷ್ಟಿಸುವವರಾಗಿ ಕಳಿಸಲಾಗಿಲ್ಲ.' (ಬುಖಾರಿ) 


ಟಿಪ್ಪಣಿ: 

1. ಅಂದರೆನಿಮ್ಮನ್ನುಈ ಲೋಕದಲ್ಲಿ; ಕಠೋರ ಸ್ವಭಾವದವರನ್ನಾಗಿ ಮಾಡಲಾಗಿಲ್ಲ ನೀವು ಯಾವ 
ಸಂದೇಶವನ್ನು ಹೊತ್ತು ನಡೆಯುತ್ತೀರೋ ಅದು ಸ ಸಂಪೂರ್ಣ ದಯೆಯಾಗಿದೆ. ಅದು ಬಂದಿರುವುದು 
ಮಾನವರ ಸಂಕಷ್ಟಗಳನ್ನು ಅಡ್ಡಿ- ಆತಂಕಗಳನ್ನು ನೀಗಿಸಲಿಕ್ಕಾಗಿ ಮತ್ತು ಅವರು ಬಂಧಿಸಲ್ಪಟ್ಟಿರುವ 
ಹಗ ಮುರಿದು ಹಾಕಲಿಕ್ಕೆ- ನೀವು ನಿಮ್ಮ ಸ್ಥಾನಮಾನವನ್ನು; ಗುರುತಿಸಬೇಕು. ವಿಷಯ ಹಾಗೂ 
ಸಮಸ್ಯೆ ಏನೇ ಇರಲಿ ಅದರಲ್ಲಿನಿಮ್ಮ ಗುಣವೈಶಿಷ್ಠ ಕ್ಚ್ಯಗಳು ಎದ್ದು ತೋರಬೇಕು. 


358 ಪ್ರವಾದಿ ವಚನಗಳ: 
ಸಮಾಧಾನ 


286: 048% Gis) ss 1 


(Sd) hci ಹೂತ) A 


179. ಸಹ್ಲ್‌ ಬಿನ್‌ ಸಅದ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು: ಸಾವಧಾನದಿಂದ 
ಕಾರ್ಯನಿರ್ವಹಿಸುವುದು ಅಲ್ಲಾಹನ ಕಡೆಯಿಂದಾಗಿದೆ. ಆತುರ ಪಡುವುದು ಶೈತಾನನ 
ಪ್ರೇರಣೆಯಿಂದಾಗಿದೆ.' (ತಿರ್ಮಿದಿ) 
bad _ 

- ಒಂದು ವರದಿಯಲ್ಲಿ ಹೀಗೂ ಇದೆ. ಪ್ರವಾದಿಸು' ಹೇಳಿದರು-ಸಚ್ಚಾಂತ್ರ್ಯ ಮತ್ತು 
ಬ ಚಿತ್ತದೊಂದಿಗೆ ಕಾರ್ಯನಿರ್ವಹಿಸುವ ಅಭ್ಯಾಸ ಹಾಗೂ ಸಂತುಲಿತತೆಯು ಪ್ರಜಾದಿಶ್ವದ 
ನಲ್ಪತ್ತನೇ ಒಂದು ಭಾಗವಾಗಿದೆ. (ತಿರ್ಮಿದಿ) 

ಈ ಮಾತುಗಳಿಂದ, ಸಮಾಧಾನ, ಗಾಂಭೀರ್ಯ ಮತ್ತು ನ್ಯಾಯಪ್ರಿಯತೆಯ ಮಹತ್ವ 
ಚೆನ್ನಾಗಿ ತಿಳಿಯುತ್ತದೆ. ಈ ಗುಣವೈಶಿಷ್ಟ್ಯಗಳು ಪ್ರವಾದಿಗಳ ಜೀವನದ ವಿಶೇಷತೆಗಳಾಗಿವೆ. 
ಅವುಗಳಿಂದ ವಂಚಿತವಾಗಿರುವುದು ನಷ್ಟದಾಯಕವಾಗಿದೆಯೆಂದೂ ಇದರಿಂದ ತಿಳಿಯುತ್ತದೆ. ಈ 
ಗುಣವೈಶಿಷ್ಟ ಷ್ಟ್ಯಗಳನ್ನು ಪ್ರವಾದಿಗಳು ಕಲಿಸಿದರು. ಅದಕ್ಕೆ ವ್ಯತಿರಿಕ್ತವಾಗಿ ದುಡುಕು ಅಥವಾ ಸಾವಧಾನಕ್ಕೆ 
ವಿರೋಧವಾದ ನಡೆಯಿಂದ ಮನುಷ್ಯನ ವ್ಯಕ್ತಿತ್ವ ಘಾಸಿಗೊಳ್ಳುತ್ತದೆ. ಅದರಿಂದ ಧರ್ಮದ ನೈಜ 
ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಧರ್ಮಕ್ಕೆ ಹಾನಿ ಮಾಡಿ ರ್ಷದ ಸೇವೆ ಮಾಡುವುದು 
ಪ್ರಹಸನವಾಗಿದೆ. 

ಸಾವಧಾನದಿಂದ ಕಾರ್ಯನಿರ್ವಹಿಸುವುದು ಅಲ್ಲಾಹನ ವತಿಯಿಂದಾಗಿದೆ ಮತ್ತು ಆತುರ 
ಪಡುವುದು ಶೈತಾನನ ಪ್ರೇರಣೆಯಿಂದಾಗಿದೆ ಎಂಬ ಮಾತಿನ ಮೂಲಕ ಅನೇಕ ವಿಷಯಗಳನ್ನು 
ಮನವರಿಕೆ ಮಾಡಿಸಲು ಉದ್ದೇಶಿಸಲಾಗಿದೆ. ಒಂದು ವಿಷಯ ದೇವನ ಪತಿಯಿಂದಾಗಿರುವುದರೆ 
ಅರ್ಥ. ಅದನ್ನುದೇವನು ಇಷ್ಟಪಡುತ್ತಾನೆ, ಅದು ದೇವನ ಅನುಗ್ರಹದಿಂದ ಸ ಸಾಧ್ಯ. ಅದರಿಂದ ಅವನು 
ದೇವನಿಗೆ ಹತ್ತಿರವಾಗುತ್ತಾನೆ ಮತ್ತು ತೈತಾನನ ವೃತ್ತದಿಂದ ಹೊರಬರುತ್ತಾನೆಂದಾಗಿದೆ. ಸಚ್ಚಾರಿತ್ರ್ಯ ಮತ್ತು 
ಇಸ್ಲಾಮ್‌ ಕಲಿಸಿರುವ ಇನ್ನಿತರ ಗುಣವೈಶಿಷ್ಟ ಸ್ವ್ಯಗಳು ವಾಸ್ತವದಲ್ಲಿ ದೈವಿಕ ಗುಣಗಳ ಬಿಂಬಗಳಾಗಿವೆ. 
ದೇವನು ತನ್ನ ಗುಣಗಳ ಬಿಂಬವು ದಾಸರ ಮೇಲೆ ಬೀಳುವ ಮೂಲಕ ಅವರ ಜೀವನವು ಪರಿಶುದ್ಧ 
ಮತ್ತು ಪ್ರಕಾಶಮಯವಾಗಬೇಕೆಂದು ಬಯಸುತ್ತಾನೆ. 

ಅದಕ್ಕೆ ವ್ಯತಿರಿಕ್ತವಾಗಿ ದುರಭ್ಯಾಸಗಳು ಮತ್ತು ದುಶ್ತೀಲರ ಸಂಬಂಧ ಶೈತಾನನೊಂದಿಗಿರುತ್ತದೆ. 
' ಉದಾ: ಇಲ್ಲಿ ಆತುರವು, ಶೈತಾನನ ಕಡೆಯಿಂದಾಗಿದೆ. ಎಂದು ಹೇಳಲಾಗಿದೆ. ಮನುಷ್ಯ. 


'ವಾದಿ ವಚನಗಳು 159 
ಸೆ ಸಸ ಮಸ ಯಯಾ ವ ರಾಸ 


ವಸರವಾದಿಯಾಗಬೇಕೆಂಬುದು ಶೈತಾನನ ಬಯಕೆಯಾಗಿದೆ. ಅವನು ಯಾವುದೇ ವಿಷಯದಲ್ಲಿ 
»ಭೀರವಾಗಿ ಚಿಂತಿಸಬಾರದು, ಅದರ ಪರಿಣಾಮವನ್ನು ನೋಡಬಾರದು. ಕೇವಲ ಚಿತ್ತದ 
ನಸನಾಗಬೇಕೆಂದು ಶೈತಾನನ ಪ್ರ ಯತ್ನವಾಗಿದೆ. ಈ ಆತುರವು ಯಾವುದೇ ಸಃ ಸಂಸ್ಕ ತಿಯ ಲಕ್ಷಣವಲ್ಲ, 

ದರ ಭೀಕರ ಪರಿಣಾಮಗಳುಂಟಾಗುವುದನ್ನು. ನಾವೆಲ್ಲರೂ ಬಲ್ಲೆವು. ಟಟ. ಮನುಷ್ಯ ಒಂದು 
ಏಸ ಮಾಡಿ ಬಿಡುತ್ತಾನೆ. ಅನಂತರ ಅದರ ದುಷ್ಪರಿಣಾಮವನ್ನು ಅವನು ಎದುರಿಸಬೇಕಾಗುತ್ತದೆ. 
ಲ ಮಿಂಚಿ ಹೋಗಿರುತ್ತದೆ. ಸರಿಪಡಿಸುವ ಅವಕಾಶವಿರುವುದಿಲ್ಲ 


ಪಿಪಿಪಿ BE 012೫4 
ಬು; 8d ss Se SY S55 
0 il sd ಒಮ) eG Pu 
ತ್‌ು wdc UL Ea: SEL 

Cote! ಛು li 


180. ಅಬೂ ಹುಕ್ಳೆರಾ(ರು ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಮೂರು 
ನಿಷಯಗಳು ಮೋಕ್ಷದಾಯಕವಾಗಿದ ಮತ್ತು ಮೂರು ವಿಷಯಗಳು ಏನಾಶಕಾರಿಯಾಗಿವೆ. 
ನೋಕ್ಟದಾಯಕ ವಿಷಯಗಳು ಹೀಗಿವೆ- ಗುಪ್ತವಾಗಿಯೂ ಬಹಿರಂಗವಾಗಿಯೂ ಅಲ್ಲಾಹನನ್ನು 
ಫಿಯಪಡುವುದು, ಸಂತೋಷದಲ್ಲಿರುವಾಗಲೂ ಕೋಪಗೊಂಡಾಗಲೂ ಸತ್ಯವನ್ನೇ 
ಕುಡಿಯುವುದು ಸಿರಿತನದಲ್ಲೂ ಬಡತನದಲ್ಲೂ ಸಂತುಲಿತತೆಯನ್ನು ಪಾಶಿಸುತುದು.! 
೩ನ್ನು ವಿನಾಶಕಾರಿ ವಿಷಯಗಳು ಹೀಗಿವೆ: ಚಿತ್ತಾಕಾಂಕ್ಷೆಯನ್ನು ಅನುಸರಿಸುವುದು", 


ಪುಣತೆಗೆ ಅಧೀನವಾಗುವುದು' ಆತ್ಮಪ್ರಶಂಸೆಗೆ ಬಲಿಯಾಗುವುದು. ಇದು ಅತ್ಯಂತ ನೀಚ 
ಅವಾಗ? (ಬೈಹಕಿ- ಶುಆ್‌ಬುಲ್‌ ತಮಾ 


ಟಿಪ್ಪಣಿ: 

2. ಅಂದರೆ ತನ್ನ; ಸಂತೋಷ ಮತ್ತು ಕೋಪದ ವೇಳೆ ಮನುಷ್ಯ ಸತ್ಯ AN ಪ್ರಾಶಸ್ತ್ಯ ನೀಡಬೇಕು. ತನ್ನ 
ಇಷ್ಟದ ವ್ಯಕ್ತಿಯಾದರೂ ಸತ್ಯ ಹೇಳುವುದು ಅವನಿಗೆ ವಿರುದ್ಧವಾದರೆ ಅವನು ಸ ಲೆಕ್ಕಿಸಬಾರದು. 
ಅದೇ ರೀತಿ ಒಬ್ಬನ ಮೇಲೆ ಕೋಪವಿದ್ದಾಗಲೂ ಅವನು ಸತ್ಯವನ್ನೇ ಹೇಳಬೇಕು. ಅದು ಅವನಿಗೆ 

ಲಾಭದಾಯಕವಾದರೂ ಸರಿ. 
3. ಅಂದರೆ ಖರ್ಚು ಮಾಡುವಾಗ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ದುಂದು 
ವೆಚ್ಚಮಾಡಬಾರದು. ಜಿಪುಣತೆಯನ್ನುತೋರಬಾರದು. ಅದೇ ರೀತಿ ಬಡತನ ಮತ್ತು ದಾರಿದ್ರ್ಯದಲ್ಲಿ 


169 ಪ್ರವಾದಿ ವಚನಗಳ: 


ತನ್ನ: ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನೋಡಕೊಳ್ಳಬೇಕು. ಸಿರಿತನ ಬಂದಾಗ ಅಹಂಕಾರ ಪಡಬಾರದು 
ದೇವನ ಸ ಸಂಪ್ರೀತಿಯ ನೀತಿಯನ್ನು ಕೈಗೊಳ್ಳಬೇಕು. ಅಂದರೆ ಜೀವನದಲ್ಲಿ ಸಂತುಲಿತತೆಯ ನೀತಿಯನ: 
ಎಂದೂ ಕೈ ಬಿಡಬಾರದು. 

4. ಚಿತ್ತಾಕಾಂಕ್ಷೆಗಳನ್ನು ಯಾವಾಗಲೂ" ದೇವಾದೇಶಗಳಿಗೆ ಅಧೀನಗೊಳಿಸುವುದು ಅಗತ್ಯ, 
ಅದನ್ನು ಸಡಿಲಬಿಟ್ಟರೆ ಮಾನವ ನಷ್ಟ ಹೊಂದುವುದು, ಅದರಲ್ಲೂ ಪ ಪರಲೋಕದಲ್ಲಿ ನಾಶ ಹಾಗೂ 
ಹೋಲುಂಟಾಗುವುದು ಖಚಿತ. 

5. ಮನುಷ್ಯನ ಸ್ವಭಾವವು ಜಿಪುಣತೆಯಿಂದ ಮುಕ್ತವಾಗುವುದು ಸುಲಭಸಾಧ್ಯವಲ್ಲ ಆದರ 
ಜಿಪುಣತೆಯ ಬೇಡಿಕೆಯನ್ನು ಈಡೇರಿಸದವನಿಂದ ಮತ್ತು ತನ್ನ ಜೀವನದಲ್ಲಿ ಔದಾರ್ಯವನ್ನು 
ಆಯ್ದುಕೊಳ್ಳುವವನಿಂದ ಮಾತ್ರ ಇದು ಸಾಧ್ಯ. 

6. ಅಹಂಕಾರ ಮತ್ತು ಆತ್ಮಪ್ರಶಂಸೆಯು ಅತ್ಯಂತ ಕೆಟ್ಟ ಗುಣವಾಗಿದೆ. ಪರಿಣಾಮದ 
ದೃಷ್ಟಿಯಿಂದಲೂ ಹಾನಿಯ ದೃಷ್ಟಿಯಿಂದಲೂ ಅದು ಕೆಟ್ಟದಾಗಿದೆ. ದೇವನ ದೃಷ್ಟಿಯಲ್ಲಿ 
ಅಹಂಕಾರಿ ಮತ್ತು ಆತ್ಮಪ್ರಶಂಸೆಯ ದುರ್ಗುಣ ಹೊಂದಿದವನೇ ಅತ್ಯಂತ ಕೆಟ್ಟ ಮತ್ತು ಅವನ 
ಕ್ರೋಧಕ್ಕೆ ಪತ್ರನಾದಪನಾಗ್ದನೆ. ಅದರ ಹೊರತಾದ ಇತರ ಯಾವುದೇ ಪಾಪಗಳನ್ನು ನ್ನ ಮನುಷ್ಯ 
ತೊರೆದು ತನ್ನ ನೀತೆಯನ್ನು ಬದಲಿಸಬಲ್ಲನೆಂದು ನಿರೀಕ್ಷಿಸಬಹುದು, ಆದರೆ ಅಹಂಕಾರ ಮತ್ತು 
ಆತ್ಮಪ್ರಶಂಸೆಗೆ ಬಲಿಯಾದ. ವ್ಯಕ್ತಿ ತಾನು ಉನ್ನತವೆಂದು ಭಾವಿಸುವ ಪಾತಾಳದಿಂದ ಯಶಸ್ವಿಯಾಗಿ 
ಹೊರಬರಬಹುದೆಂದು ನಿರೀಕ್ಷಿಸಲಾಗದು. 


ಕ್ಷಮಾದಾನ 


SKI: 011102020೪1) IA 

3: (ಟೇ ees 

(Old ಟ್‌ sed! ) 2೬ 4 4 
181. ಅಬೂ ಹುರ್ಳೆರಾ(ರು ಹೇಳುತ್ತಾರೆ. ಪ್ರವಾದಿಸು ಹೇಳಿದರು- ಇಮ್ರಾನರ ಪುತ್ರ 
ಮೂಸಾ(ಅ) ಅಲ್ಲಾಹನೊಡನೆ "ನನ್ನ ನ್ನ ಪ್ರಭೂ! ನಿನ್ನ ದಾಸರ ಪೈಕಿ ನಿನ್ನ ದೃಷ್ಟಿಯಲ್ಲಿ ಅತಿದೊಡ್ಡ 
ಪ್ರತಿಷ್ಠಿತ ವ್ಯಕ್ತಿ ಯಾರು ಎಂದು ಕೇಳಿದರು. ಅಲ್ಲಾಹನು. ಹೇಳಿದನು. ಪ್ರತೀಕಾರದ)" 
ಸಾಮಥ್ಯ ೯ವಿದ್ದೂ ಕ್ಷಮಿಸಿ ಬಿಡುವವನು.' '' (ಬೈಹಕಿ- ಶುಆ್‌ಬುಲ್‌ ಹ್‌ 

ಟಿಪ್ಪಣಿ: ` 

. ಮಾನವ ಓರ್ವ ನೈತಿಕ ಅಸ್ತಿತ್ವವಾಗಿದ್ದಾನೆ. ಮಯ ನೈತಿಕೆಯಲ್ಲಿ ಪರಿಪೂರ್ಣನಾಗು. 
ಸ ಅವನ ಪರಿಪೂರ್ಣತೆಯ ಒಳೆಗುಟ್ಟು ಅಡಗಿದೆ. ನೈತಿಕವಾಗಿ ಅವನು ಎಷ್ಟು ಉನ್ನತಿಗೆ 


ಕ್ರವಾದಿ ವಚನಗಳು 161 


'ಬುಪ್ಪತ್ತಾನೋ ಅಷ್ಟೇ ಹೆಚ್ಚು ಅವನು ಗೌರವಾರ್ಹನಾಗುವನು. ಜನರ ದೃಷ್ಟಿಯಲ್ಲೂ ಅವನ ಸ್ಥಾನ 
೧ನ್ನತವಾಗಿರುವುದು ಅವರ ಮನಸಿನಲ್ಲಿ ಅವನಿಗಾಗಿ ಗೌರವ ಭಾವನೆ ಉಂಟಾಗುವುದೂ ಸಾಮಾನ್ಯ 
ಕೀವನದಲ್ಲಿ ಯಾರು ಉನ್ನಕ ಚಾರಿತ್ರ್ಯವಂತರು ಎಂದು ತಿಳಿಯುವುದು ಹೇಗೆಂಬ ಸಮಸ್ಯೆಯನ್ನು 
8 ಹದೀಸ್‌ ಬಗೆಹರಿಸುತ್ತದೆ. ಒಬ್ಬನು ಇನ್ನೊಬ್ಬನನ್ನು ಸತಾಯಿಸಿದ್ದು ಅದರ ಪ್ರತೀಕಾರ ತೀರಿಸುವ 
ಇಮರ್ಥ್ಯ ಹೊಂದಿಯೂ ಅವನಿಂದ ಪ್ರತೀಕಾರ ಪಡೆಯದೆ ಕ್ಷಮಿಸಿದರೆ ಅವನು ಚಾರಿತ್ರ್ಯದಲ್ಲಿ ಅತ್ಯುನ್ನತ 
ಕುಟ್ಟದವನು, ದೇವನ ವೃಷ್ಟಿಯಲ್ಲಿಅವನು ಅತ್ಯಂತ ಗೌರವಾನ್ವಿತವೆಂದು ತಿಳಿದುಕೊಳ್ಳಿ. 
oc ಪ ಲಂ 

6 ಈ 


ಗ ಪೂಕು? ತ 14೨2 ತರ ಆರ್ಮ್‌ ತಂಟೆ 
HM AE gl 2) Ne Spin NLS 151) Jl yo 


| ಚಾಳ 

(ಗ) ಟಿಟಿ) 
182. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ- ಅಲ್ಲಾಹನ ಸಂದೇಶವಾಹಕರು(ಸ) 
ಕೇಳಿದರು: "ದಾನ ನೀಡುವುದರಿಂದ ಯಾವ ಸಂಪತ್ತೂ ಕಡಿಮೆಯಾಗುವುದಿಲ್ಲ ಒಬ್ಬನು 
ಕ್ಷಮೆ ನೀಡಿದರೆ, ಅಲ್ಲಾಹನು ಅವನ ಗೌರವವನ್ನು ಹೆಚ್ಚಿಸುತ್ತಾನೆ ಮತ್ತು ಒಬ್ಬನು ಅಲ್ಲಾಹನಿಗಾಗಿ 

ನಿನಯ ತೋರಿದರೆ ಅದರಿಂದಾಗಿ ಅಲ್ಲಾಹನು ಆತನಿಗೆ ಔನ್ನತ್ಯವನ್ನು ದಯಪಾಲಿಸುತ್ತಾನೆ." 
(ಮುಸ್ಲಿಮ್‌) 


ಆತಶುದಿ 
[J [a 


(2.58% 0 32) 3:08 ಉಚ SMES 
TAO 3% KT ka ಟೆ ನ ಕ 
ಟನ ತಂ (೫3 gL po ಬಟ್ಟ JB 

OE ಚ 

PN 

(ole eat edd i) LET 1 
183. ಅಬ್ದುಲ್ಲಾಬಿನ್‌ ಅಮ್ರ್‌(ರ) ಹೇಳುತ್ತಾರೆ-ಜನರ ಪೈಕಿ ಅತ್ಯುತ್ತಮನು ಯಾರೆಂದು 
ಪ್ರವಾದಿವರ್ಯರಲ್ಲಿಯಾರೋ ಕೇಳಿದರು. ಪ್ರವಾದಿಸು ಹೇಳಿದರು-ಶುದ್ಧ ಮನಸ್ಸಿನ ಮತ್ತು 
ಸತ್ಯ ಹೇಳುವ ನಾಲಗೆಯುಳ್ಳ ಪ್ರತಿಯೋರ್ವನು, ಸಂಗಾತಿಗಳು ಆಗ ಕೇಳಿದರು- ಸತ್ಯ 
ಹೇಳುವ ನಾಲಗೆಯವನೆಂಬುದು ನಮಗೆ ತಿಳಿಯಿತು. ಆದರೆ ಈ ಶುದ್ಧ ಮನಸ್ಸಿನವನೆಂದರೆ 
ಯಾರು? ಪ್ರವಾದಿ(ಸ) ಹೇಳಿದರು: ಆತ ಶುದ್ಧ ಮನಸ್ಸಿನ ದೇವಭಕ್ತನಾಗಿದ್ದಾನೆ- ಯಾವುದೇ 


162 ಪ್ರವಾದಿ ವಚನಗಳ 


ಪಾಪಭಾರ ಮತ್ತು ಅಕ್ರಮ-ಅತ್ಕಾಚಾರದ ಹೊರೆ ಅವನ ಮೇಲಿರುವುದಿಲ್ಲ ಅವ 
ಮನಸ್ಸಿನಲ್ಲೂಯಾರ ಬಗೆಗಾದರೂ ದ್ವೇಷ ಮತ್ತು ಅಸೂಯೆ ಇರುವುದಿಲ್ಲ! 

(ಇಬ್ನು ಮಾಜ, ಬೈಹಕಿ-ಶುಆ್‌ಬುಲ್‌ ಈಮಾನ್‌ 
ಟಿಪ್ಪಣಿ: 

1. ಈ ಹದೀಸ್‌ ಎಂತಹ ವ್ಯಕ್ತಿಗಳನ್ನು ನಿರ್ಮಿಸ ಬಯಸುತ್ತದೆಂಬುದನ್ನು ಸ್ಪಷ್ಟವಾ 
ಪೂರ್ಣವಾಗಿ ಚಿತ್ರೀಕರಿಸುತ್ತದೆ. ಇದರಲ್ಲಿ ಚಾರಿತ್ರ್ಯದ ಯಾವ ಮಗ್ಗುಲನ್ನೂ ಬಿಟ್ಟು ಬಿಡಲಾಗೀ 
ಮನಸ್ಸು ನಾಲಗೆ ಮತ್ತು ಚಾರಿತ್ರ್ಯ-ಈ ಮೂರರ ಸಂಯೋಜನೆಯಿಂದ ವ್ಯಕ್ತಿತ್ವನಿರ್ಮಾಣವಾಗುತ್ತ 
ಈ ಹದೀಸ್‌ನಲ್ಲಿ ಈ ಮೂರು ಅಂಶಗಳ ಮೂಲಕ ಅವನ ಒಳ ಹೊರಗುಗಳೆರಡೂ ಶುದ್ಧವಾಗಿ 
ಬೇಕೆಂದು ವ್ಯಕ್ತ ಪಡಿಸಲಾಗಿದೆ. ಇಂತಹವನು ಅತ್ಯುತ್ತಮ ವ್ಯಕ್ತಿಯಾಗಿರುವನೆಂಬುದು ಖಚಿತ. 

ಸುಳ್ಳನ್ನರಿಯದ ನಾಲಗೆ, ದ್ವೇಷ-ಅಸೂಯೆಯಿಲ್ಲದ ಮನಸ್ಸು ಮತ್ತು ಅಕ್ರಮ- ಅತ್ಯಾಚಾರ: 
ಚಿಹ್ನೆಯೂ ಇಲ್ಲದೆ ಚಾರಿತ್ರ್ಯ ಹೊಂದಿದವನ ಆಕರ್ಷಣೆ ಮತ್ತು ಮನಮೋಹಕತೆಯ 
ಅಂದಾಜಿಸುವುದು ಕಷ್ಟ 

ಈ ಹದೀಸ್‌ನಿಂದ, ಇಸ್ಲಾಮ್‌ ಎಂತಹ ನೀತಿ-ಜಾರಿತ್ರ್ಯವಿರುವ ವ್ಯಕ್ತಿಗಳನ್ನು ಬಯಸುತ್ತ 
ಇಂತಹ ವ್ಯಕ್ತಿಗಳಿಂದ ನಿರ್ಮಾಣಗೊಳ್ಳುವ ಸಮಾಜ ಎಷ್ಟು ಪರಿಶುದ್ಧವಿರಬಹುದು ಎಂದ 
ಸ್ಪಷ್ಟವಾಗುತ್ತದೆ. 


ಹಿರಿಯರ ಗೌರವ 


AE Fe, ತ ಚ ಲೋಟ ಟ್ಟಿ voi ಬ 
ಆಟಿ ಮಟ್ಟ ರಿ] ಟಟ EB ಮೂ) ಮಟ 553 
(ಗ) 5 ಓಕೇ gol Las Hb 
184. ಅಸ್ಟಾರ) ಹೇಳುತ್ತಾರೆ: ಪ್ರವಾದಿವರ್ಯರೆ! ನನ್ನ ತಾಯಿ ನನ್ನ ಬಳಿಃ 
ಬಂದಿರುತ್ತಾರೆ. ಅವರಿಗೆ ಧರ್ಮದಲ್ಲಿ ಯಾವುದೇ ಆಸಕ್ತಿಯಿಲ್ಲ. ನಾನು ಅವರೊಂದಿ; 
ಉತ್ತಮವಾಗಿ ವರ್ತಿಸಬೇಕೆ? ಎಂದು ಕೇಳಿದೆ. ಪ್ರವಾದಿ(ಸ) ಹೇಳಿದರು-ಹೌದು.! 
(ಮುಸ್ಲಿಮ್‌) 
ಟಿಪ್ಪಣಿ: 
1. ಸಹೀಹ್‌ ಮುಸ್ಲಿಎ- ` ನ್ನೊಂದು ವರದಿಯಿಂದ ತಿಳಿದು ಬರುವಂತೆ, ಇದು ಹುದ್ಧೆಬಿಯ 
ಸಂಧಿಯ ಕಾಲದ ಘಟನೆ. ಆ. ಜಸ್ಥಾರ ತಾಯಿ ಬಹುದೇವಾರಾಧಕಿಯಾಗಿದ್ದರು. ಅಸ್ಥಾ ಕೇಳಿದರು 
ನನ್ನ ತಾಯಿ ನನ್ನ ಬಳಿಗೆ ಬಂದಿದ್ದಾರೆ. ` ಅವರು ಧರ್ಮವನ್ನು ದ್ವೇಷಿಸುತ್ತಾರೆ. ನಾನವರೊಂದಿ। 


ಕೃವಾದಿ ವಚನಗಳು... 163 


ಉತ್ತಮವಾಗಿ ವರ್ತಿಸಬೇಕೆ? ಪ್ರವಾದಿಸು ಹೇಳಿದರು-ಹೌದು. Ni ತಾಯಿಯೊಂದಿಗೆ ಉತ್ತಮ 
ಕಾಗಿ ವರ್ತಿಸು. ` 

ಆಕೆ ಬಹುದೇವಾರಾಧಕಿಯಾಗಿದ್ದರೂ ಸತ್ಯಧರ್ಮ ದ್ವೇಷಿಸುತ್ತಾರಾದರೂ ಆಕೆ ನಿನ್ನ ತಾಯಿ. 
1ಕೆಯೊಂದಿಗೆ ಉತ್ತಮವಾಗಿ ವರ್ತಿಸುವುದು ನಿನ್ನ ನೈತಿಕ ಕರ್ತವ್ಯವಾಗಿದೆ. ಇಸ್ಲಾಮ್‌ ಮಾನವೀಯ 
ಣಗಳನ್ನು ಸುಭದ್ರಗೊಳಿಸಲು ಬಂದಿದೆಯೇ ಹೊರತು ಅಳಿಸಿ ಹಾಕಲಿಕ್ಕಲ್ಲವೆಂಬುದು ಪ 
ಕೆದೀಸ್‌ನ ತಾತ್ತರ್ಯ. 


ನಾಲಗೆಯ ಸಂರಕ್ಷಣೆ 


ಲ ಫೌಲ್‌! 


Uaioe: Scr) EAS i 659 
(Gd) la: 18,೫೬6: ಕೇ 4 Su Spi 


185. ಸುಫ್ಯಾನ್‌ ಬಿನ್‌ ಅಬ್ದುಲ್ಲಾ ಸಕಫೀ(ರ) ಹೇಳುತ್ತಾರೆ- ನಾನು ಕೇಳಿದೆ- 
ಕ್ರವಾದಿಯವರೇ। ತಾವು ನನ್ನ ಪಾಲಿಗೆ ಅಪಾಯಕಾರಿಗಳೆಂದು ಭಾವಿಸುವ ವಸ್ತುಗಳಲ್ಲಿ 
ಕೆಚ್ಚು ಅಪಾಯಕಾರಿ ಯಾವುದು? ಪ್ರವಾದಿಸು ತಮ್ಮ ನಾಲಗೆಯನ್ನು ಹಿಡಿದು 
ಇದು' ಎಂದುತ್ತರಿಸಿದರು.' (ತಿರ್ಮಿದಿ) 


ತಿಪ್ಪಿ: 


1. ನಾಲಗೆಯ ತತ ಬಳಕೆಯಿಂದ ಗಲಭೆ-ಗೊಂದಲಗಳುಂಟಾಗುತ್ತದೆ. ಅದರ 
ನಿನಾಶವನ್ನು ನಿರಾಕರಿಸಲಾಗದು. ಬಾಯಿಂದ ಹೊರಟ ಪ್ರತಿಯೊಂದು ಮಾತು ಅಥವಾ ಪದವೂ 
ಸೆರಿಣಾಮದ ದೃಷ್ಟಿಯಿಂದ ಜೇನೂ ಆಗಬಹುದು, ವಿಷವೂ ಆಗಬಹುದು. ಅದು ಮಾತನಾಡುವವನ್ನು 
ತಿವಲಂಬಿಸಿರುತ್ತದೆ. ಆದ್ದರಿಂದ ನಾಲಗೆಯ ನಿಯಂತ್ರಣದಲ್ಲಿಡುವುದು ಬಹಳ ಅಗತ್ಯವಾಗಿದೆ. ಇದೇ 
ಕದಗಳು ಮನಸ್ಸುಗಳನ್ನು ಬೆಸೆಯುತ್ತಲೂ ಇವೆ. ಒಡೆಯುತ್ತಲೂ ಇವೆ. ಅದು ಮನುಷ್ಯರನ್ನುಪರಸ್ಪರ 
ಒಂದುಗೂಡಿಸುತ್ತವೆ. ಪರಸ್ಪರ ಅಗಲಿಸಿ ದ್ವೇಷವನ್ನುಂಟು ಮಾಡುತ್ತವೆ. ಅದು ಅಳುವಂತೆ ಮಾಡಿದರೆ 
ಕಗಿಸುವಂತೆಯೂ ಮಾಡುತ್ತದೆ. ಅದನ್ನು ಭಾವನೆಯನ್ನು ಕೆರಳಿಸಲೂ ಉಪಯೋಗಿಸಬಹುದು. 
ಕಣಿಸಲೂ ಬಳಸಬಹುದು. ಕೆಲವೊಮ್ಮೆ ಮನುಷ್ಯನ ನಾಲಗೆ ಅವನ ಲೇಖನಿಯಾಗುತ್ತದೆ. 
ಕೆಪೋಲಿಯನ್‌ ಹೇಳುತ್ತಾನೆ. ಬೋರ್ಬನ್‌(ಔಂ0ಗುಂ0) ಅರಸರು ಫ್ರಾನ್ಸ್‌ನ ಶಕ್ತಿಶಾಲಿ ಲೇಖಕರನ್ನು 
ನಿಯಂತ್ರಣದಲ್ಲಿದಿಸುತ್ತಿದ್ದರೆ ಬೋರ್ಬನ್‌ ಸಾಮ್ರಾಜ್ಯವು ದಾರುಣ ಕಾಣುತ್ತಿರಲಿಲ್ಲ 

ಪದಗಳಿಗೆ ಪ್ರಭಾವ ಇದ್ದೇ ಇದೆ. ಅದು ನಾಲಗೆಯ ಮೂಲಕವಾಗಲಿ, ಲೇಖನಿಯ 
ಮೂಲಕವಾಗಲಿ ಪದಗಳ ತಪ್ಪುಪ್ರಯೋಗವು ಅಪಾಯಕಾರಿಯಾಗಿದೆ. ಆಲ್ಲಾಹನು ನೀಡಿದ ಶಕ್ತಿಯನ್ನು 


164 ಪ್ರವಾದಿ ವಚನಗಳ 


ಆತನ ಇಚ್ಛೆಗೆ ವಿರುದ್ಧವಾಗಿ ಬಳಸಿ ದೇವನ ಸೃಷ್ಟಿಗಳನ್ನು ಗೊಂದಲಕ್ಕೆ ಸಿಲುಕಿಸುವವನಿಗಿಂತ ಹಾಗ. 
ಸುಧಾರಣೆಯ ಬದಲು ಮಾನವ ಸಮಾಜದಲ್ಲಿ ಕ್ಲೋಭೆ ಹಾಗೂ ಕೇಡುಂಟು ಮಾಡುವವನಿಗಿಂ 
ದೊಡ್ಡ ಅಪರಾಧಿ ಯಾರಿದ್ದಾರೆ? 

ನಮ್ಮ ನಾಲಗೆಯು ನಮ್ಮ ಮನಸ್ಸಿನ ದರ್ಪಣವಾಗಿದೆ. ನಮ್ಮ ಮಾತುಗಳು ನಾಃ 
ಎಂತಹವರೆಂಬುದನ್ನು ವ್ಯಕ್ತಪಡಿಸುತ್ತದೆ. ನಮಗೆ ಅರಿವಿಲ್ಲದೆಯೋ ಬಾಯಿಂದ ಹೊರಡುವ ಒಂದ 
ಮಾತು ನಮ್ಮ ಪ್ರಜ್ಞೆಯ ಅಥವಾ ಅಂತರ್‌ ಪ್ರಜ್ಞೆಯ ಪ್ರತಿನಿಧಿಯಾಗಿರುತ್ತದೆ. ಹದೀಸ್‌ನಿಂದ ತಿಳಿದ 
ಬರುವಂತೆ, ಕೆಲವೊಮ್ಮೆ ನಾವು ಗಮನ ಹರಿಸುವ ಹೊರಡಿಸುವ ಮತ್ತೊಂದು ನಮ್ಮನ್ನು ಉನ್ನತ ವ್ಯಕ್ತಿಗ 
ಸಾಲಿನಲ್ಲಿ ಸೇರಿಸುತ್ತದೆ. ಅದೇ ರೀತಿ ಒಂದು ಕೆಟ್ಟದೆಂದು ಭಾವಿಸದೆ ಹೊರಡಿಸುವ ಕೆಟ್ಟಮಾತೊಂದ 
ಅಥವಾ ನಾವು ಹಗುರವಾಗಿ ಭಾವಿಸುವ ಮಾತೊಂದು ನಮ್ಮನ್ನು ನೀಚರಲ್ಲಿ ಸೇರಿಸಬಲ್ಲುದು 
ನಾಲಗೆಯನ್ನುಎಷ್ಟು ಜಾಗರೂಕತೆಯಿಂದ ಬಳಸಬೇಕೆಂದು ಇದರಿಂದ ತಿಳಿಯಬಹುದು. 

ಇದು ನಾಲಗೆ ಮತ್ತು ಮಾತುಕತೆಯ ವಿಷಯವಾಯಿತು. ಇನ್ನು ಕರ್ಮಗಳ ಬಗ್ಗೆಯೂ ಅಷ್ಟೆ 
ನಾವು ಹೆಚ್ಚುಮಹತ್ವನೀಡದ ಕರ್ಮವಂದು ದೇವನ ಸಂಪ್ರೀತಿಗೆ ಕಾರಣವಾಗಬಹುದು, ಅದೇ ರೀ. 
ನಾವು ಪರವಾಗಿಲ್ಲವೆಂದು ಭಾವಿಸುವ ದುಷ್ಕರ್ಮವೊಂದು ದೇವನ ಕೋಪಕ್ಕೆ ಕಾರಣವಾಗಬಹುದು. 


ಸುಳ್ಳು 


eek ಓರ ಯಜ AE AE Fs ಜ್‌ 
(5 ಬ ಟೆ LM ೨) ರಿಕ: IS pA Gi 
೬ 1 ಊಟ SI 

(ಬ) ಬ್ರಾ ಸ ಆ ಥಿ! 

186. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು- ಒಬ್ಬನನು 
ಸುಳ್ಳುಗಾರನೆನ್ನಲು ಅವನು ಕೇಳಿದ್ದನ್ನೆಲ್ಲಹೇಳುತ್ತಾ ತಿರುಗುವುದೇ ಸಾಕಾಗುತ್ತದೆ.' (ಮುಸ್ಲಿಮ್‌ 
ಟಿಪ್ಪಣಿ: 

1. ಕೇಳಿದ ಮಾತನ್ನೆಲ್ಲ ತನಿಖೆ ನಡೆಸದೆ ಹೇಳುತ್ತಾ ತಿರುಗುವುದು ಒಂದು ತರದ ಸುಳ್ಳಾಗಿದೆ 
ಇಂತಹ ಮಾತು ಸುಳ್ಳೂ ನಿರಾಧಾರವೂ ಆಗಿರಬಹುದು. ಹೇಳುವುದಕ್ಕಿಂತ ಮುಂಚೆ ಅದರ ಬಗ್ಗ 
ಸರಿಯಾದ ಮಾಹಿತಿ ಪಡೆದುಕೊಳ್ಳಬೇಕು. ವದಂತಿಗಳನ್ನು ಹರಡುವುದು ತಪ್ಪು ಅದರಿಂದ ತರತರದ 
ಅನಾಹುತಗಳುಂಟಾಗಬಹುದು. ಇದರ ಅನುಭವ ನಮಗೆ ಆಗಾಗ ಆಗುತ್ತಿರುತ್ತದೆ. 


ಪ್ರವಾದಿ ವಚನಗಳು 165 


ಹತ RE, ee 
MILI ES: IP) PE ಜಾ ತ. 
Ms AE Od ಘೀ ರ 
112) SS is LU Us ಚಿತ BL 
MS OE ಟುಟ IS ಬ [ 
ಇ {2 ಚ ಶೋ ಫೊ ಲೃ 4 oc ಯೂ 
eS EF ಬಜ 1 Si 

(ote! ಟಿ ಟೆ ಲ! 3೨4) 

187. ಅಬ್ದುಲ್ಲಾ ಬಿನ್‌ ಆಮಿರ್‌(ರ) ಹೇಳುತ್ತಾರೆ- ಒಂದು ದಿವಸ ನನ್ನ ತಾಯಿ ನನ್ನನ್ನು 
ಕರೆದರು. ಆಗ ಪ್ರವಾದಿವರ್ಯರು(ಸು ನಮ್ಮ ಮನೆಯಲ್ಲಿದ್ದರು. ನನ್ನ ತಾಯಿ ನನ್ನೊಡನೆ, 
ಇಲ್ಲಿ ಬಾ. ನಾನು ನಿನಗೊಂದು ವಸ್ತು ಕೊಡುತ್ತೇನೆ ಎಂದರು. ಪ್ರವಾದಿಸು) ತಾಯಿಯೊಡನೆ 
ಕೇಳಿದರು- ಅವನಿಗೆ ನೀವು ಏನು ಕೊಡ ಬಯಸಿರುವಿರಿ. ಅವರು ಹೇಳಿದರು- ಒಂದು 
ಖರ್ಜೂರ ಕೊಡ ಬಯಸಿದ್ದೇನೆ. ಆಗ ಪ್ರವಾದಿ(ಸ) ಹೇಳಿದರು- ನೆನಪಿರಲಿ. ನೀವು ಅವನಿಗೆ 
ಏನೂ ಕೊಡದಿರುತ್ತಿದ್ದರೆ ನಿಮ್ಮ ಕರ್ಮ ಪತ್ರದಲ್ಲಿ ಒಂದು ಸುಳ್ಳು ಬರೆಯಲ್ಲಡುತ್ತಿತ್ತು.' 

(ಅಬೂದಾವೂದ್‌, ಬೈಹಕಿ-ಶುಅಬುಲ್‌ ಈಮಾನ್‌) 


ಟಿಪ್ಪಣಿ: 

2. ಸಾಮಾನ್ಯವಾಗಿ ಜನರು ಮಕ್ಕಳನ್ನು ಪುಸಲಾಯಿಸಲು, ಆವರನ್ನು ಹೆದರಿಸಲು ಅಥವಾ 
ಅವರಿಂದ ಏನಾದರೂಕೆಲಸಮಾಡಿಸಲಿಕ್ಕಾಗಿ ಸುಳ್ಳುಹೇಳುವುದರಲ್ಲೇನೂ ತಪ್ಪಿಲ್ಲವೆಂದು ಭಾವಿಸುತ್ತಾರೆ. 
ಪ್ರವಾದಿವರ್ಯರಿಗೆ, ಸಾಮಾನ್ಯ ರೂಢಿಯಂತೆ, (ಮಗುವಾಗಿದ್ದು ಆಮಿರ್‌ ಬಿನ್‌ ಅಬ್ದುಲ್ಲಾರ ತಾಯಿ 
ಕೂಡಾ ಸುಳ್ಳುವಾಗ್ದಾನ ಮಾಡಿ ಅದನ್ನುತನ್ನಹತ್ತಿರ ಕರೆಯುತ್ತಿರಬಹುದೆಂಬ ಆಶಂಕೆಯುಂಟಾಯಿತು. 
ಆದ್ದರಿಂದ ಅವನಿಗೆ ನೀವು ಏನು ಕೊಡ ಬಯಸಿದ್ದೀರೆಂದು ಪ್ರವಾದಿಸು ತನಿಖೆ ನಡೆಸಿದರು. ಸುಳ್ಳನ್ನು 
ಆಡುವ ಮೂಲಕ ನಾಲಗೆಯನ್ನು ಮಲಿನಗೊಳಿಸಬಾರದೆಂಬುದು ಈ ಹದೀಸ್‌ನ ಇಂಗಿತವಾಗಿದೆ. 
ತಂದೆ ತಾಯಿಗಳು ಮಕ್ಕಳೊಂದಿಗೆ ಸುಳ್ಳು ಹೇಳಿದರೆ ಮಕ್ಕಳೂ ಸುಳ್ಳು ಹೇಳ ತೊಡಗುವರು. ಅವರಿಗೆ 
ಅದರಲ್ಲಿ ಏನೂ ದೋಷ ಕಾಣದು. 


a5 My ಲ [6 UE Pip ಸ ತ್‌ 
bye: Md: ರಿತಿ) ಆಆಆ! 3 
piss Sod SWE Jyh 5 

(ola! ead sede!) 


166 ಪ್ರವಾದಿ ವಚನೆಗಳ: 


288. ಅಬೂ ಉಮಾಮಃ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ವಿಶ್ವಾಸಿಯ 
ಸ್ವಾಭಾವಿಕವಾಗಿ ಯಾವುದೇ ಗುಣಗಳಿಂದ ಹುಟ್ಟುವುದು ಸಾಧ್ಯವಿದೆ. ಆದರೆ ವಂಚನೆ ಮತ್ತು 
ಸುಳ್ಳುಇದಕ್ಕೆ ಹೊರತಾಗಿದೆ.3 (ಅಹ್ನದ್‌, ಬೈಹಕಿ - ಶುಅಬುಲ್‌ ಈಮಾನ್‌) 
ಟಿಪ್ಪಣಿ: 

3. ವಿಶ್ವಾಸಿಯು ವಂಚಕ ಮತ್ತು ಸುಳ್ಳುಗಾರನಾಗುವುದು ಅವನ ಸ್ವಭಾವ ಮತ್ತು ಪ್ರಕೃತಿಗೆ 
ವಿರುದ್ಧವಾಗಿದೆ. ಅವನು ನಿಜವಾಗಿಯೂ ವಿಶ್ವಾಸಿಯಾಗಿದ್ದರೆ ಅವನಿಂದ ಸುಳ್ಳು ಮತ್ತು ವಂಚನೆ ಯನ್ನು 
ನಿರೀಕ್ಷಿಸಲಾಗದು. ಇತರ ಯಾವುದೇ ದೌರ್ಬಲ್ಯ ಮತ್ತು ದೋಷಗಳುಂಟಾಗುವುದನ್ನು ಅಲ್ಲಗಳೆಯ 
ಲಾಗೆದು. ಆದರೆ ಸುಳ್ಳು ಮತ್ತು ವಂಚನೆಯಂತಹ ಕಾಪಟ್ಕಿದ ಗುಣಗಳು ವಿಶ್ವಾಸದೊಂದಿಗೆ ಸೇರಿಸಲು 
ಸಾಧ್ಯವಿಲ್ಲ ಒಬ್ಬ ಈ ಎರಡು ದುರ್ಗುಣಗಳಿದ್ದರೆ ಅವನು ತನ್ನ ವಿಶ್ವಾಸವನ್ನು ಪರೀಕ್ಷಿಸಬೇಕು. ಅವುಗಳಿಂದ 
ಮುಕ್ತನಾಗಲು ಪ್ರಯತ್ನಿಸಬೇಕು. ಏಕೆಂದರೆ ಅದರ ಹೊರತು ನೈಜ ವಿಶ್ವಾಸವು ಪ್ರಾಪ್ತವಾಗದು. ' 


ಶಿ 


07 plo 3 05 4 £4. 0 
0: EE 1 2) 06: ಚತ ಭೂ 


ಜ್‌ 


189. ಸಫಿಯ್ಯ(ರು: ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಶೈತಾನನು ಮನುಷ್ಯನಲ್ಲಿ 
(ನರನಾಡಿಗಳಲ್ಲಿ ರಕ್ತಸಂಚರಿಸಿದಂತೆ ಚಲಿಸುತ್ತಿರುತ್ತಾನೆ.' (ಅಬೂದಾವೂದ್‌) ' 
ಟಿಪ್ಪಣಿ: 

1. ಇದು ಒಂದು ಪ್ರಮುಖ ಹದೀಸ್‌ನ ಭಾಗವಾಗಿದೆ. ಒಂದು ರಾತ್ರಿ ಪ್ರವಾದಿಸ) ತಮ್ಮ ಪತ್ನಿ 
ಸಫಿಯ್ಯಾರೊಂದಿಗೆ ಎಲ್ಲಿಗೋ ಹೋಗುತ್ತಿದ್ದರು. ದಾರಿಯಲ್ಲಿಇಬ್ಬರು ಅನ್ಸಾರ್‌ಗಳು (ಮದೀನದವರು) 
ಎದುರಾದರು. ಅವರು ಪ್ರವಾದಿಯವರನ್ನು ಮಹಿಳೆಯೊಂದಿಗೆ ನಡೆಯುವುದನ್ನು ಕಂಡು ವೇಗವಾಗಿ 
ನಡೆಯತೊಡಗಿದರು ಪ್ರವಾದೀಸ) ಹೇಳಿದರು- ನೀವು ನಿಮ್ಮ ಸಾಮಾನ್ಯ ನಡಿಗೆಯಲ್ಲೇ ನಡೆಯಿರಿ. 
ಇದು (ನನ್ನ ಪಶ್ಚಿ ಸಫಿಯ್ಯ(ಅನ್ಯಳಲ್ಲ. ಅವರು ಹೇಳಿದರು- ಸುಬ್ದಾನಲ್ಲಾಹ್‌(ತಮ್ಮ ಬಗೆಗೂ 
ಸಂಶಯವೇ?) ಆಗ ಪ್ರವಾದಿ(ಸ) ಹೇಳಿದರು- ಶೈತಾನನು ಮನುಷ್ಯನ ನರನಾಡಿಗಳಲ್ಲಿ ರಕ್ತದಂತೆ 
ಸಂಚರಿಸುತ್ತಾನೆ. ಶೈತಾನನು ನಿಮ್ಮ ಮನಸ್ಸಿನಲ್ಲೇನಾದರೂ ದುರಾಲೋಚನೆ ಮೂಡಿಸುವ ಅವಕಾಶ 
ಉಂಟು ಮಾಡುವನೋ ಎಂದು ನಾನು ಹೆದರಿದೆ. 

ಮನುಷ್ಯನನ್ನು ಪಾಪಕಾರ್ಯಗಳಲ್ಲಿ ಸಿಲುಕಿಸುವುದು ಶೈತಾನನ ಪ್ರಯತ್ನವಾಗಿದೆ. ಅದಕ್ಕಾಗಿ 
ಅವನು ಗರಿಷ್ಠ ಪ್ರಯತ್ನಿಸುತ್ತಾನೆ. ರಕ್ತ ಸಂಚಲನೆಯು ಮಾನವನನ್ನು ಜೀವಂತ ಉಳಿಸುತ್ತದೆ. 


ಪ್ರವಾದಿ ವಚನಗಳು 167 


ಶೈತಾನನು ತನ್ನ ತಂತ್ರಗಾರಿಕೆಯಿಂದ ಮಾನವನ ಮನಮಸ್ತಿಷ್ಠಗಳನ್ನೂ ಅವನ ಭಾವನೆಗಳನ್ನೂ 
ಪ್ರಭಾವಿತಗೊಳಿಸಬಲ್ಲನು. ಈ ರೀತಿ ಮಾನವನ ಮಾನಸಿಕ ಮತ್ತು ನೈತಿಕ ಆರೋಗ್ಯ ಕೆಟ್ಟುಹೋಗುತ್ತದೆ. 
ಒಂದು ಹದೀಸ್‌ನಲ್ಲಿಹೀಗಿದೆ- ನನ್ನ; ಸಮುದಾಯದಲ್ಲಿ "ರೇಬಿಸ್‌'ರೋಗವು ಮನುಷ್ಯನ ನರನಾಡಿಗಳು 
ಮತ್ತು ಗಂಟುಗಳಲ್ಲಿ ಸೇರಿಕೊಳ್ಳುವಂತೆ ಪಥಭ್ರಷ್ಟತೆಯಲ್ಲಿ ಸಿಲುಕಿದ ಜನರು ಹುಟ್ಟುವರು. ಹುಚ್ಚು 
ನಾಯಿ ಕಡಿತದಿಂದುಂಟಾಗುವ ಒಂದು ರೋಗವೇ ರೇಬಿಸ್‌. 


ಅಹಂಭಾವ 


Fi: EEE Mp5 pd ಕ) ರ 
(ಅಲ) ಮಿಯ ಡಿ i 

190. ಹಾರಿಸ್‌ ಬಿನ್‌ ವಹಬ್‌(ರ) ಹೇಳುತ್ತಾರೆ-ಪ್ರವಾದೀಸ) ಹೀಗೆ ಹೇಳುವುದನ್ನು 
ನಾನು ಕೇಳಿದ್ದೇನೆ- ನರಕದವರು ಯಾರೆಂದು ನಾನು ನಿಮಗೆ ತಿಳಿಸಲೇ? ಪ್ರತಿಯೊಬ್ಬಉದ್ದಟ, 
ಒರಟ ಮತ್ತು ಅಹಂಕಾರಿ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ಪ್ರಸ್ತುತ ಮೂರು ದುರ್ಗುಣಗಳಿಂದಾಗಿ ಮನುಷ್ಯ ನರಕದವರಲ್ಲಿ ಸೇರುತ್ತಾನೆ. 
ಅವನು ತನ್ನನ್ನು ಸುಧಾರಿಸದಿದ್ದರೆ ದೇವ ಪ್ರಕೋಪದಿಂದ ಅವನನ್ನು ಯಾವ ವಸ್ತುವು ತಡೆಯದು. 
ದುರಹಂಕಾರಿಗಳ ಸ್ಥಾನ ನರಕವಾಗಿದೆಯೆಂದು ಕುರ್‌ಆನಿನಲ್ಲೂ ವಿವಿಧೆಡೆಯಲ್ಲಿ ಹೇಳಲಾಗಿದೆ. 
ಉದಾ: ""ಈಗ ನಡೆಯಿರಿ, ನರಕ ದ್ವಾರಗಳಲ್ಲಿ ಪ್ರವೇಶಿಸಿರಿ. ನಿಮಗೆ ಸದಾ ಅಲ್ಲೇ ಇರಬೇಕಾಗಿದೆ. 
ಅಹಂಕಾರಿಗಳ ಅತ್ಯಂತ ಕೆಟ್ಟವಾಸಸ್ಥಾನ'' (ಪವಿತ್ರ ಕುರ್‌ಆನ್‌, 49:76) 

ಜನಸಮುದಾಯಗಳು ನಿರಾಕರಿಸುವುದಕ್ಕೆ ಉದ್ಧಟತನ ಮತ್ತು ಅಹಂಕಾರವೇ 
ಕಾರಣವಾಗಿರುತ್ತದೆ. ಅದರಿಂದ ಎಷ್ಟೋ ಜನಾಂಗಗಳು ವಿಶ್ವಾಸ ವಂಚಿತವಾಗಿವೆ. ಅವರು ತಮ್ಮ 
ಪ್ರವಾದಿಗಳನ್ನು ನಿರಾಕರಿಸಿದರು. ಅದರಿಂದಾಗಿ ಅವರು ಈ ಲೋಕದಲ್ಲೂ ದೇವನ ಕ್ರೋಧಕ್ಕೆ 
ಪಾತ್ರರಾದರು. ಪರಲೋಕದಲ್ಲೂನರಕದ ಇಂಧನವಾಗುವರು. 


168 ಪ್ರವಾದಿ ವಚನಗಳು 


ಸೇಚ್ಛಾಚಾರ 
ವ ಲ 


{acre YE 
Spl SN: ಸ ಟಟ) ಟೆ: KR se I. 
Ke ಸ ತ 64 
by ೃಃ ENS PTE si db 
FAT ನ FETT ಚಚ ತ ಗಢ 
sy ಗಸ ats ed ಯ ಪ ಇ ಭಜ 
pS RCN ETAT ST SPE 
10019393 ಸುಖಿ 8 ಟು ಸ ಬ್ರಿ 
ಆಟ) ಎಟ್ಟು NE NE FRET 
(oly! en ಪ್ರಿ sa ks 5 855%) 3 

191. ಜಾಬಿರ್‌(ರ) ಹೇಳುತ್ತಾರೆ- ಪ್ರವಾದಿಸು' ಹೇಳಿದರು- ನನ್ನ ಸಮುದಾಯದ 
ಬಗ್ಗೆ ನನಗೆ ಭಯವಿರುವ ವಿಷಯಗಳ ಪೈಕಿ ಎರಡರಿಂದ ನನಗೆ ಅತಿ ಹೆಚ್ಚು ಭಯವಿದೆ. 
ಅದು ಸ್ವೇಚ್ಛೆ ಮತ್ತು ಶುಭ ನಿರೀಕ್ಷೆಗಳಾಗಿವೆ. ಸ್ಟೇಚ್ಛೆಯು ಸತ್ಯದಿಂದ ವಿಮುಖವಾಗಿಸುತ್ತದೆ. 
ಶುಭ ನಿರೀಕ್ಷೆಯು ಪರಲೋಕವನ್ನು ಮರೆಸುತ್ತದೆ.' ಈ ಲೋಕವು ಸಾಗುವಂತಹದ್ದಾಗಿದೆ. 
ಪರಲೋಕವು ಮುಂದೆ ಬರಲಿದೆ. ಈ ಪೈಕಿ ಎರಡಕ್ಕೂ ಒಂದೊಂದು ಸಂತಾನವಿದೆ. "ನಿಮ್ಮಿಂದ 
ಸಾಧ್ಯವಾದರೆ ಇಹಲೋಕದ ಕೂಸಾಗಬೇಡಿರಿ. ಏಕೆಂದರೆ ಇದು ಕರ್ಮಲೋಕ. ಇಲ್ಲಿ 
ವಿಚಾರಣೆಯಿಲ್ಲ ಆದರೆ ನಾಳೆ ಪರಲೋಕದಲ್ಲಿರುವಿರಿ. ಅಲ್ಲಿಕರ್ಮಕ್ಕೆ ಅವಕಾಶವಿರಲಾರದು. 

(ಬೈಹಕಿ-ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 

1. ಅಂದರೆ ಚಿತ್ತಾಕಾಂಕ್ಷೆ ಮತ್ತು ಉದ್ದುದ್ದ ನಿರೀಕ್ಷೆಗಳನ್ನಿಡಬಾರದು. ಕೆಡುಕುಗಳು ಅನೇಕ 
ಇವೆಯಾದರೂ ಪರಿಣಾಮದ ದೃಷ್ಟಿಯಿಂದ ಎರಡು ಕೆಡುಕುಗಳು ಅತ್ಯಂತ ವಿನಾಶಕಾರಿಯಾಗಿವೆ. 
ಸ್ಟೇಚ್ಛಾಚಾರಿಯು ಸತ್ಯ-ಅಸತ್ಯವನ್ನು ನೋಡುವುದಿಲ್ಲ. ಅವನಿಗೆ ಆವನ ಸ್ವೇಚ್ಛೆ ಮತ್ತು ಸ್ವಾರ್ಥವೇ 
ಪ್ರಿಯವಾಗಿರುತ್ತದೆ. ಅವನು ಆದಷ್ಟು ಸಂಪತ್ತು ಶೇಖರಿಸುವ ಮತ್ತು ಲೌಕಿಕ ಲಾಭಗಳನ್ನು ಬಾಚುವ 
ಚಿಂತೆಯಲ್ಲೇ ಇರುತ್ತಾನೆ. ಜೀವನದಲ್ಲಿ ಅದಕ್ಕಿಂತಲೂ ಉನ್ನತವಾದ ಉದ್ದೇಶ ಇರಬಹುದೆಂದು 
ಅವನಿಗೆ ಅನಿಸುವುದಿಲ್ಲ ಪರಲೋಕ ಮತ್ತು ಅದರ ಯಶಸ್ಸನ್ನು ಗಳಿಸುವ ಚಿಂತೆಯೂ ಇರಬೇಕೆಂದು 
ಆವನಿಗೆ ತಿಳಿದಿರುವುದಿಲ್ಲ ಸ್ವಾರ್ಥವು ಅವನ ಚಿಂತನ ಶಕ್ತಿಯನ್ನು ಕಸಿದುಕೊಳುತ್ತದೆ. ಅವನು ಕೇವಲ 
ಚಿತ್ತಾಕಾಂಕ್ಷೆಯ ದಾಸನಾಗಿ ಬಿಡುತ್ತಾನೆ. ಚಿತ್ತಾಕಾಂಕ್ಟೆಯು ಅವನನ್ನು ಎತ್ತ ಕೊಂಡೊಯ್ಯುತ್ತದೋ ಅತ್ತ 
ಅವನ ನಿಸ್ಸಂಕೋಚವಾಗಿ ಸಾಗುತ್ತಾನೆ. ಅದರಿಂದ ಅವನ ನೈತಿಕತೆ ಉಳಿದರೂ ಇಲ್ಲದಿದ್ದರೂ ಅವನಿಗೆ 


ಪ್ರವಾದಿ ವಚನಗಳು 369 


ಅದರ ಚಿಂತೆಯಿರುವುದಿಲ್ಲ ಸ್ವೇಚ್ಛೆ ಸ್ವಾರ್ಥ ಹಾಗೂ ತ್ಯಾಗ ಬಲಿದಾನಗಳಿಂದ ವಿಮುಖತೆ- ಇದುವೇ 
ಅವನ ಸ್ವಭಾವವಾಗುತ್ತದೆ. 


ಲೋಭ 


9 PS ತ ತ್ಸ jks ೫ 6, 40 4. ಫಸ [34 9 pa 
HUES ಪಿ ಸ ಸೂ) Ey 
Om ಪ SGN ಜಟ ಲ್‌ 63 

(ಆಅ) ಧಕ್ಮ USD 
192. ಇಬ್ನು ಅಬ್ಬಾಸ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೀಗೆ ಹೇಳುವುದನ್ನು ನಾನು 
1ಳಿದ್ದೇನೆ- ಆದಮನ ಪುತ್ರ(ಮನುಷ್ಯನ ಬಳಿ ಎರಡು ಕಣಿವೆಗಳಷ್ಟು ಸಂಪತ್ತಿದ್ದರೂ 
ಅವನು ಮೂರನೆಯದಕ್ಕಾಗಿ ಹಾತೊರೆಯುವನು. ಅವನ ಹೊಟ್ಟೆಯನ್ನು ಮಣ್ಣು ಮಾತ್ರ 
ಏಂಬಬಲ್ಲುದು. ಅಲ್ಲಾಹನು ತೌಬಾ(ಪಶ್ಚಾತ್ತಾಪ ಪಟ್ಟುಮರಳು) ಮಾಡುವವರ ತೌಬಾವನ್ನು 
ಜ್ವಕರಿಸುತ್ತಾನೆ.' ಕ (ಬುಖಾರಿ) 
ತಿಪ್ಪಣಿ: 

1. ಇನ್ನೊಂದು ಹದೀಸ್‌ನಲ್ಲಿಹೀಗಿದೆ- ಆದಮನ ಪುತ್ರನಿಗೆ ಒಂದು ಕಣಿವೆ ತುಂಬುವಷ್ಟು ಚಿನ್ನ 
ಸೀಡಿದರೆ, ಅವನು ಎರಡನೆಯದಕ್ಕಾಗಿ ಹಾತೊರೆಯುವನು. ಎರಡು ಸಿಕ್ಕಿದರೆ ಮೂರನೆಯದಕ್ಕಾಗಿ, 
ಕಾತೊರೆಯುವನು. ಅವನ ಹೊಟ್ಟೆಯನ್ನು ಮಣ್ಣು ಮಾತ್ರ ತುಂಬಬಲ್ಲುದು. (ಬುಖಾರಿ) 

ಸಂಪತ್ತಿನ ಆಸೆಗೆ ಮಿತಿಯೇ ಇಲ್ಲವೆಂದು ಈ ಹದೀಸ್‌ನಿಂದ ತಿಳಿದುಬರುತ್ತದೆ. ಎಷ್ಟೇ ` 
ಸ0ಪತ್ತಿದ್ದರೂ ಇನ್ನಷ್ಟು ಹೆಚ್ಚಿನದ್ದನ್ನು ಅಪೇಕ್ಷಿಸುವನು. ಅವನು ಸತ್ತು ಮಣ್ಣಿನಲ್ಲಿ ಸೇರುವ ವರೆಗೂ ಈ 
ಶುರಾಸೆ ಅವನ ಬೆನ್ನು ಬಿಡದು, ಆದರೆ ಅಲ್ಲಾಹನತ್ತ ಮರಳಿ ಅವನ ಕೃಪಾಶ್ರ ಯವನ್ನು ಬೇಡುವವರ 
ಬೀಲೆ ಅವನ ವಿಶೇಷಅನುಗ್ರಹಗಳು ವರ್ಷಿಸುವುದು. ಅವನುತನ್ನಪ್ರ ಪ್ರಭುವನ್ನು] ಗಳಿಸಿ ತಕ 

ರಪೇಕ್ಷನಾಗುವನು. ದೇವ ಸಂಪ್ರೀತಿಯು ಅವರಿಗೆ ಅತುಲೈಶ್ವರ್ಯಕ್ಕಿಂತಲೂ 4 ಪ್ರಿಯವಾಗಿರುವುದು. 


Lj Eads IE: ಕೋ) ಟ್‌!) 
(sou) yA IE go 13 ಟಟ pl ಟೆ ಟಿ 
193. ಅನಸ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಆದಮನ ಪುತ್ರಮನುಷು 


ಖುದೆಕನಾಗುತ್ತಾನೆ. ಆದರೆ ಎರಡು ವಸ್ತುಗಳು ಅವನಲ್ಲಿ ತರುಣಾವಸ್ಥೆಯಲ್ಲಿರುತ್ತದೆ- 
10ಪತ್ತಿನ ದುರಾಸೆ ಮತ್ತು ಬದುಕಿರಬೇಕೆಂಬ ಆಸೆ." (ಬುಖಾರಿ, ಮುಸ್ಲಿಮ್‌) 


170 $ ಪ್ರವಾದಿ ವಚನಗಳ 
ಟಿಪ್ಪಣಿ: 

2. ಅಬೂಹುಕ್ಕರಾರಿಂದ(ರು ವರದಿಯಾದ ಒಂದು ಹೆದೀಸ್‌ನಲ್ಲಿ ಹೀಗಿದೆ- ವೃದ್ಧನ ಮನಸ 
ಎರಡು ವಿಷಯಗಳಲ್ಲಿ ಯಾವಾಗಲೂ ತಾರುಣ್ಯದಲ್ಲಿರುತ್ತದೆ. (0) ಇಹಲೋಕದ ಮೋಹ (: 
ದೀರ್ಫಾಯುಷ್ಯದ ಬಯಕೆ ಮತ್ತು ನಿರೀಕ್ಷೆಗಳು (ಬುಖಾರಿ, ಮುಸ್ಲಿಮ್‌ 

ಸಾಮಾನ್ಯವಾಗಿ ಮನುಷ್ಯ ವೃದ್ಧನಾಗಿ ದುರ್ಬಲನಾಗುತ್ತಾನೆ. ಆದರೆ ಹಣದಾಸೆ, ಇ 
ಲೋಕದ ಮೋಹ ಮತ್ತು ಬದುಕುಳಿಯುವ ಆಸೆ ಕಡಿಮೆಯಾಗುವುದೇ ಇಲ್ಲ ಮನೋದೌರ್ಬೇ 
ವುಂಟಾಗುವುದರಿಂದ ಆಸೆಯನ್ನು ನಿಯಂತ್ರಿಸಲೂ ಅವನಿಂದ ಸಾಧ್ಯವಾಗುವುದಿಲ್ಲ ಅವ: 
ಆಸೆಯು ದುರಾಸೆಯಾಗಿ ಮಾರ್ಪಡುತ್ತದೆ. ಆದರೆ ಪರಿಣಾಮದ ಮೇಲೆ ದೃಷ್ಟಿಯಿರುವ, ಲೌಕಿ 
ಜೀವನ ಮತ್ತದರ ಸವಲತ್ತುಗಳನ್ನು ತಾತ್ಕಾಲಿಕವೆಂದು ಭಾವಿಸುವ, ತಮ್ಮನ್ನು ಪರಲೋಕವನ 
ದೃಷ್ಟಿಯಲ್ಲಿದ್ದುಕೊಂಡು ಸುಧಾರಿಸುವವರು ಅದರಿಂದ ಹೊರತಾಗಿದ್ದಾರೆ. ಅವರು ನಶ್ಚರ ಬಯಕೆಗೆ 
ಬದಲು ಅಲ್ಲಾಹನ ಸಂಪ್ರೀತಿ ಮತ್ತು ಪರಲೋಕದ ಶಾಶ್ವತ ಸುಖವನ್ನು ಬಯಸುವವರಾಗಿರುತ್ತಾರ 
ವೃದ್ಧಾಪ್ಯದಲ್ಲೂ ಅವರ ಆಸಕ್ತಿಯಲ್ಲಿಯಾವ ಕೊರತೆಯೂ ಉಂಟಾಗುವುದಿಲ್ಲ 


Ae ಲ್‌ ೈೃ ೈ ತ RS A 
BEL Mp es: IB (CP) ಎ ಬ ಚತ 
ಚ oss cs ic ಹಿ 
PA AA IE ಜೂಜಾಟ SY 

4 pe ಟ್ನ್‌ ಪ್ಲೇ ಲ ಲ ಲ ಫೇ 
(೨1 0/2೫) 39ಸಿ) ಹಹಹ, ಬಯ್ಛಸಿ 1) ತಿ 
194. ಅಬ್ದುಲ್ಲಾ ಬಿನ್‌ ಅಮ್ರ್‌(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಒಂದು ದಿವ; 
ಪ್ರವಚನದಲ್ಲಿ ಹೀಗೆ ಹೇಳಿದರು- ದುರಾಸೆಯನ್ನು ತೊರೆಯಿರಿ. ಏಕೆಂದರೆ ನಿಮಗಿಂ 
ಮುಂಚೆ ಗತಿಸಿದ ಜನಾಂಗಗಳು ಅದರಿಂದಲೇ ನಾಶವಾದುವು. ಅದು ಅವರನ್ನು ಜಿಪುಣತೆ; 
ಪ್ರೇರೇಪಿಸಿದಾಗ ಅವರು ಜಿಪುಣತೆ “ತೋರಿದರು. ಕುಟುಂಬ ಸಂಬಂಧವನ್ನು ಕಡಿಯಲ 


ಪ್ರೇರೇಪಿಸಿದಾಗ ಆ ಕುಟುಂಬ ಸಂಬಂಧವನ್ನುಕಡಿದರು. ಅದು ಅವರನ್ನು ದುಷ್ಕಾರ್ಯಗಳಿ: 
ಪ್ರೇರೇಪಿಸಿದಾಗ ಅವರು ದುಷ್ಕರ್ಮಿಗಳಾದರು. (ಅಬೂದಾವೂದ್‌ 
ಟಿಪ್ಪಣಿ: 

3. ದುರಾಸೆಯು ಧರ್ಮವನ್ನು ಹೇಗೆ ನಾಶಪಡಿಸುತ್ತದೆ, ಕೊನೆಗೆ ಅವನ ವಿನಾಶಕ: 
ಕಾರಣವಾಗುತ್ತದೆಂಬುದು ಈ ಹದೀಸ್‌ನಿಂದ ಸ್ಪಷ್ಟವಾಗುತ್ತದೆ. ದುರಾಸೆ ಮತ್ತು ಸ್ವಾರ್ಥದಿಂದಾ. 
ಹಿಂದಿನ ಜನಾಂಗಗಳು ಜಿಪ್ಪಣತೆಗೆ ಸಾಕ್ಷಿಯಾದುವು. ಆ ಜಿಪುಣತೆಯು ಅವರನ್ನು ಎಲ್ಲ ರೀತಿಯ 
ಅಕ್ರಮ-ದೌರ್ಜನ್ಯಗಳಿಗೆ ಪ್ರೇರೇಪಿಸಿತು. ಅವರು ತಮ್ಮ ಆಪ್ತೇಷ್ಟರ ಹಕ್ಕುಗಳನ್ನೂಕೂಡಾ ಕಬಳಿಸಿದರು 
ಅದರಿಂದಾಗಿ ಎಲ್ಲರೀತಿಯ ದುಷ್ಕೃತ್ಯಗಳಲ್ಲಿತೊಡಗಿದರು. ಕಟ್ಟಕಡೆಗೆ ದೇವ ಶಿಕ್ಷೆಗೆ ಗುರಿಯಾದರು. 


ಪ್ರವಾದಿ ವಚನಗಳು 373 
ಲೌಕಿಕ ವ್ಯಾಮೋಹ. 


JEN js: IEE ds ಬ್‌್‌್ಪ್ಪ್ಹ್ಪ್ಪ್ಪೌೊೌ 
AINE grep Ns id ees Us 


(೨) ಛಿ ಟ್ರಾ ಖು ಬ್ರೂ 25 ಜು ಓ ಸ 

195. ಅಬೂ ಹುಕ್ಳೆರಾ(ರು ಹೇಳುತ್ತಾರೆ- ಪ್ರವಾಸ) ಹೇಳಿದರು: ರಾತ್ರಿಯ 
ಅಂಧಕಾರ ಭಾಗ(ಅರ್ಧರಾತ್ರಿ)ದಂತಿರುವ ಪರೀಕ್ಷೆ ಬರುವುದಕ್ಕೆ ಮುಂಚೆ ಸತ್ಕಾರ್ಯಗಳನ್ನು 
ಮಾಡಿರಿ. ಮನುಷ್ಯ ಬೆಳೆಗ್ಗೆ ವಿಶ್ವಾಸಿಯಾಗಿರುವನು, ಸಂಜೆ ಅವಿಸ್ವಾಸಿಯಾಗುವನು ಮತ್ತು 
ಸಂಜೆ ಅವಿಶ್ವಾಹಿಯಾಗಿರುವನು, ಬೆಳಿಗ್ಗೆ ಅವಿಶ್ವಾಸಿಯಾಗುವನು.' ಅವನು ಹಣಕ್ಕಾಗಿ 
ಧರ್ಮವನ್ನು ಮಾರಿಬಿಡುವನು.3 . (ಮುಸ್ಲಿಮ್‌) 
ಟಿಪ್ಪಣಿ: 

1. ಅಂದರೆ ಈ ಅಂಧಕಾರವು ಪ್ರಕಾಶವನ್ನುನುಂಗಿಬಿಡುವುದು. ಬೆಳಿಗ್ಗೆ ವಿಶ್ವಾಸಿಯಾಗಿರುವವನು 
ಸಂಜೆಯವರೆಗೂ ವಿಶ್ವಾಸಿಯಾಗಿರುವನೋ ಎಂದು ಹೇಳುವಂತಿಲ್ಲ ಅದೇ ರೀತಿ ಸಂಜೆ 
ವಿಶ್ವಾಸಿಯಾಗಿದ್ದವನು ಬೆಳಗಾಗುವಾಗ ವಿಶ್ವಾಸಿಯಾಗಿಯೇ ಇರುವನೋ ಎಂದು ಹೇಳಲಸಾಧ್ಯ. 
ಕಾಲದ ಬದಲಾವಣೆಯಲ್ಲಿ ಈಮಾನ್‌(ವಿಶ್ಥಾಸು ಉಳಿದೀತೋ ಯ ಜನರು ಉನ್ನತ 
ಚಾರಿತ್ರ್ಯದಿಂದ ಬರಿದಾಗಿರುವರು. 


2: ಅಂದರೆ ಆಗ ಜನರ ಮನಸ್ಸಿನಲ್ಲಿ ಧರ್ಮಕ್ಕೆ ಯಾವುದೇ ಬೆಲೆ ಇರದಷ್ಟು ಸಂಪತ್ತಿನ - 


ವ್ಯಾಮೋಹವಿರುವುದು. ಲೌಕಿಕ ಲಾಭಗಳಿಗಾಗಿ ಜನರು ಧರ್ಮ ಮತ್ತು ವಿಶ್ವಾಸವನ್ನುಮಾರಿಬಿಡುವರು. 
ಸಂಪತ್ತನ್ನು ಗಳಿಸಲಿಕ್ಕಾಗಿ ತಮ್ಮ ಧರ್ಮವನ್ನು ಮಾರಲೂ ಅವರು ಹೇಸಲಾರರು. 


Judi ds &: EBL ds iG yk ಹ 3 
Hips ಎ), is SE 


PP 


ellie ೩143 ಈ ಸಷ ದ್ರ iS Sled ds uals 
(eS 5) 


196. ಅಬೂ ಸಈದ್‌ ಖುದ್ರೀ(ರು ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಹೇಳಿದರು. ಈ 
ಸಂಪತ್ತು ಖಂಡಿತವಾಗಿಯೂ ಹಸಿರಾಗಿದೆ. ಹಿತಕರ, ತಾಜಾ ಮತ್ತು ಸ್ವಾದಿಷ್ಟವಾಗಿದೆ. ಅದನ್ನು 


172 ಪ್ರವಾದಿ ವಚನಗಳ. 


ಧರ್ಮ ಸಮ್ಮತ ಮಾರ್ಗದಿಂದ ಗಳಿಸಿ, ಧರ್ಮ ಸಮ್ಮತ ರೀತಿಯಲ್ಲಿಖರ್ಚು ಮಾಡುವವನಿಃ 
ಈ ಸಂಪತ್ತು 'ಅತ್ಯು ತ್ತಮ ಸಹಾಯಕವಾಗಿದೆ. ಇನ್ನು ನಿಷಿದ್ಧ ಮಾರ್ಗದಿಂದ ಸಂಪಾದಿಸಿ ನಿಷಿಂ 
ರೀತಿಯಲ್ಲಿ ಬರ್ಕ ಮಾಡುವವನು ತಿಂದರೂ ಹೊಟ್ಟೆ ತುಂಬದವನಂತೆ. ಈ ಸಂಪತ 
ಪರಲೊಕದಲ್ಲಿಅವನ ಸಾಕ್ಷಿಯಾಗಿರುವುದು.3 (ಬುಖಾರಿ, ಮುಸ್ಲಿಮ್‌; 
ಟಿಪ್ಪಣಿ: 

- 3. ಇದು ದೀರ್ಫ್ಥ ಹದೀಸೊಂದರ ತುಣುಕಾಗಿದೆ. ಪ್ರವಾದಿಯವರ ಮಾತಿನ ಇಂಗಿ: 
ಹೀಗಿದೆ- ಈ ಲೋಕದ ಸಂಪತ್ತು ಸ್ವಾದಿಷ್ಟವೂ ಹಿತಕರವೂ ಆಗಿದೆ. ಅದನ್ನು ತನ್ನ ಜೀವನೋದ್ದೇಶಕ್ಕಾ! 
ಸಹಕಾರಿಯಾಗಿ ಮಾಡುವವನು ಬುದ್ಧಿವಂತ. ಸಂಪತ್ತನ್ನು ಧರ್ಮಸಮೃತ ಮಾರ್ಗದಿಂದ ಗಳಿಸಿ 
ಧರ್ಮ ಸಮ್ಮತವಾದ ಅಗತ್ಯಗಳಿಗೆ ಅವನು ಖರ್ಚು ಮಾಡುತ್ತಾನೆ. ಅವನಿಗೆ ಅಗತ್ಯವಿರುವಷ್ಟರ ಚೆಂ 
ಮಾತ್ರ ಅವನಿಗಿರುತ್ತದೆ. ಹೆಚ್ಚು ಹೆಚ್ಚು ಸಂಪತ್ತು ಶೇಖರಿಸಬೇಕೆಂಬ ಅತಿಯಾಸೆ ಅವನಿಗಿರುವುದಿಲ್ಲ 
ತದ್ದಿರುದ್ಧವಾಗಿ ಸಂಪತ್ತಿನ ಗಳಿಕೆ ಮತ್ತು ಅದನ್ನು ಉಚಿತ-ಅನುಚಿತ ಲೆಕ್ಕಿಸದವನು ವಾಸ್ತವದ 
ಧನಪೂಜಕನಾಗಿದ್ದಾನೆ. ಸಂಪತ್ತೇ ಅವನ ಜೀವನದ ಗುರಿಯಾಗಿದೆ. ಅಂತಹವನಿಗೆ ಎಂದೂ ಹೊ& 
ತುಂಬುವುದಿಲ್ಲ ಅವನಿಗೆ ನೆಮ್ಮದಿಯ ಸಂಪತ್ತೂ ಸಿಗುವುದಿಲ್ಲ ಅವನ ಜೀವನವು ಜೀವನದ ಉನ್ನಃ 
ಮೌಲ್ಯದಿಂದ ಬರಿದಾಗಿದೆಯೆಂದೂ ಇಲ್ಲಿನ ಸಂಪತ್ತೇ ಅವನಿಗೆ ಸರ್ವಸ್ಥವಾಗಿತ್ತೆಂದೂ ಇಂದಲ್ಲದಿದ್ದ 
ನಾಳೆ ಕಿಯಾಮತ್‌ನಂದು ತಿಳಿದು ಬರುವುದು. ಅವನು ಸಂಪತ್ತಿನ ಮೋಹದಲ್ಲಿ ಸಿಲುಕಿದ್ದ ಕಾರ 
ಜೀವನದ ನೈಜ ಹೊಣೆಗಾರಿಕೆಯನ್ನು ಅರಿಯುವಷ್ಟು ಅವನಿಗೆ ಪುರುಸೊತ್ತಿರಲಿಲ್ಲ, ಕೊನೆಯುಸಿರಿಃ 
ತನಕವೂ ಅವನು ದುರಾಸೆಯಲ್ಲಿ ಸಿಲುಕಿದ್ದ ಅದಕ್ಕೆ ಅಂತ್ಯವೆಂಬುದೇ ಇರಲಿಲ್ಲ ಕಟ್ಟಕಡೆ 
ಅವನು ಜೀವ ಕೊಡುತ್ತಿದ್ದ ಎಲ್ಲವನ್ನೂ ಮರಣವು ಕಸಿದುಕೊಂಡಿತು. ಅವನಿಗೆದುರಾಗಿರುವ ಆಃ 
ದೊಡ್ಡ ವಾಸ್ತವಿಕತೆಯ ಚಿಂತೆ ಅವನಿಗಿರಲಿಲ್ಲ ಜೀವನದ ಗುರಿಯಾಗಿರುವ ದೇವಸಂಪ್ರೀತಿ! 
ಸಹಕಾರಿಯಾಗಬೇಕಿದ್ದ ಅವನ ಸಂಪತ್ತು ಅವನಿಗೆ ಪ್ರಾಣಕಂಟಕವಾಗಿ ಪರಿಣಮಿಸಿತು. ಅವನ ಪಾಲಿಃ 
ದುಃಖ ಅಪಮಾನವನ್ನು ಬಿಟ್ಟರ ಬೇರೇನೂ ದಕ್ಕಲಿಲ್ಲ ಕಿಯಾಮತ್‌ನಂದು ಕನ್ನ ತಪ್ಪಿಗೆ ಪ ಪ್ರಾಯಶ್ಚಿ 
ಮಾಡಿಕೊಳ್ಳಲಿಕ್ಕೂ ಅವನಿಂದಾಗದು. 


SE: 42% ತೂ ಬೂ) 3) ಆ 3 
(೨೨೭) 


197. ಪ್ರವಾದೀಸ) ಹೇಳಿರುವುದಾಗಿ ಅಬೂದರ್ದಾ(ರ) ಹೀಗೆ ಉಲ್ಲೇಖಿಸುತ್ತಾರೆ- 
ಯಾವುದೇ ವಸ್ತುವಿನ ಮೇಲಿನ ಅತಿಯಾದ ವ್ಯಾಮೋಹವು ನಿನ್ನನ್ನು. ಅಂಧನಾಗಿಯ 
- ಕಿವುಡನಾಗಿಯೂ ಮಾಡುತ್ತದೆ." ಃ (ಅಬೂ ದಾವೂದ್‌) 


ಪ್ರವಾದಿ ವಚನಗಳು ಘಿ 173 


ಟಿಪ್ಪಣಿ: 

4. ಪ್ರವಾದಿ(ಸ) ಈ ಸಂಕ್ಸಿಪ್ಪಗಳಲ್ಲಿ ಬಹಳ ದೊಡ್ಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಾನವನಿಗೆ 
ಅವನ ಒಂದು ಅತಿದೊಡ್ಡ ದೌರ್ಬಲ್ಯದ ಕುರಿತು ಎಚ್ಚರಿಸಿದ್ದಾರೆ. ಒಬ್ಬನ ಮನಸ್ಸಿಗೆ ಒಂದು ವಸ್ತು, 
ಪ್ರಿಯವಾಗಿ ಬಿಟ್ಟರೆ, ಅವನ ದೌರ್ಬಲ್ಯವೂ ಅವನಿಗೆ ಕಲೆಯಾಗಿ ಕಾಣುತ್ತದೆ. ಅವನು ಸತ್ಯ-ಅಸತ್ಯವನ್ನು 
ಗುರುತಿಸುವ ಕೇವಲ ಸತ್ಯವನ್ನು ಬೆಂಬಲಿಸುವ ಮತ್ತು ಅಸತ್ಯವನ್ನು ತಿರಸ್ಕರಿಸುವ ಸಾಮರ್ಥ್ಯ 
ಕಳೆದುಕೊಳ್ಳುತ್ತಾನೆ. 

ಆದ್ದರಿಂದ ಆರಂಭದಲ್ಲೇ ಮಾನವನು, ತಾನು ಜೀವನದಲ್ಲಿ ಯಾವುದನ್ನು ಪ್ರೀತಿಸಬೇಕು, 
ಯಾವುದನ್ನು ತಿರಸ್ಕರಿಸಬೇಕು ಎಂದು ತೀರ್ಮಾನಿಸಬೇಕು. ಅವನು ಯಾವುದನ್ನು ಗಳಿಸಲು 
ಪರಿಶ್ರಮಿಸಬೇಕೆಂದು ತಿಳಿದಿರಬೇಕು. ಅನ್ಯಥಾ ಒಂದು ವಸ್ತುವನ್ನು ಮೆಚ್ಚಿದ ನಂತರ ಅದರಿಂದ 
ತಪ್ಪಿಸಿಕೊಳ್ಳುವುದು ದುಸ್ತರವಾಗಬಹುದು. 

ಮನುಷ್ಯನಿಗೆ ಕೆಲವು ವಿಜಾರಗಳು ಮತ್ತು ಸಿದ್ಧಾಂತಗಳಿರುತ್ತದೆ. ಅದೇ ರೀತಿ ಅವನಲ್ಲಿ 
ಕೆಲವು ಭಾವನೆಗಳಿರುತ್ತದೆ. ಅದನ್ನು ಅವನು ತಣಿಸ ಬಯಸುತ್ತಾನೆ. ಮೂರನೆಯದಾಗಿ ಅವನಲ್ಲಿ 
ಕ್ರಿಯಾಶಕ್ತಿಯಿರುತ್ತದೆ. ಅದು ಕಾರ್ಯರಂಗ ಹುಡುಕುತ್ತದೆ. ಈ ಮೂರೂ ಕೋನಗಳಿಂದ ಧರ್ಮವು 
ನೀಡಿದ ಮಾರ್ಗದರ್ಶನವು ಸರಿಯೇ ಆಗಿರಲು ಸಾಧ್ಯ. ' 

ಕುರ್‌ಆನ್‌ ಮತ್ತು ಸುನ್ನತ್‌ಗಳಲ್ಲಿಸಿಗುವ ಶತ್ತಸಿದ್ಧಾಂತಗಳೇ ಅತ್ಯುತ್ತಮವೂ ಸುಭದ್ರವೂ ಆಗಿವೆ. 
ಅವುಗಳನ್ನು ಅಳವಡಿಸಲು ಪ್ರಯತ್ನಿಸಬೇಕು. ಇಸ್ಲಾಮೀ ಸಿದ್ಧಾಂತಗಳಿಗೆದುರಾದ ಯಾವ ಸಿದ್ಧಾಂತವೂ 
ಸ್ವೀಕಾರಾರ್ಹವಲ್ಲ ಇಸ್ಲಾಮೇತರ ಸಿದ್ಧಾಂತಗಳು ಮಾನವನನ್ನು ಯಾವುದೇ ನೆರಳೋ ತಂಪೋ ಇಲ್ಲದ 
ಮರುಭೂಮಿಯಲ್ಲಿತಂದು ನಿಲ್ಲಿಸುತ್ತದೆಂಬುದನ್ನು ಮೊದಲ ಹೆಜ್ಜೆಯಲ್ಲೇ ತಿಳಿದುಕೊಳ್ಳಬೇಕು. 

ಇನ್ನು ಭಾವನೆಗಳ ಕುರಿತು ಹೇಳುವುದಾದರೆ ಮಾನವನು ಅಗ್ಗದ ಭಾವನೆಗಳನ್ನು ಹೊಂದಿದರೆ 
ಅವನಿಗೆ ಅತ್ಯುತ್ತಮ ಮತ್ತು ಪವಿತ್ರ ಭಾವನೆಗಳೂ ಸಪ್ಪೆಎನಿಸುತ್ತದೆ. ಅವನಿಗೆ ಮಾನವನ ನೈಜ ಪ್ರಕೃತಿಯ 
ಪರಿಚಯವಿರುವುದಿಲ್ಲ ದಾಸ್ಯಭಾವನೆ, ದೇವ ಸಂಪ್ರೀತಿಯ ಬಯಕೆ, ದೇವಭಯ, ಹಿತಚಿಂತನೆಯ 
ಸ್ಫೂರ್ತಿ, ಅಲ್ಲಾಹ್‌ ಮತ್ತು ರಸೂಲರ ಪ್ರೀತಿ ಹಾಗೂ ಜೀವನದ ಉನ್ನತ ಮೌಲ್ಯಗಳು ರುಚಿಸುವುದಿಲ್ಲ 

ಅದೇ' ರೀತಿ ಜೀವನದ ಪ್ರಾಯೋಗಿಕ ಅಂಶವನ್ನು ನೋಡುವುದಾದರೆ ಒಬ್ಬನಿಗೆ ಒಂದು 
ವಿಶೇಷ ಸಂಸ್ಕೃತಿಯು ಇಷ್ಟವಾದರೆ ಅವನು ಅದರ ಬೆಂಬಲಿಗನಾಗಿ ಬಿಡುತ್ತಾನೆ. ಅವನಿಗೆ ಇಸ್ಲಾಮೀ 
ಸಂಸ್ಕೃತಿ ಮತ್ತು ಇಸ್ಲಾಮೀ ಜೀವನ ರೀತಿಯಲ್ಲಿ ಯಾವುದೇ ಆಕರ್ಷಣೆಯಿರುವುದಿಲ್ಲ ಇಂತಹವನು 
ಕುರುಡನೂ ಕಿವುಡನೂ ಆಗಿ ಬಿಡುತ್ತಾನೆ. ಒಂದು ವಸ್ತುವಿನ ಒಳಿತು-ಕೆಡುಕುಗಳನ್ನು ವಿವೇಚಿಸಿ 
ತಿಳಿಯಲು ಅವನ ದೃಷ್ಟಿ ಕಾರ್ಯವೆಸಗುವುದಿಲ್ಲ ಇನ್ನೊಬ್ಬರಿಂದ ಕೇಳಿ ತನ್ನ ತೀರ್ಮಾನವನ್ನು ಪುನರ್‌ 
ಪರಿಶೀಲಿಸಲು ಅವನಿಂದಾಗುವುದಿಲ್ಲ, ` 

ಅನೇಕ ಮಂದಿಗೆ ಇಲ್ಲಿನ ಹೊನ್ನು ಮಣ್ಣಲ್ಲದೆ ಬೇರೇನೂ ಕಾಣುವುದಿಲ್ಲ ಈ ಅನಶ್ಚರ 
ಲೋಕದ ಬೆಡಗು ಬಿನ್ನಾಣಗಳೇ ಅವರಿಗೆ ಸರ್ವಸ್ವ ಅದನ್ನು ಗಳಿಸುವುದರಲ್ಲೇ ಅವರಿಗೆ ಆಸಕ್ತಿ. ಇಲ್ಲಿ 
ಪ್ರಸಿದ್ದಿ ಮತ್ತು ಹೆಸರು ಗಳಿಸುವುದೇ ಅವನ ಜೀವನದ ಗುರಿಯಾಗಿದೆ. ಅವನ ಈ ಹೆಬ್ಬಯಕೆಯೇ 


374: ' " ಪ್ರವಾದಿ ವಚನಗಳು 
ಅವನನ್ನು ಅಂಧ ಮತ್ತು ಕಿವುಡನನ್ನಾಗಿ ಮಾಡುತ್ತದೆ. ಪ್ರವಾದಿಯವರ(ಸ) ಮಾತಿನ ಸತ್ಯತೆಯನ್ನು 
ನೀವು ದೈನಂದಿನ ಬದುಕಿನಲ್ಲಿ ನೋಡಬಹುದು. ಕೆಲವೊಮ್ಮೆ ಮನುಷ್ಯನಿಗೆ ತನ್ನ ಸಂತಾನದೊಂದಿಗೆ, 
. ಅವನು ಧರ್ಮಭ್ರಷ್ಟನಾದರೂ ಮಹಾಪಾಷಿಯಾದರೂ ದೇವಧಿಕ್ಕಾರಿಯಾದರೂ ಅತಿಯಾದ 
ಪ್ರೀತಿಯಿರುತ್ತದೆ. ಇನ್ನು ಕೆಲವೊಮ್ಮೆ ದೇಶನಿಷ್ಠೆ ಮತ್ತು ದೇಶ ಪ್ರೇಮವು ಅವನನ್ನು ಇತರರ ಬಗ್ಗೆ 
ಚಿಂತಿಸಲು ಬಿಡುವುದಿಲ್ಲ ಅವನ .ಅನುಕಂಪವೆಲ್ಲ ಕೇವಲ ತನ್ನ ದೇಶಕ್ಕೆ ಮೀಸಲಾಗಿರುತ್ತದೆ: ದೇಶವು 
ಸತ್ಯದಲ್ಲಿದ್ದರೂ ಅಸತ್ಯದಲ್ಲಿದ್ದರೂ ಅವನು ತನ್ನ ದೇಶಕ್ಕೆ ನಿಷ್ಠನಾಗಿರುತ್ತಾನೆ. ವಸ್ತುತಃ “ವಿಶ್ವಾಸಿಗಳು 
ಅತಿ ಹೆಚ್ಚಾಗಿ ಅಲ್ಲಾಹನನ್ನು ಪ್ರೀತಿಸುತ್ತಾನೆ.'' (ಪವಿತ್ರ: ಕುರ್‌ಆನ್‌, 2:165) ಎಂದು ಕುರ್‌ಆನ್‌ 
ಎಚ್ಚರಿಸುತ್ತದೆ. ವಿಶ್ವಾಸಿಗಳ ಪ್ರೀತಿಯ ಕೇಂದ್ರವು ಅಲ್ಲಾಹನಾಗಿದ್ದಾನೆ. ಅವರ ಎಲ್ಲ ಪ್ರೀತಿ-ದ್ವೇಷಗಳು 
ಮತ್ತವರ ಜೀವನದ ಸಕಲ ಚಟುವಟಿಕೆಗಳು ಅದೇ ಒಂದು ಪ್ರೀತಿಗೆ ಅಧೀನವಾಗಿರುತ್ತದೆ. 


ವಿಲಾಸೀ ಬದುಕು 


ಚೆ 4 MN] ಟೊ ೮) (3% ಕ 
a) ಹಯ i sce 8, 5: 08 


198. ಮುಆದ್‌ ಬಿನ್‌ ಜಬಲ್‌(ರ) ಹೇಳುತ್ತಾರೆ. ಪ್ರವಾದಿಸು ನನ್ನನ್ನು ಯಮನಿಗೆ 
ಆಡಳಿತಾಧಿಕಾರಿಯಾಗಿ ಮಾಡಿ ಕಳಿಸುವಾಗ ಹೀಗೆ ಹೇಳಿದರು- ವಿಲಾಸೀ ಜೀವನ ನಡೆಸದಿರಿ. 
ಅಲ್ಲಾಹನ ದಾಸರು ವಿಲಾಸ ಪ್ರಿಯರಾಗಿರುವುದಿಲ್ಲ! (ಅಹ್ಮದ್‌) 
ಟಿಪ್ಪಣಿ: 

1. ಆಂದರೆ ನೀವು ಯಮನಿಗೆ ಓರ್ವ ಆಡಳಿತಗಾರನಾಗಿ ಹೋಗುತ್ತಿರುವಿರಿ. ಅಲ್ಲಿಜೀವನದ 
ಸುಖ-ಭೋಗಗಳನ್ನು ಅನುಭವಿಸುವ ಅವಕಾಶಗಳು ನಿಮಗೆ ಒದಗುವುವು. ಆದರೆ ನೀವು 
ಲೋಕಪ್ರಿಯ ಆಡಳಿತಗಾರರಂತಹ ನೀತಿಯನ್ನು ಅನುಸರಿಸಬಾರದು. ದೇವನ ನಿಷ್ಠ ದಾಸರು ಅವನು 
ವಹಿಸಿಕೊಟ್ಟ ಹೊಣೆಗಾರಿಕೆಗಳನ್ನು ಈಡೇರಿಸುವ ಚಿಂತೆಯಲ್ಲಿರಬೇಕು. ಈ ಲೋಕವು ಐಶಾರಾಮದ 
ಜೀವನದ ಚಿಂತೆಯಲ್ಲಿಮುಳುಗುವ ಸ್ಥಳವಲ್ಲ ನೈಜ ಜೀವನವು ಪರಲೋಕ ಜೀವನವಾಗಿದೆ. 


ಬು SOS EE 204: 8) 55 
ಐ ಟ್‌ ಲ ಫ್ಸೂ ೨೬ (ಸೂ ಆ ್‌ಚ॥ 
ತ ಎ 343 JST 013 ೬೬೫; 


(6b) ಓತಿ 


ಪ್ರವಾದಿ ವಚನಗಳು 175 


199, ಹುದ್ಯೆಫಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ನಮ್ಮನ್ನು ಚಿನ್ನ ಬೆಳ್ಳಿಯ ಪಾತ್ರೆಗಳಲ್ಲಿ 
ಆಹಾರ ಸೇವಿಸುವುದರಿಂದ, ರೇಶ್ಮೆ ಬಟ್ಟೆಗಳನ್ನು ಧರಿಸುವುದರಿಂದ ಮು ಅದರ ಮೇಲೆ 
ಕುಳಿತುಕೊಳ್ಳುವುದರಿಂದ ತಡೆದಿದ್ದಾರೆ. | (ಬುಖಾರಿ) 


ಟಿಪಣಿ: 
ನ 


2. ಅಂದರೆ ಸಿರಿವಂತರ ಆಡಂಬರ ಮತ್ತು ಅಜ್ಞಾನಿಗಳ ರೀತಿ ನೀತಿಗೂ ಇಸ್ಲಾಮೀ ಜೀವನ 
ಶೈಲಿಗೂ ಯಾವುದೇ ಸಂಬಂಧವಿಲ್ಲ ವಿಶ್ವಾಸಿಯು ಇಂತಹ ವಿಷಯಗಳಿಂದ ದೂರವಿರಬೇಕು. 


ಆತನಿಗ್ರಹ 
೪ 


J 
4%... ಹ ೫. ೪0 PA ಇಕ್‌ ಜ್‌ 1 
೮44% ೬ ಕ) EA : 18/2 PI gE 
NNT, 


ತ್ರಿ ನ 


ಬಂ ಯ ಬ್‌ 8 BN Gs: 68 
Sl dys ib TG SAS: 8. 539 ad 
4 (6s) 5153 
200. ಅಬುಲ್‌ ಅಹ್ನಸ್‌(ರು ತನ್ನ ತಂದೆಯಿಂದುದ್ದರಿಸಿ ಹೀಗೆ ವರದಿ ಮಾಡುತ್ತಾರೆ- 
ನಾನು ಪ್ರವಾದಿಯವರ ಸನ್ನಿಧಿಗೆ ಹೋದೆ. ಆಗ ಸನ್ನ ಮೈಯಲ್ಲಿ ಅತ್ಯಂತ ಶಿಥಿಲವಾದ 
ಬಟ್ಟೆಯಿತ್ತು. ಪ್ರವಾದೀಸ) ನನ್ನೊಂದಿಗೆ ನಿಮ್ಮಲ್ಲಿ ಸಂಪತ್ತಿದೆಯೇ ಎಂದು ಕೇಳಿದರು. 
` ನಾನು ಹೌದೆಂದೆ. ಪ್ರವಾದಿ(ಸ) ಎಂತಹ ಸಂಪತ್ತು ಎಂದು ಕೇಳಿದರು. ನಾನು ಹೇಳಿದೆ- 
ಅಲ್ಲಾಹನು ನನಗೆ ಎಲ್ಲರೀತಿಯ ಸಂಪತ್ತನ್ನು ನೀಡಿ ಅನುಗ್ರಹಿಸಿದ್ದಾನೆ. ಒಂಟೆ, ದನ, ಆಡು, 
ಕುದುರೆಗಳು ಹಾಗೂ ಗುಲಾಮರು ಇತ್ಯಾದಿ. ಪ್ರವಾದೀಸ) ಹೇಳಿದರು- ನಿಮಗೆ ಅಲ್ಲಾಹನು 
ಸಂಪತ್ತನ್ನು ದಯಪಾಲಿಸಿರುವಾಗ ಅವನ 'ಅನುಗ್ರ ಹ ಮತ್ತು ಔದಾರ್ಯದ ಪ್ರಭಾವ ನಿಮ್ಮಲ್ಲಿ 
ಗೋಚರಿಸಬೇಕು. (ನಸಾಈ) 
ಟಿಪ್ಪಣಿ: 
1.-ದಾರಿದ್ರ್ಯದ ನಟನೆಯು ಒಂದು ರೀತಿಯಲ್ಲಿ ಅನುಗ್ರಹಗಳ ನಿರಾಕರಣೆಯಾಗಿದೆ. ಅದನ್ನು 
ತೊರೆಯಬೇಕು. ಆದರೆ ಅನುಗ್ರಹಗಳ ಪ್ರದರ್ಶನದಲ್ಲಿ ಮನುಷ್ಯ ದುಂದುವೆಚ್ಚ ಮತ್ತು ಆಡಂಬರದ 
ಮಟ್ಟಕ್ಕೆ ತಲುಪಬಾರದು. 


176 ಪ್ರವಾದಿ ವಚನಗಳು 


ಚ ಟ್ರಾ ಭೂ 


bu: ಈ 2/12) 04:04) ಸಿ15 
Ai: 2/8: 0 ಬೈಟು 
(ಆ)ಉ) [ಯೆ 


201. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು- ಕಾಲವು 
ಹತ್ತಿರವಾಗುತ್ತಾ ಇದೆ. ಕರ್ಮಗಳೂ ಕಡಿಮೆಯಾಗುವುವು. ಜಿಪುಣತೆಯನ್ನು ಮನದೊಳಗೆ 
ಹಾಕಲಾಗುವುದು ಮತ್ತು ಹರಜ್‌ ಹೆಚ್ಚಾಗುವುದು. ಜನರು ಕೇಳಿದರು: ಹರಜ್‌ ಎಂದರೇನು? 
ಪ್ರವಾದೀಸ) ಹೇಳಿದರು- ಕೊಲೆ, ಕೊಲೆ. (ಬುಖಾರಿ) 
ಟಿಪ್ಪಣಿ: 

2. ಜನರಲ್ಲಿ ಕೆಡುಕು ಅಧಿಕವಾಗುವುದು. ಜ್ಞಾನ ಮತ್ತು ಕರ್ಮದಿಂದ ಜನರು ದೂರ 
ಸರಿಯುವರು. ಜನರಲ್ಲಿ ಅತಿಯಾಸೆ, ಸಂಕುಚಿತತೆ ಮತ್ತು ಜಿಪುಣತೆ ಹೆಚ್ಚಾಗುವುದು. ಕೊಲೆ, 
ರಕ್ತಪಾತಗಳು ವ್ಯಾಪಕವಾಗುವುದೆಂದರ್ಥ. 


PAP 


೨ ಯೂ > EL 
ಜ:4% 2 1೨1 28: (42; 


Js pl sul! ದ್ರಿ [೫೬ ಸ 
dks 545 i ಇಗ ಗ 5 0 
(Ce TES 5 11 

202. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಪ್ರತಿನಿತ್ಯ 
ಬೆಳಗಾಗುವಾಗ ಇಬ್ಬರು ದೇವಚರರು ಇಳಿದು ಬರುತ್ತಾರೆ. ಅವರಲ್ಲೊಬ್ಬರು ಹೇಳುತ್ತಾರೆ- 
ಅಲ್ಲಾಹನೇ। ಖರ್ಚು ಮಾಡುವವನಿಗೆ ಇನ್ನಷ್ಟು ಕೊಡು, ಇನ್ನೊಬ್ಬರು ಹೇಳುತ್ತಾರೆ. 
ತಡೆಯುವವನನ್ನುನಾಶಗೊಳಿಸು.' (ಮುಸ್ಲಿಮ್‌) 
ಟಿಪ್ಪಣಿ: 

3. ಔದಾರ್ಯವು ಅಲ್ಲಾಹನಿಗೆ ಬಹಳ ಪ್ರಿಯ, ಅವನಿಗಾಗಿ ದೇವಚರರು ಪ್ರಾರ್ಥಿಸುತ್ತಾರೆ. 
ಅಲ್ಲಾಹನೇ! ಇವನಿಗೆ ಇನ್ನಷ್ಟುಕೊಡು, ನಿನ್ನಸಂಪ್ರೀತಿಗಾಗಿ ತನ್ನಸಂಪತ್ತನ್ನುಖರ್ಚು ಮಾಡುವಂತಾಗಲಿ. 
ತದ್ವಿರುದ್ಧವಾಗಿ ಜಿಪುಣತೆಯು ಅಲ್ಲಾಹನಿಗೆ ಅತ್ಯಂತ ಅಪ್ರಿಯ. ಜಿಪುಣನಿಗಾಗಿ ದೇವಚರರು ಹೀಗೆ 
ಪ್ರಾರ್ಥಿಸುತ್ತಾರೆ. ತನ್ನ ಸಂಪತ್ತನ್ನು ತಡೆದಿರಿಸುವವನ ಸಂಪತ್ತನ್ನು ಅಳಿಸಿ ಬಿಡು. ಅವನಿಂದ ನಿನ್ನ 
ದಾಸರಿಗೋ ನಿನ ್ಲಧರ್ಮಕ್ಕೋ Gin ಪ್ರಯೋಜನವಿಲ್ಲ 

ಪ್ರತಿನಿತ್ಯ ಬೆಳೆಗಾಗುವಾಗ ಪ್ರಾರ್ಥಿಸುತ್ತಾರೆಂದು ಹೇಳಿರುವುದರಿಂದ, ಮನುಷ್ಯ ಪ್ರತಿದಿನ 
ಉದಾರಿಯಾಗಿ ದಿನ ಕಳೆಯಬೇಕು. ಜಿಪುಣತೆ ಸಂಕುಚಿತ ಬುದ್ಧಿ ಮತ್ತು ದೃಷ್ಟಿ ಅವನಲ್ಲಿರಬಾರದೆಂದು 
ತಿಳಿದು ಬರುತ್ತದೆ. 


ಪ್ರವಾದಿ ವಚನಗಳು | 177 


FO 


pS psi: ೬ 0 35 28: 84s) 
) ಹಯ ಹಿ ಅರೆಸ 2 ಹಸಿ ಬಟ 
[3 
Mic Jd J Go SS ಟಿ Ge desi ಡಿ 
(Gl) JS HB 
203. ಅಬೂಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಉದಾರಿಯು 
ಅಲ್ಲಾಹನಿಗೆ ಹತ್ತಿರವಾಗಿರುತ್ತಾನೆ. ಜನರಿಗೆ ಹತ್ತಿರವಾಗಿರುತ್ತಾನೆ, ಸ್ಪರ್ಗಕ್ಕೆ ಹತ್ತಿರವಾಗಿರುತ್ತಾನೆ 
ಮತ್ತು ನರಕದಿಂದ ದೂರವಾಗಿರುತ್ತಾನೆ. ಆದರೆ ಜಿಪುಣನು ಅಲ್ಲಾಹನಿಂದ ದೂರ, 
ಜನರಿಂದ ದೂರ, ಸ್ವರ್ಗದಿಂದ ದೂರವಾಗಿರುತ್ತಾನೆ. ಮತ್ತು ನರಕಕ್ಕೆ ಹತ್ತಿರವಾಗಿರುತ್ತಾನೆ." 
ಖಂಡಿತವಾಗಿಯೂ ಓರ್ವ ಅಜ್ಞಾಧಿಯಾದ ಉದಾರಿಯು ಆರಾಧಕೆನಾದ ಜಿಪುಣನಿಗಿಂತ 
ಅಲ್ಲಾಹನಿಗೆ ಹೆಚ್ಚು ಪ್ರಿಯನಾಗಿರುತ್ತಾನೆ.*  ಿರ್ಮಿದಿ) 
ಟಿಪ್ಪಣಿ: | 
4. ಔದಾರ್ಯವು ಅಲ್ಲಾಹನ ವಿಶಿಷ್ಟ ಗುಣವಾಗಿದೆ. ಅಲ್ಲಾಹನು ಜಿಪುಣನನ್ನು 
ಹತ್ತಿರಗೊಳಿಸುವುದು ಹೇಗೆ? ಅವನು ತನ್ನ ಜಿಪುಣತೆಯಿಂದಾಗಿ ಜನರ ದೃಷ್ಟಿಯಲ್ಲಿನಿಂದ್ಯನಾಗುತ್ತಾನೆ. 
ಸ್ವರ್ಗವೂ ಅವನನ್ನು ನಿರೀಕ್ಷಿಸಲಾರದು. ಚಾರಿತ್ರ್ಯದಿಂದ ಮಾತ್ರ ಸ್ನ ್ವ್ಕೆ ಅರ್ಹರಾಗಬಹುದ್ದು. ` 
ಉನ್ನತ ಚಾರಿತ್ರ ಪಂತರು ಮಾತ್ರ ಸ್ಪರ್ಗವಾಸಿಗಳಾಗಬಲ್ಲರು. ಜಿಪುಣ ಮತ್ತು ಕಠೋರ ಹೃದಯಿಯು 
ಚಾರಿತ್ರ್ಯ ಹೀನನಾಗಿರುತ್ತಾನೆ. ದೇವನ ಕೋಪ ಮತ್ತು ನರಕದ ಧಗಧಗಿಸುವ ಅಗ್ನಿ ಜಿಪುಣನಿಗೆ ಅತಿ 
NEE 
5. ಅಜ್ಞಾನಿಯಾದ ಉದಾರಿಗೆ ಆತ್ಮದ ವೈಶಾಲ್ಯ, ಇಡು ಸಂಪನ್ನತೆ ಮತ್ತು ಸಜ್ಜಾರಿತ್ರ್ಯ 
ಒದಗುವುದರಿಂದ. ಆದರೆ ಜಿಪುಣನಾದ ಆರಾಧಕನಿಗೆ ಅವು ದಕ್ಕಲಾರವು. ಅವನನ್ನು ಆರಾಧಕನೆಂದು 
ಕರೆಯಬಹುದು. ಆದರೆ ಉನ್ನತ" ಚಾರಿತ್ರ್ಯ ಹೊಂದಿದವನೆಂದು ಹೇಳಲಾಗದು. 


ಕೋಪ 


ಬರಿ: 2412/24: (3 


ಪು ಬು ಓತ ಆಚೆ ಒಮ Was 


ರು) 


178 ಪ್ರವಾದಿ ವಚನಗಳು. 


204. ಅಬೂ ಹುರೈರಾರಿಂದ(ರ) ವರದಿ: ಪ್ರವಾದೀಸ) ಹೇಳಿದರು: ಕುಸ್ತಿ ಪಂದ್ಯಾಟದಲ್ಲಿ 
ವೈರಿಯನ್ನು ಕೆಡವಿ ಹಾಕುವವನು ನಿಜವಾದ ಗಟ್ಟಿಗೆನಲ ಕೋಪ ಬಂದಾಗ ತನ್ನನ್ನು 
ನಿಯಂತ್ರಿಸಿಟ್ಟುಕೊಳ್ಳುವವನೇ ನಿಜವಾದ ಬಲಶಾಲಿ.! (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

ಕ 7 1. ತನ್ನನ್ನು ತಾನು ನಿಯಂತ್ರಿಸುವುದು ಮನುಷ್ಯನ ಮಟ್ಟಿಗೆ ಬಹಳ ಕಷ್ಟದ ಕೆಲಸ ಆದ್ದರಿಂದ 
ಕೋಪ ಬಂದಾಗ ತನ್ನನ್ನು ನಿಯಂತ್ರಿಸುವವನು ಅತಿದೊಡ್ಡ ಪರಾಕ್ರಮಿ ಅರೋಚಕ ಮಾತಿನಿಂದ 
ಮನುಷ್ಯನಿಗೆ ಕೋಪ ಬರುತ್ತದೆ. ಅದು ಸ್ಟಾಭಾವಿಕೆ ಮನುಷ್ಯನಿಗೆ ಕೋಪ ಬರಬಾರದೆಂಬುದು 
ಉದ್ದೇಶವಲ್ಲ, ವಾಸ್ತವದಲ್ಲಿ ಅವನು ಕೋಪ, ಕ್ರೋಧಕ್ಕೆ ಅಧೀನವಾಗಿ ಬೇಡದ ಕೆಲಸ ಮಾಡುವುದು 
ಅವನಿಗೆ ಭೂಷಣವಲ್ಲ, 


28 foro ಇಟ್ರೆ 6 4%, ad 

33 UBS Gh: ಟಿಟಿ ಬೆರಿ! (2 ಪ್‌ ಪ್ರಿ) 
ಜಲ ಲ್‌ ಟಫಫ ಳೇ 

ನ ಬೋ ಚಾ 155 | 390 

‘Gps. ಆಸೊಂ) ಜು ಟರ SA 

205. ಮುಆದ್‌ ಬಿನ್‌ ಅನಸ್‌(ರ)ರಿಂದ ವರದಿ- ಪ್ರವಾದಿ(ಸ) ಹೇಳಿದರು: ತನ್ನ 
ಕೋಪದ ಬೇಡಿಕೆಯನ್ನು ಈಡೇರಿಸುವ ಸಾಮರ್ಥ್ಯವಿದ್ದೂ ಒಬ್ಬನು ತನ್ನ ಕೋಪವನ್ನು ನುಂಗಿ 
ಕೊಂಡರೆ ಕಿಯಾಮತ್‌ನ. ದಿನ ಅಲ್ಲಾಹನು ಸಕಲ ಮಾನವರ ಮುಂದೆ ಅವನನ್ನು ಕರೆಯುವನು 
ಮತ್ತುಸ್ವರ್ಗದ ವಿಶಾಲಾಕ್ತಿ ಕ್ಲಿಕನೈೆಯರ ಪೈಕಿ ಯಾರನ್ನುಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದು 
ಎನ್ನುವನು. 2 (ತಿರ್ಮಿದಿ, ಅಬೂ ದಾವೂದ್‌) 
ಟಿಪ್ಪಣಿ: 

2. ಅಂದರೆ ಸಾಮರ್ಥ್ಯವಿದ್ದೂ ಪ್ರತೀಕಾರಕ್ಕಿಳಿಯದೆ ತನ್ನ ಕೋಪವನ್ನು ನುಂಗಿಕೊಳ್ಳುವ 
ಸಜ್ಜನ ವ್ಯಕ್ತಿಯನ್ನು ಅಲ್ಲಾಹನು ಗೌರವಿಸುತ್ತಾನೆ, ಕಿಯಾಮತ್‌ನ ದಿವಸ ಎಲ್ಲರ ಮುಂದೆ ಅವನನ್ನು 
ಪತಿಷ್ಠಿತಗೊಳಿಸುವನು. ಅವನ ಪಾವಿತ್ರ್ಯ ಮತ್ತು ಉನ್ನತ ಚಾರಿತ್ರ್ಯದ ಕುರಿತು ಈ ಲೋಕದಲ್ಲಿ 
ಜನರು ಅಜ್ಞರಾಗಿರಬಹುದು. ಆದರೆ ಅವನು ಓರ್ವ ಉನ್ನತ ಚಾರಿತ್ರ "ದ ವ್ಯಕ್ತಿಯಾಗಿದ್ದನೆಂಬುದನ್ನು 
ಅಲ್ಲಾಹನು ಎಲ್ಲರಿಗೂ ತಿಳಿಸುವನು. ಅದರ ಫಲವಾಗಿ ಅವನು ಸ್ವರ್ಗದಲ್ಲಿವಿಶಾಲಾಕ್ಟಿ. ಅಪ್ಪರೆಯನ್ನೂ 
ಪಡೆಯುವನು. 


ಗೆ ನೆ 


Mo ES MA Ma 
ಬಟಟ 62 SEEM SP) gE 
sb Ua ls ಭಳ 3% £ 3k 14 

Cola as Bed 1 Sad 


ಪ್ರವಾದಿ ವಚನಗಳು ` 179. 


206. `ಅನಸ್‌(ರು ವರದಿ ಮಾಡುತ್ತಾರೆ: ಪ್ರವಾದಿಸು -ಹೇಳಿದರು: ಯಾರು ತನ್ನ 
ನಾಲಗೆಯನ್ನು ನಿಯಂತ್ರಿಸುತ್ತಾನೋ ಅಲ್ಲಾಹನು ಅವನ ನ್ಯೂನತೆಗಳನ್ನು ಮುಚ್ಚಿಹುತ್ತಾನೆ." 
ಯಾರು ತನ್ನ ಕೋಪವನ್ನು ತಡೆದಿರಿಸುತ್ತಾನೋ ಅಲ್ಲಾಹನು ಕಿಯಾಮತ್‌ಸಂದು. "ಅವನಿಂದ 
ತನ್ನ ಶಿಕ್ಷೆಯನ್ನು ತಡೆದಿರಿಸುವನು ಮತ್ತು ಯಾರು ತನ್ನ ತಪ್ಪುಗಳಿಗಾಗಿ ಅಲ್ಲಾಹನಿಂದ 
ಕ್ಥಮೆಯಾಚಿಸುತ್ತಾನೋ ಅಲ್ಲಾಹನು ಅವನ ಕ್ಷಮೆಯನ್ನು. ಸ್ವೀಕರಿಸುವನು. ಜ್ನ 

'ಬೈಹಕಿ- ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 

3. ಅಲ್ಲಾಹನು ದಾಸನೊಂದಿಗೆ ಹೇಗೆ ವ್ಯವಹರಿಸುತ್ತಾನೆಂಬುದು ದಾಸನು ಅವನೊಂದಿಗೆ ಹೇಗೆ 
ವ್ಯವಹರಿಸುತ್ತಾನೆ ಮತ್ತು ಅವನ ಇತರ ದಾಸರೊಂದಿಗೆ ಹೇಗೆ ವರ್ತಿಸುತ್ತಾನೆಂಬುದನ್ನು ಅವಲಂಬಿಸಿದೆ. 
ಇತರರನ್ನು ಬೈಯದ, ಅವರನ್ನು ಅವಮಾನಿಸದ ವ್ಯಕ್ತಿಯ ದೋಷಗಳನ್ನು ಅಲ್ಲಾಹನು ಬಚ್ಚಿಡುತ್ತಾನೆ. 
ಅನ್ಯಥಾ ಅಲ್ಲಾಹನು ಯಾರದಾದರೂ ರಹಸ್ಯವನ್ನು ಬಯಲುಗೊಳಿಸಿಬಿಟ್ಟರೆ, ಅನಂತರ ಸಕಲ 
ಮಾನವರೆದುರು ಅವನನ್ನು ನಿಂದ್ಯನಾಗಿ ಮಾಡಿಬಿಡುವನು. 

ಅದೇ ರೀತಿ ಒಬ್ಬನು ಅರೋಚಕವಾಗಿರುವ ಸ್ಥಿತಿಯಲ್ಲೂ ಇತರರ ಮೇಲೆ ತನ್ನ ಕೋಪವನ್ನು 
ತೋರದೆ, ಅದನ್ನುನುಂಗಿಕೊಂಡರೆ, ಅಲ್ಲಾಹನ ವರ್ತನೆಯೂ ಅವನೊಂದಿಗೆ ಹಾಗೆಯೇ ಇರುವುದು. 
ಅವನನ್ನು ಅಲ್ಲಾಹನು ತನ್ನ ಕೋಪ ಮತ್ತು ಶಿಕ್ಷೆಯಿಂದ ರಕ್ಷಿಸುವನು. 

ಹಾಗೆಯೇ ಯಾರಾದರೂ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ಅಲ್ಲಾಹನಿಂದ ತನ್ನ ತಪ್ಪುಗಳಿಗೆ 
ಕ್ಷಮೆ ಯಾಚಿಸಿದರೆ ಅವನನ್ನು ದೇವನು ಕ್ಷಮಿಸದಿರಲು ಸಾಧ್ಯವೇ ಇಲ್ಲ ಅಲ್ಲಾಹನಿಗಿಂತ ಹೆಚ್ಚು 
ಪಶ್ಚಾತ್ತಾಪಗಳನ್ನು' ಸ್ವೀಕರಿಸುವವರು ಯಾರೂ ಇಲ್ಲ ಆದರೆ ಅದು ಹಂಧದಲಂಗಿವಾಸಿರಲಿ 
ಪ್ರಾಮಾಣಿಕವಾಗಿರಬೇಕು. 


ದೇಷ 


ಯ 


ಶ್ಲ 


ಥಿ 0 5 EEE ೭ 1 
SSS ಚ ಚಳ) ಟಿವಿ! 

Hy) ES 
(ಟೋ ಓಟ) 


207. ಅಬೂ ಹುಠೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: `ಅನಗತ್ಯ. 
ಗುಮಾನಿಯಿಂದ ದೂರವಿರಿ. ಏಕೆಂದರೆ ಅದು ಅತಿದೊಡ್ಡಸುಳ್ಳಾಗಿದೆ. ಜನರ ದೋಷಗಳನ್ನು 
ಕೆದಕದಿರಿ. ಗೂಢಚರ್ಯೆ ನಡೆಸದಿರಿ. (ಲೋಕದ) ದುರಾಶೆ ತೋರದಿ- ಸಸ - 


180 ಪ್ರವಾದಿ ವಚನಗಳು 
ENE ವಸ 
ಪಡದಿರಿ. ದ್ವೇಷಿಸದಿರಿ, ಪರಸ್ಪರರಿಂದ ಮುಖ ತಿರುಗಿಸದಿರಿ. ಅಲ್ಲಾಹನ ದಾಸರೇ। ಪರಸ್ಪರ 


ಸಹೋದರರಾಗಿರಿ.* (ಮುವತ್ತಾ-ಇಮಾಮ್‌ ಮಾಲಿಕ್‌) 
ಟಿಪ್ಪಣಿ: 

1. ಇಸ್ಲಾಮೀ ಸಮಾಜವನ್ನು ಯಾವ ರೀತಿ ಪರಿಶುದ್ಧವಾಗಿಡಬೇಕೆಂಬ ಉಪಾಯವನ್ನು 
ಈ ಹದೀಸ್‌ನಲ್ಲಿ ತೋರಿಸಿ ಕೊಡಲಾಗಿದೆ. ಸಾಮಾನ್ಯವಾಗಿ ಲೌಕಿಕ ಮೋಹವು ಮನುಷ್ಯನನ್ನು 
ಅಕ್ರಮ-ಅನ್ಯಾಯಕ್ಕೆ ಪ್ರೇರೇಪಿಸುತ್ತದೆ. ಇಸ್ಲಾಮ್‌ ಬಯಸುವ ಉನ್ನತ ಚಾರಿತ್ರ್ಯವು ಅವನಿಂದ 
ಪ್ರಕಟವಾಗುವುದಿಲ್ಲ ಆದ್ದರಿಂದ ಇದರಲ್ಲಿ ಲೌಕಿಕ ಮೋಹ ಮತ್ತು ದುರಾಸೆಯಿಂದ ದೂರವಿರಲು 
ತಾಕೀತು ಮಾಡಲಾಗಿದೆ. 

ಈ ಹದೀಸ್‌ನಲ್ಲಿಆತ್ಯಂತಸಂಕ್ಷಿಪ್ತಮತ್ತುಸಮಗ್ರ ಪದಗಳಿಂದಇಸ್ಲಾಮೀಸಮಾಜದವ್ಳಕಿಷ್ಟ್ಯವನ್ನು 
ನಹ ಇದು ಪ್ರವಾದಿಯವರಿಗೆ ಸಮಗ್ರ ಅರ್ಥದ ಪದಗಳನ್ನು ನೀಡಲಾಗಿದೆಯೆಂಬುದರ 

ಸಷ್ಟ ಉದಾಹರಣೆಯಾಗಿದೆ. ಪ್ರವಾದಿಯವರ, "ಅಲ್ಲಾಹನ ದಾಸರೇ! ಪರಸ್ಪರ ಸಹೋದರರಾಗಿರಿ' 

ಎಂಬ ನುಡಿ ಎಷ್ಟೊಂದು ಸುಂದರವಾಗಿ ವಿಶ್ವಾಸಿಗಳ ಚಿತ್ರಣವನ್ನು ನೀಡುತ್ತದೆ! ವಿಶ್ವಾಹಿಯು ದೇವನಿಗೆ 
ಬಂಡುಕೋರನಾಗಿರುವುದಿಲ್ಲ. ಅವನ ವಿಧೇಯ ದಾಸರಾಗಿರುತ್ತಾರೆ. ಪರಸ್ಪರ ವೈರಿಗಳಾಗಿರುವುದಿಲ್ಲ 
ಸಹೋದರರಾಗಿರುತ್ತಾರೆ, ಪರಸ್ಪರ ಹಿತಚಿಂತಕ ಮತ್ತು ಅನುಕಂಪದ ಸಹೋದರರು. 


ಹೇಡಿತನ 


ಹ್‌ : ೪ 0 2124: ಕಕತ 
ಟಾ 42645 155 08% ೬ ಹ ಎ) 


ಬ ಗ ಟ್‌ ಟಕೆ 

208. ಅನಸ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ನಿಮ್ಮ ಪೈಕಿ ತನಗೆ ಬರುವ 
(ದೈಹಿಕ ಅಥವಾ ಆರ್ಥಿಕ)ಸಂಕಷ್ಟದಿಂದಾಗಿ ಮರಣವನ್ನು ಬಯಸಬಾರದು. ಅಂತಹ 
ಬಯಕೆಯು ಅವನಿಗೆ ಅನಿವಾರ್ಯವಾದರೆ ಅವನು ಹೀಗೆ ಪ್ರಾರ್ಥಿಸಲಿ- ಅಲ್ಲಾಹನೇ। 
ಜೀವನವು ನನ್ನ ಪಾಲಿಗೆ ಉತ್ತಮವೆಂದಾದರೆ ನನ್ನನ್ನು ಜೀವಂತವಾಗಿರಿಸು. ನನಗೆ ಮರಣವೇ 
ಉತ್ತಮವೆಂದಾದರೆ ಮರಣ ಕೊಡು.' } ೆ (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

1. ಜೀವನವೆಂಬ ಮಹಾ ಸೆ ಸೌಭಾಗ್ಯವನ್ನು ಕೊನೆಗೊಳಿಸುವ ಬಯಕೆಯು ಕೃತಪ್ಪತೆಯಾಗಿದೆ. 
ಆದರೆ ಇಸ್ಲಾಮ್‌ ಆತ್ಮಹತ್ಯೆ ಯನ್ನಷ್ಟೇ ಅಲ್ಲ ಮರಣವನ್ನು ಅಪೇಕ್ಷಿಸುವುದರಿಂದಲೂ. ತಡೆದಿದೆ. 


ಕ್ರವಾದಿ ವಚನಗಳು 181 
ನಮಾನ್ಯವಾಗಿ ಸಂಕಷ್ಟ ಅಥವಾ ಸತ್ವಪರೀಕ್ಷೆ ಎದುರಾಗುವಾಗ ಜನರು ದೈರ್ಯಗೆಟ್ಟು ಆತ್ಮಹತ್ಯೆಗೆ 
1ರಣಾಗುತ್ತಾರೆ. ಇದು ವಿಶ್ವಾಸಿಯ ಸ್ಥಾನಕ್ಕೆ ಶೋಭಿಸುವುದಿಲ್ಲ ಆದರೆ ದೇವಮಾರ್ಗದಲ್ಲಿ 
ಕುತಾಶ್ಮರಾಗುವ ಆಗ್ರಹವು ಬೇರೆ ವಿಷಯ. ಮುಸ್ಲಿಮ್‌ನಲ್ಲಿ ವರದಿಯಾಗಿರುವ ಒಂದು ಹದೀಸ್‌ 
ಊಗಿದೆ: ಒಬ್ಬನು ನಿಸ್ಫೃಹ ಮನಸ್ಸು ಮತ್ತು ಪ್ರಾಮಾಣಿಕ ಸಂಕಲ್ಪದೊಂದಿಗೆ ಹುತಾತ್ಮತೆಯನ್ನು 
`ಯಸಿದರೆ ಅವನಿಗೆ ಶಹೀದ್‌(ಹುತಾತ್ರುನ ಪುಣ್ಯ ಲಭಿಸುವುದು (ಅವನ ಮರಣ ಹಾಸಿಗೆಯಲ್ಲೇ 
ತಿದರೂ ಸರಿ) 

ಇಮಾಮ್‌ ನವವಿ(ರೈಯವರ ಪ್ರಕಾರ, ಧರ್ಮದಲ್ಲಿ ಕ್ಲೋಭೆ-ಗೊಂದಲಗಳಿರುವಾಗ 
ಮುರಣವನ್ನು ಬಯಸುವುದು ಅನಪೇಕ್ಚಣೀಯವಲ್ಲ 


sal 
ನಷ್ಟ 


y 
ರ 


ಹ ಚ ಚ್ಚ ೈ 
ಸೃಷ್ಟಟ 3: 08 EMSS HP) SU gE 
(rl oH BGs CALS LI 4 ಟಟ 


209. ಅಬೂ ಉಮಾಮ ವರದಿ ಮಾಡುತ್ತಾರೆ- ಪ್ರವಾದಿಸು ಹೇಳಿದರು- ಇತರರ 
ಲೋಕವನ್ನು ಬೆಳಗಿಸಲಿಕ್ಕಾಗಿ ತನ್ನ ಪರಲೋಕವನ್ನು ಹಾಳು ಮಾಡಿದವನು ನಿರ್ಣಾಯಕ 
ದಿನದಂದು ತ್ಯ ೦ತ ಕೆಟ್ಟ ವ ಕ್ತಿಯಾಗಿರುವನು. (ಇಬ್ನುಮಾಜ) 


ಟಿಪ್ಪಣಿ: 

J: ತನ್ನದೇ ಲೌಕಿಕ ಹಿತಾಸಕ್ತಿಗಾಗಿ ಪರಲೋಕದ ಹಿತಾಸಕ್ತಿಗೆ ಪ್ರಾಶಸ್ತ್ಯ ನೀಡುವುದೇ ಅತಿ ದೊಡ್ಡ 
ನಷ್ಟದ ವಿಷಯವಾಗಿದೆ. ಹಾಗಿರುವಾಗ ಇತರರ ಲೌಕಿಕ ಲಾಭಕ್ಕಾಗಿ ಮತ್ತು ಅವರನ್ನು ಸಂತೋಷ 
ಪಡಿಸಲಿಕ್ಕಾಗಿ ತನ್ನ ಪರಲೋಕವನ್ನು ಹಾಳು ಮಾಡುವುದು ಇನ್ನು ನಷ್ಟದ ವಿಷಯವಾಗಿದೆ. ಇತರರಿಗೆ 
ಲೌಕಿಕ ಲಾಭವುಂಟಾಗಿಕ್ಕಾಗಿ 'ಧರ್ಮಸ ಸಮೃತ- -ನಿಷಿದ್ಧಗಳನ್ನು ಪರಿಗಣಿಸದಿರುವುದು ಎಂತಹ 
ಮೂರ್ಯತನ. ಇಂತಹವನು ಪರಲೋಕದ ಶಿಕ್ಷೆ ಮತ್ತು ಅಲ್ಲಾಹನ ಹಿಡಿತದಿಂದ ಪಾರಾಗಲಾರ. 
ಸತ್ಯ-ನ್ಯಾಯವನ್ನು ಪರಿಗಣಿಸದ ಮತ್ತು ಅಲ್ಲಾಹನು ನೀಡಿದ ಬುದ್ಧಿಯನ್ನು ಉಪಯೋಗಿಸದವನು 
ಅತ್ಯಂತ ಕೆಟ್ಟಮತ್ತು ನಿಕೃಷ್ಟನೆಂದೇ ಪರಿಗಣಿಸಲ್ಪಡುವನು. 


ಕೋಮು ಪಕ್ಷಪಾತ 


ಇಚ ತತ್ತ ಲ 


ಕ್‌ 56% 2 ಕಂಪ ೬ Af 
Bug: ಠಿ ಜಾ ಜನ ಗ ಜಗ 
(೩೫೨1) shia 553 ಹ 


ಗೆ 


1 

182 ಪ್ರವಾದಿ ವಚನಗಳು 

210. ಇಬ್ನು ಮಸ್‌ಊದ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ತನ್ನ ಜನಾಂಗವನ್ನು 

ಅನ್ಯಾಯವಾಗಿ ಬೆಂಬಲಿಸುವವನು ಒಂಟೆಯ ಬಾಲವನ್ನು ಹಿಡಿದು ಅದರೊಂದಿಗೇ ಬಾವಿಗೆ 

ಬೀಳುವವನಿಗೆ ಸಮಾನನಾಗಿದ್ದಾನೆ.' (ಅಬೂ ದಾವೂದ್‌) 
ಟಿಪ್ಪಣಿ: 

- ತನ್ನ ಜನಾಂಗದವರು ಅನ್ಯಾ ಯಕ್ಕಾಗಿ ಹೋರಾಡುವಾಗ, ತನ್ನವರಂಬ ಕಾರಣಕ್ಕಾಗಿ 
ಹು ಅಜ್ಞಾನಜನ್ಯ ಪಕ್ಚಪಾತವಾಗಿದೆ. ಇಸ್ಲಾಮಿಗೆ ಇದರೊಂದಿಗೆ ಬ ಸಂಬಂಧವೂ 
ಇಲ್ಲ ನ್ಯಾಯವನ್ನು ಬಿಟ್ಟು ಅನ್ಯಾಯದ ನೀತಿಯನ್ನನುಸರಿಸುವವನು ತನ್ನನ್ನೇ ಹಾಳು ಮಾಡುತ್ತಾನೆ. 
ಅವನ ಸ್ಥಿತಿಯು ಬಾವಿಗೆ ಬೀಳುವ ಒಂಟೆಯಂತಿದೆ. ಅದರ ಬಾಲ ಹಿಡಿದು ರಕ್ಷಿಸುವಂತಿಲ್ಲ 
ಅಕ್ರಮಿಯನ್ನು ಬೆಂಬಲಿಸಿ ಅವನಿಗೆ ಸಹಾಯ ಮಾಡುವುದು. ಅವನು ತನಗಾಗಿಯೇ ಇಷ್ಟ ಪಟ್ಟಿರುವ 
ಅಕ್ರಮವು ಅವನನ್ನು ವಿನಾಶದಿಂದ ರಕ್ಷಿಸಲಾರದು. ಅವನು ಇತರರನ್ನು ಬೆಂಬಲಿಸುವುದು. ಅವರನ್ನು 
ಬೆಂಬಲಿಸುವುದಂತಿರಲಿ, ಇವನೇ ಅಜ್ಞಾನಜನ್ಯ ಪಕ್ಷದಿಂದಾಗಿ ನಾಶ ಹೊಂದುವರು. ಅವನಿಗೆ ತಿಕ 
ಮತ್ತು ಧಾರ್ಮಿಕವಾದ ಯಾವ ನೆಲೆಯೂ ಇರಲಾರದು. 


ಪರದೂಷಣೆ 


AC hf Hf § 64 ಜ| ಬ್ದ 
06) yaa / pb ayo ಚ PE 
Sys: iL EE bd ib plo 
ಟೆ: 0 NH i pay ಟ್‌ ಬ USSD 
ಆ) ಉಚ: Je J 
211. ಇಬ್ನು ಅಬ್ಬಾಸ ಸ್‌(ರು ಹೇಳುತ್ತಾರೆ- ಇಬ್ಬರು ಉಪವಾಸಿಗರು(ಪ್ರವಾದಿ 
ಯವರ ಹಿಂದೆ ಸಮಾರು ಮಾಡಿದರು. ನಮಾರು್‌ ಮುಗಿದಾಗ ಪ್ರವಾದಿಯವರು 
ಅವರೊಡನೆ, ಹೋಗಿ ಇನ್ನೊಮ್ಮೆ ವುರೂ ಮಾಡಿ ಪುನಃ ನಮಾರು್‌ ಮಾಡಿರಿ ಮತ್ತು ನಿಮ್ಮ 
ಉಪವಾಸವನ್ನು ಪೂರ್ತಿಗೊಳಿಸಿ ಬೇರೆ ದಿನದಲ್ಲಿ ಕರಾ ಆಚರಿಸಿರಿ ಎಂದು ಹೇಳುತ್ತಾರೆ. 
"ಏಕೆ ಪ್ರವಾದಿಯವರೇ9' ಎಂದು ಅವರು ಕೇಳಿದಾಗ ಪ್ರವಾದಿ(ಸ) ಹೇಳಿದರು- ಏಕೆಂದರೆ 
ಇಂತಿಂತವನ ಬೆನ್ನ ಹಿಂದೆ (ಗೀಟತ್‌) ಆಡಿದಿರಿ.! (ಬೈಹಕ) 
ಟಿಪ್ಪಣಿ: 
1. ಈ ಹದೀಸ್‌ನಿಂದ ತಿಳಿಯುವಂತೆ, ಗೀಬತ್‌ನಿಂದ ವುರೂ; ನಮಾರು” ಮತ್ತು 
ಉಪವಾಸದ ಸೌಂದರ್ಯವು ಹೋಗಿ ಬಿಡುತ್ತದೆ. ವಿದ್ವಾಂಸರ ಪ್ರಕಾರ, ಗೀಬತ್‌ನಿಂದ ವುರಖೂ ಮತ್ತು 


ಕ್ರವಾದಿ ವಚನಗಳು 183 


ಗಪವಾಸ ಭಂಗವಾಗುವುದಿಲ್ವ ಆದರೆ ಯಾರಾದರೂ ಗೀಟತ್‌ ಮಾಡಿದರ ಅವನು ವುರಖೂವನ್ನು 
3ನರಾವರ್ತಿಸಬೇಕು, ಗೀಬತ್‌ ಮಾತ್ರವಲ್ಲ ಹೆಚ್ಚು ತಮಾಷೆ ಮತ್ತು ವ್ಯರ್ಥ ಮಾತುಕತೆಯಾದರೂ. 
೨ವನು ಅದರಿಂದ ತನ್ನ ಮನಸ್ಸಿಗೆ ತಗಲಿದ ಕೊಳೆಯನ್ನು ತೊಳೆಯಲು ಪುನಃ ವುರಬೂ ಮಾಡಬೇಕು. 
ಇಪವಾಸಿಗನೂ ಗೀಬತ್‌ನಿಂದ ದೂರವಿರಬೇಕು. ಉಪವಾಸದ ಪ್ರಣಯ ಬಗ್ಗೆ ಅಲಕ್ಷ್ಯೆನಾಗಬಾರದು. 


eS: Eddy 38: ರಿಕ) ಮ್ಮ) ೂ) 


vis ನಚ Li ES 58 gi ॥ ಚಹ 
(೨111) ಬೂ 
212. ಇಬ್ಬುಮಸ್‌ಊದ್‌(ರ) ಹೇಳುತ್ತಾರೆ- ಪ್ರವಾದೀಸು ಹೇಳಿದರು: ನನ್ನಸಂಗಾತಿಗಳ 
ಸೈಕಿ ಯಾರೂ ಇನ್ನೊಬ್ಬರ ಕುರಿತು ನನ್ನಮುಂದೆ ದೂಷಣೆ ಮಾಡಬಾರದು. ಏಕೆಂದರೆ ನಾನು 
ರಿಮ್ಮ ಬಳಿಗೆ ಬರುವಾಗ ನನ್ನ ಮನಸ್ಸು ನಿರ್ಮಲವಾಗಿರಬೇಕೆಂದು ಬಯಸುತ್ತೇನೆ. | 
(ಅಬೂದಾವೂದ್‌) 
ಟಿಪ್ಪಣಿ: 

- ಉನ್ನತ ಹಾಗೂ ಪ್ರತಿಷ್ಠಿತ. ವ್ಯಕ್ತಿಗಳ ಗುಣ ಹೀಗೆಯೇ ಇರುತ್ತದೆ. ಅಂತಹ ವ್ಯಕ್ತಿಗಳು _ 
ಕಮ್ಮ ತು ತನ್ನಿಂದ ಸಂತುಷ್ಠರಾಗಿರಬೇಕು. ತಮ್ಮ ಬಗ್ಗೆ ಅವರ ಮನಸ್ಸಿನಲ್ಲೇನೂ ಅಸಂತ್ಯಕ್ತಿ 
ಇರಬಾರದೆಂದು ಬಯಸು ತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ನೀಚ ವ್ಯಕ್ತಿಗಳು ಜನರ ಕೆಡುಕುಗಳನ್ನೇ 
ಹುಡುಕುತ್ತಾ ಇರುತ್ತಾರೆ. ಅದರಲ್ಲಿ ಅವರಿಗೇನೋ 'ಅನೆಂದವುಂಟಾಗುತ್ತದೆ. ಇದನ್ನು ಅವರ 
ಸಣ್ಣತನವೆಂದಷ್ಟೇ ಹೇಳಬಹುದು: ನಿಜವಾದ ಸುಧಾರಕನು ಜನರ ಸುಧಾರಣೆ ಮತ್ತು ಅವರ 
ಕುಂದು- ಕೊರತೆಗಳನ್ನು ಅಡಗಿಸುವುದರಲ್ಲಿ ಆಸಕ್ತನಾಗಿರುತ್ತಾನೆ. ಜನರ ಕುಂದು-ಕೊರತೆಗಳು 
ಬಹಿರಂಗವಾಗುವುದರಿಂದ ಅವನ ಮನಸಿಗೆ ನೋವಾಗುತ್ತದೆ. 


RES 


Bit iE: A (೪4 
bd oI ತಿಕ ಹಿ 
(Lyi ಹನಿ 

213. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ: ಪ್ರವಾದಿ(ಸ) ಹೇಳಿದರು- ಗೀಬತ್‌ 


(ಪರದೂಷಣೆ ಎಂದರೇನು? ನಿಮಗೆ ಗೊತ್ತೇ? ಸಹಾಬಿಗಳು ಹೇಳಿದರು- ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರೇ ಹೆಚ್ಚು ಬಲ್ಲರು. ಪ್ರವಾದಿ(ಸ) ಹೇಳಿದರು- ನೀವು ನಿಮ್ಮ 


1 


/ 
2 4 
184 ಪ್ರವಾದಿ ವಚನಗಳು 


ಸಹೋದರನ ಬಗ್ಗೆ ಅವನಿಗೆ ಅರೋಚಕವಾದ ಮಾತನ್ನಾಡುವುದು. ಒಬ್ಬರು ಕೇಳಿದರು- 
ನಾನು ಹೇಳುವಂತಹ ಕೆಡುಕು ಅವನಲ್ಲಿದ್ದರೆ? ಪ್ರವಾದಿಸು ಹೇಳಿದರು. ಆ ದೋಷವು 
ಅವನಲ್ಲಿದ್ದರೆ ನೀನು ಅವನ ಗೀಬತ್‌ ಮಾಡಿದೆ. ಅದು ಒಂದು ವೇಳೆ ಅವನಲ್ಲಿಲ್ಲದಿದ್ದರೆ ಆಗ 
ನೀನು ಅವನ ಮೇಲೆ ಅಪವಾದ ಹೊರಿಸಿದ. 2 | (ಮುಸ್ಲಿಮ್‌) 
ಟಿಪ್ಪಣಿ: ಥೆ 
3. ಒಬ್ಬನ ಬೆನ್ನ ಹಿಂದೆ ಅವನ ದೋಷಗಳನ್ನು ಸ ವರ್ಣಿಸುವುದೇ ಗೀಬತ್‌ ಆಗಿದೆ. ಅದು ಅವನ 
ವ್ಯಕ್ತಿತ್ವದಲ್ಲಿಗೋಚರಿಸುತ್ತಿದ್ದರೂ ಇಲ್ಲದಿದ್ದರೂ ಸರಿ. ಡು ವೇಳೆ ಆ ದೋಷ ಅವನಲ್ಲಿಲ್ಲದಿದ್ದರೆ ಅವನ 
ಬಗ್ಗೆ ದೂಷಿಸುವವನು ಗೀಬತ್‌ ಮಾಡುವುದಲ್ಲ ಅವನ ಮೇಲೆ ಅಪವಾದ ಹೊರಿಸುತ್ತಾನೆ. ಅದು 
dba ಣೆಗಿಂತಲೂ ಭೀಕರ ಆಪರಾಧವಾಗಿದೆ. 
ಗೀಬತ್‌ ಎಂಬುದು ಸಮಾಜದ ಸ್ವಾಸ್ಥ್ಯವನ್ನುಕೆಡಿಸುವ ಮತ್ತು ಸಂತೋಷದ ವಾತಾವರಣವನ್ನು 
. ಹಾಳುಗೆಡುವಂತಹ ಮಹಾ ದೋಷವಾಗಿದೆ. ಆದರೆ ಈ ಸಾಮಾಜಿಕ ಕೆಡುಕು ಇಂದು ಬಹಳ 
ವ್ಯಾಪಕವಾಗಿದೆ. ಕೆಲವೇ ಮಂದಿ ಸೌಭಾಗ್ಯವಂತರು ಈ ಕೆಡುಕಿನಿಂದ ಮುಕ್ತರಾಗಿದ್ದಾರೆ. 
ಒಬ್ಬನ ದೋಷವನ್ನು ಮಾತಿನ ಮೂಲಕವೂ ಮಾಡಬಹುದು, ಸನ್ನೆಯ ಮೂಲಕವೂ 
ಮಾಡಬಹುದು. ತನ್ನ ಸಹೋದರನನ್ನು ಕೀಳಾಗಿ ಕಾಣುವುದು ಮತ್ತು ಆಡ ವ್ಯಕ್ತಿತ್ವವನ್ನು 
ಘಾಸಿಗೊಳಿಸುವುದು ನಿಷಿದ್ಧವಾಗಿದೆ. ಏಕೆಂದರೆ ಇದೊಂದು ಲಜ್ಜೆಗೇಡಿ ಕೃತ್ಯವಾಗಿದೆ. ಇದಕ್ಕೆ ಸ್ನ ಹೃದಯ 
ಕಾಠಿಣ್ಯ ಮತ್ತು ಮನ ೩೪. ಇನ್ನಾವ ಹೆಸರೂ ಸೂಕ್ತವಾಗದು. ಸಿ 


£4 Loe 
೨11: 11೨1148: > 55 
(Gb) 11 ಟ | 4 
214. ಆಯಿಶಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಮೃತರನ್ನುದೂಷಿಸಬೇಡಿರಿ. 
ಏಕೆಂದರೆ ಅವರು ಮುಂದಕ್ಕೆ ಕಳಿಸಿರುವುದನ್ನು ಅವರು ಪಡೆದಿರುವರು." (ಬುಖಾರಿ) 
ಟಿಪ್ಪಣಿ: 
- 4. ಒಬ್ಬನು ಮರಣ ಹೊಂದಿದ ಬಳಿಕ ಅವನನ್ನು: ದೂಷಿಸುವುದು ಇನ್ನೂ. ಕೆಟ್ಟದು. ಏಕೆಂದರೆ ಈ 
ಲೋಕದಲ್ಲಿ ಅವರು ಮಾಡಿದ ಕರ್ಮದ ಫಲವನ್ನು ಈಗ ಅನುಭವಿಸುತ್ತಿದ್ದಾರೆ. ಹಾಗಿರುವಾಗ ಅವರ 
ನಿಂದನೆಯು ಒಂದು ನೀಚಕಾರ್ಯವಾಗಿದೆ. 


ಪ್ರವಾದಿ ವಚನಗಳು 185 


ಚಾಡಿ 


ಜ್‌ ಚಚ 8 ಬ A 5p ಘ್‌ 

70 PO 5ೇ (1 2. ಸ್ಸ SPT ಎ೧0 
So ಭಟ ಘಾ ಚೈತ 
ಬರ್ಟ ಸ 5-4 ರಯ ಟಂ Bs ly 5 


ಗೆ] ಜ್ತ ₹2 ೧೨% 65ಕ್ಕೆ 
ಹ 
(ey) CLs di 

215. ಇಬ್ನು ಅಬ್ಬಾಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಎರಡು ಗೋರಿಗಳ ಬಳಿಯಿಂದ 
ಹಾದು ಹೋಗುತ್ತಿದ್ದಾಗ ಹೀಗೆಂದರು- ಈ ಇಬ್ಬರನ್ನೂ ಶಿಕ್ಷಿಸಲಾಗುತ್ತಿದೆ. ಈ ಶಿಕ್ಷೆಯು ಅವರು 
ಮಾಡಿದ ಯಾವುದೇ ದೊಡ್ಡ ಅಪರಾಧಕ್ಕಾಗಿ ಅಲ್ಲ; ಅವರಲ್ಲೊಬ್ಬನು ತನ್ನ ಮೂತ್ರದ ಹನಿಗಳ 
ಬಗ್ಗೆ ಜಾಗ್ರತೆ ವಹಿಸುತ್ತಿರಲಿಲ್ಲ. ಇನ್ನೊಬ್ಬನು ಜಾಡಿ ಹೇಳುತ್ತಾ ತಿರುಗುವವನಾಗಿದ್ದನು. ಆ 
ಬಳಿಕ' ಪ್ರವಾದಿಯವರು ಒಂದು ಹಸಿರು ಗೆಲ್ಲನ್ನು ತರಿಸಿ, ಅದನ್ನು ಎರಡು ತುಂಡುಗಳಾಗಿ 
ಮಾಡಿ ಒಂದನ್ನು ಒಂದು ಗೋರಿಯ ಮೇಲೂ ಇನ್ನೊಂದನ್ನು ಇನ್ನೊಂದು ಗೋರಿಯ 
ಮೇಲೂ ನೆಟ್ಟು "ಹೀಗೆಂದರು. ಈ ಗೆಲ್ಲುಗಳು ಒಣಗಿರುವ ತನಕ "ಇವರ ಶಿಕ್ಷೆಯಲ್ಲಿ 
ಕಡಿತವುಂಜಾಗಬಹುದೆಂದು ನಿರೀಕ್ಷಿಸಬಹುದು." (ಬುಖಾರಿ) 
ಟಿಪ್ಪಣಿ: 

1. ಅಂದರೆ ಬಾಹ್ಯ ನೋಟಕ್ಕೆ ಯಾವುದೇ ದೊಡ್ಡ ಅಪರಾಧಕ್ಕಾಗಿ ಈ ಶಿಕ್ಷೆ ಇರಲಿಲ್ಲ ಅವರು 
ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದರು. ಅದೇನೂ ದೊಡ್ಡ ತಪ್ಪಲ್ಲವೆಂದು ಭಾವಿಸಿದ್ದರು. ಆದರೆ ಇದು. 
ಸಾಮಾನ್ಯ ಮತ್ತು ಲಘು ಅಪರಾಧವಾಗಿರಲಿಲ್ಲ 

ಇದರ ಇನ್ನೊಂದು ತಾತ್ಸೆರ್ಯ ಹೀಗಿದೆ- ಇದು ಅವರು ಪಾರಾಗಲು ಸಾಧ್ಯವಾಗದಂತಹ 
ಅಪರಾಧವಾಗಿರಲಿಲ್ಲ ಅವರು ಬಯಸಿದ್ದರೆ ಸುಲಭದಲ್ಲಿ ಅದರಿಂದ ಪಾರಾಗಬಹುದಿತ್ತು. ಆದರೆ 
ಅವರು ನಿರ್ಲಕ್ಷ್ಯ ತೋರಿದರು. ಅವರ ಈ ಅಪರಾಧ ಸಾಮಾನ್ಯವಲ್ಲ, 

2. ಗೆಲ್ಲುಗಳು ಹಸಿರಾಗಿರುವಾಗ ಅವು ದೇವನನ್ನು ಸ್ತುತಿಸುತ್ತಿರುತ್ತವೆ. ಅದರಿಂದಾಗಿ ಅವರ 
ಶಿಕ್ಷೆಯಲ್ಲಿ ್ಲಿಕಡಿತವುಂಟಾಗುವುದು. ಇದರ ಅರಿವು ನಮಗಾಗದಿದ್ದರೂ ಲೋಕದಲ್ಲಿಕಾಣುವ ಜೀವಂತಿಕೆ, 
ತಾಜಾತನ, ಪರಿಶುದ್ಧತೆ ಮತ್ತು ಪಾವನತೆಗಳೆಲ್ಲವೂ ದೇವನ ಗುಣಗಳ ಬಿಂಬವಾಗಿದೆ. ದೇವನ ಗುಣಗಳ 
ಈ ಪ್ರತಿಬಿಂಬದ ಹಾಂತು ನಾವು ಯಾವುದೇ ಸೌಂದರ್ಯ "ಮತ್ತು ಒಳಿತನ್ನು ಊಹಿಸುವಂತಿಲ್ಲ 


186 ಪ್ರವಾದಿ ವಚನಗಳು 


Ae ಯ ಯೆ ಯಡ ಎಕ್ಕ ಬ ಎ೧ ಸ ಸ್ಚಥ ಡ್‌ ಲ  ್‌್ಪ್ಥ 
ತೋಟ ಪಟು ಗಾ ಪಾಷ (pL 153 
(Gelso) ಪ್ರಭೆ 

216. ಹುದ್ಧೆಫಾ(ರ) ಹೇಳುತ್ತಾರೆ- ಚಾಡಿಕೋರನು ಸ್ಪರ್ಗ ಪ್ರವೇಶಿಸಲಾರನೆಂದು 
ಪ್ರವಾದಿ(ಸ) ಹೇಳುವುದನ್ನು ನಾನು ಕೇಳಿದ್ದೇನೆ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

3. ಅಂದರೆ ಜಾಡಿ ಹೇಳುತ್ತಾ ಸಮಾಜದ ಸ್ಟಾಸ್ಥ ಸ್ಚ್ಯವನ್ನು ಕೆಡಿಸುವ ಮತ್ತು ಅದನ್ನು 
ನರಕ ಸದೃಶಗೊಳಿಸುವ ಪ್ರಯತ್ನ ಡುವ ಗಲಭೆ- ಗೊಂದಲಗಳಿಲ್ಲದ.. 
ಅಸೂಯೆ-ಮತ್ತರಗಳಿಲ್ಲದ ಹಾಗೂ ನೈತಿಕವಾದ ಯಾವುದೇ ದೋಷಗಳಿಗೆ ಆಸ್ಪದವಿಲ್ಲದೆ 
ಸರ್ಗ ಪ್ರವೇಶಿಸುವುದಾದರೂ ಹೇಗೆ? 

ಒಬ್ಬನಿಗೆ ಅರೋಚಕವಾಗುವಂತಹ ಅಥವಾ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ 
ವುಂಟಾಗುವಂತಹ ಹಾಗೂ ಅವರ ಪರಸ್ಪರ ಸಂಬಂಧದಲ್ಲಿ ಬಿರುಕುಂಟಾಗಬಲ್ಲಂತಹ ಒಂದು 
ವಿಷಯವನ್ನು ಇತರರಿಗೆ ಮುಟ್ಟಿಸುವುದು ಚಾಡಿಯಾಗಿದೆ. ಸಂಬಂಧಗಳನ್ನು ಕೆಡಿಸುವ, 
ದ್ಲೇಷ-ಅಸೂಯೆ, ಹಗೆತನವನ್ನು ಪೋಷಿಸುವಂತಹ ಯಾವುದೇ ವಿಷಯವಾದರೂ 
ಇಸ್ಲಾಮ್‌ ಅದನ್ನು ಅತಿ ದೊಡ್ಡ ಪಾಪವೆಂದು ಪರಿಗಣಿಸುತ್ತದೆ. ಏಕೆಂದರೆ ಸಹೋದರತೆ, 
ಪ್ರೇಮ, ಸಾಮಾಜಿಕ ಸೌಹಾರ್ದ, ಪರಸ್ಪರ ಸಂಬಂಧ ಮತ್ತು ಉತ್ತಮ ಬಾಂಧವ್ಯಗಳಂತಹ 
ಪ್ರವಾದಿಯವರು ಮಹತ್ವನೀಡಿದ ಉದ್ದೇಶಗಳಿಗೆ ಅದು ವಿರುದ್ಧವಾಗಿದೆ. 


ವಿಘ್ನಸಂತೋಷ 
2ರ ಎ ಲ ಬ ಲ ಲ್‌ ಶ್ರ ಪ್ಹ್ಪ್ಪ್ಪ್ಲ್ಪ್ಪ್ಹ್ಷಹ ಪಳ್ಳ ೨ ಂಎಾ್‌ 
ರಾ ಭೂ ಎ 5 IS: 8 p03 55 
(ಆ) Sis Ss 


217. ವಾಸಿಲ(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು: ನಿಮ್ಮ ಸಹೋದರರು 
ಸಂಕಷ್ಟದಲ್ಲಿರುವಾಗ ನೀವು ಸಂತೋಷ ಪಡದಿರಿ. ಈ ವರ್ತನೆಯಿಂದ ಅಲ್ಲಾಹನು 'ಅವನ 
ಮೇಲೆ ಕರುಣೆ ತೋರಿ ನಿಮ್ಮನ್ನು ಆ ಸಂಕಷ್ಟದಲ್ಲಿ, ಸಿಲುಕಿಸಲೂಬಹುದು.' (ತಿರ್ಮಿದಿ) 
ಟಿಪ್ಪಣಿ: 

1. ತನ್ನ ಒಬ್ಬ ಸಹೋದರನು ಸಂಕಷ್ಟದಲ್ಲಿ ಸಿಲುಕಿರುವುದನ್ನು ಕಂಡು ಸಂತೋಷ 
ಪಡುವುದು ದ್ವೇಷ, ಅಸೂಯೆಗಳಂತೆಯೇ ಅತ್ಯಂತ ಕೆಟ್ಟ ಗುಣವಾಗಿದೆ. ಅದು ಅಲ್ಲಾಹನು 
ಇಷ್ಟ ಪಡದ ಗುಣವಾಗಿದೆ. ಅದರಿಂದ ಅವನು ಕೋಪಗೊಂಡು ಕೆಲವೊಮ್ಮೆ ಇದೇ ಲೋಕದಲ್ಲಿ 


ಪ್ರವಾದಿ ವಚನಗಳು . 187 


ಅದರ ಶಿಕ್ಷೆ ನೀಡುತ್ತಾನೆ. ಅದು ಹೇಗೆಂದರೆ ಸಂಕಷ್ಟದಲ್ಲಿ. ಸಿಲುಕಿದ್ದವನನ್ನು ಅದರಿಂದ ಪಾರು 
ಮಾಡಿ ಅವನ ಸಂಕಷ್ಟದ ವೇಳೆ ಸಂತೋಷ ಪಟ್ಟವನನ್ನು ಸಂಕಷ್ಟಕ್ಕೆ ಗುರಿಪಡಿಸುವನು. 


ಟಿ ಟಟ ಜೆ ಕ: OEE 
yoy) ರತ IE 1 Cd Shu ಟಟ ಸ್ರ 

218. ಅಬೂ ಹುರೈರಾ(ರು ವರದಿ ಮಾಡುತ್ತಾರೆ- ಪ್ರವಾದಿಸು ಹೇಳಿದರು: 
ಅಸೂಯೆಯಿಂದ ದೂರವಿರಿ. ಏಕೆಂದರೆ ಬೆಂಕಿಯು ಕಟ್ಟಿಗೆಯನ್ನುಸುಡುವಂತೆ ಸೂಯೆಯು 
ಒಳಿತುಗಳನ್ನು ನುಂಗಿ ಬಿಡುತ್ತದೆ ಅಥವಾ ಬೆಂಕಿಯು ಹುಲ್ಲನ್ನು ನುಂಗಿಬಿಡುವಂತೆ ಎಂದು 
ಹೇಳಿದರು.” 
ಟಿಪ್ಪಣಿ: ; 
2. ಅಂದರೆ ಬೆಂಕಿಯು ಕಟ್ಟಿಗೆ ಅಥವಾ ಹುಲ್ಲನ್ನು ಸುಟ್ಟು ಬೂದಿ ಮಾಡುವಂತೆಯೇ 
ಅಸೂಯೆಯು ಕೂಡಾ ಒಳಿತನ್ನು ನುಂಗಿ ಬಿಡುತ್ತದೆ. ಅದು ಒಬ್ಬನ ಮನಸ್ಸಿನೊಳಗೆ ಉರಿಯ 
ತೊಡಗಿದರೆ ಅವನ ಧಾರ್ಮಿಕ ಮತ್ತು ನೈತಿಕ ಅಸ್ತಿತ್ವವೇ ನಾಶವಾಗಿ ಬಿಡುತ್ತದೆ. ಒಬ್ಬನಲ್ಲಿ 
ಈ ರೋಗವಿರುವುದು ಅವನ ಸ್ವಭಾವ- ಚಾರಿತ್ರ್ಯ ದ ಪತನಕ್ಕೆ ಸಾಕ್ಷಿಯಾಗಿದೆ. ಅವನಲ್ಲಿ ಚಾರಿತ್ರ್ಯವೇ 
ಇಲ್ಲದಿದ್ದರೆ ಅವನ ಸತ್ಯರ್ಮಗಳಿಗೆ ಬೆಲೆಯೆಲ್ಲಿದೆ? ಒಬ್ಬನ ಸತ್ಯರ್ಮಗಳು ಇಸ್ಲಾಮ್‌ ಅವನನ್ನು ಯಾವ 
ಚಾರಿತ್ರ್ಯದಲ್ಲಿನೋಡಬಯಸುತ್ತದೆಂಬುದರ ಸಂಕೇತವಾಗಿದೆ. ಅವನಿಂದ ಅದನ್ನೇ ನಿರೀಕ್ಷಿಸಬಹುದು. 
ಆದರೆ ಅಸೂಯೆಯ ರೋಗವಿದ್ದರೆ ಅವನ ಎಲ್ಲ ನಿರೀಕ್ಷೆಗಳನ್ನೂ ಹುಸಿಗೊಳಿಸುತ್ತದೆ. ಮನುಷ್ಯರು 
ಪರಸ್ಪರ ಕರುಣಾಳುಗಳಾಗಿರಬೇಕೆಂದು ಕಲಿಸಲಾಗಿದೆ. ಅದು ಮಾನವನ ಏಳಿಗೆಯ ಶಿಕ್ಷಣವಾಗಿದ್ದು 
ಅದಕ್ಕಿಂತ ಉತ್ತಮವಾದದ್ದನ್ನು ಊಹಿಸಲು ಸಾಧ್ಯವಿಲ್ಲ, ಅದಕ್ಕೆ ವಿರುದ್ಧವಾದ ನಡವಳಿಕೆಗಳು ಅವನ 
ನೀತಿ-ಚಾರಿತ್ರ್ಯಗಳಿಗೆ ಮಾರಕವಾಗಿದೆ... 

ಅಸೂಯೆಯ ರೋಗವಿರುವವನು ತನ್ನ ಎದುರಾಳಿಯನ್ನು ಯಾವಾಗಲೂ ಕೀಳಾಗಿಸುವ 
ಚಿಂತೆಯಲ್ಲಿರುತ್ತಾನೆ. ಏನಿಲ್ಲೆಂದರೂ ಅವನ ಬೆನ್ನ ಹಿಂದೆ ಅವನನ್ನು ಬೈದು ತನ್ನ ಮನಸ್ಸಿನ ಬೆಂಕಿಯನ್ನು 
ತಣಿಸುತ್ತಾನೆ. ಅದರ ಪರಿಣಾಮವಾಗಿ ಅವನು ಬೈಯುತ್ತಿರುವವನ ಒಳಿತುಗಳನ್ನೆಲ್ಲ ಬೈೆಯಲ್ಪಡುವವನ 
ಖಾತೆಗೆ ಸೇರಿಸಲಾಗುವುದು. ಈ ರೀತಿ ಪುಣ್ಯಗಳು ಅಳಿದು ಹೋಗಲು ಅಸೂಯೆಯೆಂಬ ಇದೊಂದೇ 
ರೋಗ ಸಾಕಾಗುತ್ತದೆ. 


188 ಪ್ರವಾದಿ ವಚನಗಳು 
ವಂಚನೆ 


ಗಟ್‌ ್ಸ ಬಟ ಲ ಲ್ಲ ಚಲ ಬ ಚ ಆಚ ಚಚ ಸ ಜ್‌ 
SB ಕೂ ಇ ಟಟ) IS: ಬತ) ಚ ಫಿಕ 
3 2 PA 2 [3 ಕ್ಯ pl ತ್ತಿ 
iss Gd 4S Jad 

ಉಗಿ ಗ FP OS cen itd Aer) 

219. ಅಬೂ ಉಮಾಮ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ವಿಶ್ವಾಸಿಯ 
ಸ್ವಭಾವದಲ್ಲಿಎಲ್ಲಗುಣಗಳೂ ಇರಬಹುದು. ವಂಚನೆ ಮತ್ತು ಸುಳ್ಳಿನ ಹೊರತು. 

(ಅಹ್ಮದ್‌, ಬೈಹಕಿ-ಶುಆ್‌ಬುಲ್‌ ಈಮಾನ್‌ ಸಅದ್‌ ಬಿನ್‌ ಅಬೀ ವಕ್ಕಾಸ್‌(ರು) 
ಟಿಪ್ಪಣಿ: 

1.- ಒಬ್ಬ ವ್ಯಕ್ತಿ ನಿಜವಾಗಿಯೂ ವಿಶ್ವಾಸಿಯಾಗಿದ್ದರೆ ಅವನಲ್ಲಿ ಇತರ ದೌರ್ಬಲ್ಯಗಳು 
ಮತ್ತು ನ್ಯೂನತೆಗಳು ಇರಬಹುದಾದರೂ ವಂಚನ ಮತ್ತು ಸುಳ್ಳಿಂಬ ಎರಡು ಕಾಪಟ್ಯದ 
ದುರ್ಗುಣಗಳು ಇರಲಾರದು. ಕೆಲವೊಮ್ಮೆ ಪ್ರಮಾದದಿಂದಾಗಿ ಅವನಿಂದ ವಂಚನೆ 
ಮತ್ತು ಸುಳ್ಳಿನ ಕೃತ್ಯ ಉಂಟಾಗಬಹುದು. ಆದರೆ ಅದು ಅವನ ಅಭ್ಯಾಸವಾಗಿರುವುದು 
ಸಾಧ್ಯವಿಲ್ಲ ಒಂದು ವೇಳೆ ಈ ಎರಡು ದುರ್ಗುಣಗಳು ಒಬ್ಬನ ಹೃದಯದಲ್ಲಿಮನೆ ಮಾಡಿಕೊಂಡಿದ್ದು 
ಅವನು ಸತ್ಯವಿಶ್ವಾಸಿಯೆಂದೂ ವಾದಿಸುತ್ತಾನೆಂದಾದರೆ ಅವನಿಗೆ ಈಮಾನಿನ ವಾಸ್ತವಿಕತೆಯೇನೆಂದೇ 
ತಿಳಿದಿಲ್ಲವೆಂದರ್ಥ. 

Adee IE AE, To 
NEN EUS NS 
ಚ SL Ao of op ಸ 
ಕರೋ ಸಿ ಚಿಟಿ ಬಡಿ ಬಟ್ಟ“ ಚಟು 4% 
4 ಚ ಲಬ ಲಲ ತಹ 

(೨೫೨) “ ಪ್ರಿಯ) 3) 0) gn 

220. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು: ಅಲ್ಲಾಹನು ಹೀಗೆ 
ಹೇಳುತ್ತಾನೆ- ಇಬ್ಬರು ಪಾಲುದಾರರು ಪರಸ್ಪರರನ್ನು ವಂಚಿಸದಿರುವ ತನಕ ನಾನು ಅವರ 
ಜೊತೆಗಿರುತ್ತೇನೆ. ಆದರೆ ಒಬ್ಬನು ಇನ್ನೊಬ್ಬನನ್ನು ವಂಚಿಸಿದರೆ ನಾನು ಅವರ ಮಧ್ಯದಿಂದ 
ಸರಿದು ಬಿಡುತ್ತೇನೆ. (ಇನ್ನೊಂದು ವರದಿಯಲ್ಲಿ ಹೀಗಿದೆ) ಅನಂತರ ಶೈತಾನನು ಬಂದು 
ಬಿಡುತ್ತಾನೆ.? (ಅಬೂ ದಾವೂದ್‌) 
ಟಪ್ಪಣಿ: 

2. ಯಾವುದೇ ವ್ಯಾಪಾರದಲ್ಲಿ ಪಾಲುದಾರರು ಒಬ್ಬರಿನ್ನೊಬ್ಬರ ಹಕ್ಕುಗಳನ್ನು ಈಡೇರಿಸುತ್ತಾರೆ. 
ವಂಚಿಸುವುದಿಲ್ಲವೆಂದಾದರೆ ಅಲ್ಲಾಹನ ಸಹಾಯ ಅವರಿಗಿರುತ್ತದೆ. ಅಲ್ಲಾಹನು ಅವರ ವ್ಯಾಪಾರದಲ್ಲಿ 


ವಾದಿ ವಚನಗಳು 189 


ಮೃದ್ಧಿಯುಂಟು ಮಾಡುತ್ತಾನೆ. ಆದರೆ ಅವರ ಉದ್ದೇಶ ಹಾಳಾಗಿ ಬಿಟ್ಟರೆ ಮತ್ತು ಪ್ರತಿಯೊಬ್ಬನೂ ತನ್ನ 
ಇಭವನ್ನು ಮಾತ್ರ ನೋಡುತ್ತಾನೆ, ತಾನೇ ಹೆಚ್ಚು ಲಾಭ ಗಳಿಸಬೇಕೆಂದು ಇನ್ನೊಬ್ಬನನ್ನು ವಂಚಿಸಿದರೆ, 
'ವನೊಂದಿಗೆ ಅನ್ಯಾಯವಾಗಿ ವರ್ತಿಸಿದರೆ ಅದರಿಂದ ಅಲ್ಲಾಹನ ಅನುಗ್ರಹವು ಎತ್ತಲ್ಲಡುತ್ತದೆ. 
ವನು ತನ್ನ ಸಹಾಯಹಸ್ತವನ್ನು ಹಿಂತೆಗೆಯುತ್ತಾನೆ. ಶೈತಾನನಿಗೆ ಅವರ ಮಧ್ಯೆ ನುಸುಳಲು ಮತ್ತು 
ವರ ಸಂಬಂಧವನ್ನು ಕೆಡಿಸಿ ಆರ ವ್ಯಾಪಾರವನ್ನು ವಿನಾಶದ ಹಾದಿಗೆ ಹಾಕಲು ಪೂರ್ಣ ಅವಕಾಶ 
ಭಿಸುತ್ತದೆಂದು ಈ ಹದೀಸ್‌ ತಿಳಿಸುತ್ತದೆ. 
ಗ್ಯ 05:45 a dy 08: 84; 
(೨12!) Sie ಲ್‌ ಜ್‌ 

221.. ಅಬೂ ಹುಠ್ಳೆರಾ(ರು ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಯಾರಾದರೂ 
»ಮ್ಹನ್ನು ವಿಶ್ವಾಸ ಯೋಗ್ಯನೆಂದು ಭಾವಿಸಿದರೆ, ನೀವು ಅವನಿಗೆ ವಿಶ್ವಾಸ 
ನೋಗ್ಯವಾಗಿರುವುದನ್ನು ತೋರ್ಪಡಿಸಿ. ಇನ್ನು ನಿಮ್ಮನ್ನು ಯಾರಾದರೂ ವಂಚಿಸಿದರೆ 
ವ್ರ ಅವನನ್ನು ವಂಚಿಸದಿರಿ. ತ (ಅಬೂ ದಾವೂದ್‌) 
ಕಿಪ್ಪಜಿ: 

3. ಅಂದರೆ ಯಾರನ್ನೂ ವಂಚಿಸದಿರಿ. ನಿಮ್ಮನ್ನು ವಂಚಿಸಿದವನನ್ನು ಕೂಡಾ 
ಕಿಂಚಿಸದಿರಿ. "ಅಮಾನತ್‌' ಎಂಬ ಅರಬಿ ಪದಕ್ಕೆ ವಿಶ್ವಾಸ ತಾಳುವುದು ಎಂಬರ್ಥವಿದೆ. ಈ 
ತ್ವಕ್ತಿ ನಮ್ಮ ಹಕ್ಕನ್ನು ಅಳಿಸಲಾರನೆಂದು ಸಮಾಧಾನ ಪಡುವಷ್ಟು ಅವನನ್ನು ನಂಬುವುದು 
ನಿರ್‌ಆನಿನಲ್ಲಿಹೀಗಿದೆ- ""ನೀವು ಪ್ರಯಾಣದಲ್ಲಿದ್ದುಕರಾರುಪತ್ರವನ್ನುಬರೆಯಿಸಲು ಬರೆಹಗಾರನಾರೂ 
ದಿದ್ದರೆ, ಅಡವು ಪಡೆದು ವ್ಯವಹಾರ ನಡೆಸಿಕೊಳ್ಳಿರಿ. ನೀವು ಪರಸ್ಪರ ವಿಶ್ವಾಸ ಸವಿರಿಸಿಕೊಂಡು 
ಸೈವಹಾರವನ್ನೇನಾದರೂ ನಡೆಸಿಕೊಂಡರೆ, ವಿಶ್ವಾಸವಿರಿಸಲ್ಪಟ್ಟಾತನು "ಅಮಾನತ?' ನ್ನು (ಅಡವು ಪಡೆದ 
ವಸ್ತುವನ್ನು ಹಿಂದಿರುಗಿಸಬೇಕು ಮತ್ತು ತನ್ನಪಾಲಕ ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು. ನೀವು 
ಭಕ್ಷ; ವನ್ನು ಅಡಗಿಸಬೇಡಿರಿ. ಸಾಕ್ಷ್ಯ: ವನ್ನಡಗಿಸುವಾತನ ಹೃದಯವು ಪಾಪ ಕಲುಷಿತವಾಗಿದೆ ಮತ್ತು 
ಅಲ್ಲಾಹನು ನಿಮ್ಮ ಕರ್ಮಗಳಿಂದ ಅಜ್ಞನಾಗಿಲ್ಲ ತ (2: ತ 


0 


Mss ಮಸ: Ip) ಪ್ರೊ! ತದ 
ಕಿಟ್ಟು SI 53 1ಓ 54೬ ಪ: 58 
ep 936 4 Ei 


222. ಸುಫ್ಯಾನ್‌ ಬಿನ್‌ ಉಸ್ಸೆದ್‌ ಹದ್ರಮೀ(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೀಗೆ 
ಹೇಳುವುದನ್ನು ನಾನು ಕೇಳಿದ್ದೇನೆ- ನೀನು ನಿನ್ನ ಸಹೋದರನೊಂದಿಗೆ ಒಂದು ಸುಳ್ಳು 


190 ಪ್ರವಾದಿ ವಚನಗಳ: 


ಹೇಳುವುದು ಮತ್ತು ಅವನು ಅದನ್ನು ಸತ್ಯವೆಂದು ನಂಬುವುದಾದರೆ ಅದು ಅತಿ ದೊಡ್ಡ 
ವಂಚನೆಯಾಗಿದೆ." (ಅಬೂ ದಾವೂದ್‌) 
ಟಿಪ್ಪಣಿ: 

4. ಅಂದರೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ವಂಚನೆಯಾಗುವುದಿಲ್ಲ ಅದರ 
ಇನ್ನೂ ಕೆಲವು ರೂಪಗಳಿವೆ. ಈ ಹದೀಸಿನಲ್ಲಿ ಒಬ್ಬನು ತನ್ನ ಸಹೋದರನೊಂದಿಗೆ ಅವನು 
ಸತ್ಯವೆಂದು ನಂಬುವ ರೀತಿಯಲ್ಲಿ ಒಂದು ಸುಳ್ಳನ್ನು ಹೇಳಿದರೆ ಅದು ದೊಡ್ಡ ವಂಚನೆಯೆಂದು 
ಹೇಳಲಾಗಿದೆ. ಮೋಸ ಮತ್ತು ವಂಚನೆ ಎಲ್ಲ ಸ್ಥಿತಿಗಳಲ್ಲೂ ಪಾಪವಾಗಿದೆ. ಒಬ್ಬನ ಸದಾಚಾರ 
ಮತ್ತು ನಂಬಿಕೆಯ ದುರ್ಲಾಭ ಪಡೆದು ಅವನನ್ನು ವಂಚಿಸುವುದು ಪಾಪವನ್ನು ಇನ್ನಷ್ಟು 
ತೀವ್ರಗೊಳಿಸುತ್ತದೆ. ಆದ್ದರಿಂದಲೇ ಪ್ರವಾದಿಸು ಅದನ್ನು ಅತಿದೊಡ್ಡ ವಂಚನೆಯೆಂದಿದ್ದಾರೆ. 
ಅಬೂ ದಾವೂದ್‌ನಲ್ಲೇ ಇನ್ನೊಂದು ಹದೀಸ್‌ ಹೀಗಿದೆ- ಒಬ್ಬನು ತನ್ನ ಸಹೋದರನಿಗೆ 
ಒಂದು ಕಾರ್ಯದ ಸಲಹೆ ನೀಡುತ್ತಾನೆ. ವಸ್ತುತಃ ಅವನ ಒಳಿತು ಮತ್ತು ಲಾಭ ಇನ್ನೊಂದು 
ಕಾರ್ಯದಲ್ಲಿದೆಯೆಂದು ತಿಳಿದಿದ್ದರೆ ಖಂಡಿತವಾಗಿಯೂ ಅವನು ವಂಚಿಸಿದನು. ಅಂದರೆ 
ಅವನು ತಪ್ಪುಮತ್ತು ನಷ್ಟದ ಸಲಹೆ ನೀಡಿ ವಂಚನೆ ಮಾಡಿದನು. ಯಾರಿಗಾದರೂ ತಪ್ಪುಸಲಹೆ 
ನೀಡುವುದೂ ವಂಚನೆಯಾಗಿದೆಯೆಂದು ಇದರಿಂದ ತಿಳಿಯಬಹುದು. 


ಟೋ ಸ ಟ್‌ ಲ ಫ AE ೦೨% ಇತ 
ಆ ಸ ಜನಯ ಯ ಆ ಲಭ 
SS ತ್ರ ಾಾ ್ಕಾ್‌್‌ೈ ೈ 
(el) ಓಜ ಸ) ಬಸ ಟಟ) 
223. ವಾಇಲ್‌ ಬಿನ್‌ ಹುಜ್ರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಒಬ್ಬನು 
ಇನ್ನೊಬ್ಬನ ಜಮೀನನ್ನು ಅನ್ಯಾಯವಾಗಿ ಸ್ವಾಧೀನ ಪಡಿಸಿಕೊಂಡರೆ, ಅಲ್ಲಾಹನು ಅವನ ಮೇಲೆ 
ಅತ್ಯಂತ ಕೋಪದಲ್ಲಿರುವ ಸ್ಥಿತಿಯಲ್ಲಿ ಅವನನ್ನು ಭೇಟಿಯಾಗುವನು.* (ಮುಸ್ಲಿಮ್‌) 
ಟಿಪ್ಪಣಿ: 
5. ಅಲ್ಲಾಹನು ತನ್ನಿಂದ ಸಂತೃಪ್ತಿಗೊಂಡಿರುವ ಸ್ಥಿತಿಯಲ್ಲಿ ಪರಲೋಕದಲ್ಲಿ ಅವನನ್ನು 
ಭೇಟಿಯಾಗುವವನು ದೊಡ್ಡ ಸೌಭಾಗ್ಯಶಾಲಿಯಾಗಿರುವನು. ಆದರೆ ಅಕ್ರಮಿ ಹಾಗೂ ಭೂಕಳ್ಕನ 


ಪಾಲಿಗೆ ಅಂದು ಅಲ್ಲಾಹನ ಕೋಪದ ಹೊರತು ಇನ್ನೇನೂಸಿಗದು. ಅಲ್ಲಾಹನು ಕೋಪಗೊಂಡಿರುವವನ 
ದುರ್ಗತಿಯೇನಾಗಿರಬಹುದೆಂದು ಸುಲಭದಲ್ಲಿ ಊಹಿಸಬಹುದು. 


ಜಗಳಾಡಿಸುವುದು 
ಸ್ಥಿ {scot Es es 
PSS eS: SEL NA iS 
(ಆಹ) edgy 


[ವಾದಿ ವಚನಗಳು 191 


ಬ ಲೆ ಯ ಮದನ ಸಾಹು ಪಾತ್‌ ಸವಸ 
224. ಅಬೂ ಹುರೈರಾ ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ಇಬ್ಬರ ನಡುವೆ 
ಗಳ ಹುಟ್ಟಿಸುವುದರಿಂದ ದೂರವಿರಿ. ಏಕೆಂದರೆ ಅದು(ಧರ್ಮವನ್ನು ಬೋಳಿಸಿ ಸರ್ವ 
ಇಶಪಡಿಸುತ್ತದೆ.' (ತಿರ್ಮಿದಿ) 
ಣಿ: 
1. ಅಂದರೆ ನೀವು ಇಬ್ಬರ ಸಂಬಂಧವನ್ನು ಕೆಡಿಸಲು ಪ್ರಯತ್ನಿಸಿದರೆ, ಅದು ನಿಮ್ಮ ಧರ್ಮವನ್ನೇ 
ಇಳು ಮಾಡಿ ಬಿಡುವುದು. 


ಬಾಂಧವ್ಯ ಕಡಿಯುವುದು 


B40 


4 ಸ್‌ ಟು ಜ್‌ ್ದಿ 
(೨1೨) ಕೂತೆ ಬಟ J J: J 
225. ಮುಹಮ್ಮದ್‌ ಬಿನ್‌ ಜುಬೈರ್‌ ಬಿನ್‌ ಮುತ್‌ಇಮ್‌(ರ) ತನ್ನ ತಂದೆಯಿಂದ ಹೀಗೆ 
ಕರದಿ ಮಾಡುತ್ತಾರೆ- ಪ್ರವಾದೀಸ) ಹೇಳಿದರು: ಸಂಬಂಧವನ್ನು ಕಡಿಯುವವನು ಸರ್ಗ 
ಸ್ರವೇಶಿಸಲಾರ.' (ಆಬೂ ದಾವೊದ್‌) 
ತಿಪ್ಪಣಿ 
1. ಅಂದರೆ ಕುಟುಂಬ ಸಂಬಂಧವನ್ನು ಜೋಡಿಸುವ ಬದಲು ಅದನ್ನು ಮುರಿಯುವವನ 
ಸಾಲಿಗೆ ಸ್ವರ್ಗದ ದ್ವಾರ ಮುಚ್ಚಿರುವುದು. ಅವನು ಸ್ವರ್ಗ ಪ್ರವೇಶಿಸುವುದು ಅಸಂಭವ. 
ಕುಟುಂಬ ಸಂಬಂಧವನ್ನು ಮುರಿಯುವುದು ಅತಿದೊಡ್ಡ ಅಪರಾಧವೆಂದು ಇದರಿಂದ 
ತಿಳಿದು ಬರುತ್ತದೆ. ಸ್ವರ್ಗವು ಪ್ರೇಮ-ಅನುರಾಗದ ಗೃಹವಾಗಿದೆ. ಪ್ರೇಮವಿರೋಧಿಗಳು ಅದರಲ್ಲಿ 
ಪ್ರವೇಶಿಸುವುದಾದರೂ ಹೇಗೆ? 
ಓಟ) ಜಂ ೬5% 0021348: ಕೊ) ೫ 
ds 48 Eede 
Fac ip ಪಚ) ಆ ಟಿ ಉಚಚ 


ಸಿ 944 


ಬ್ರ 2 ಚುರ ಬವ 
| en i Ad 


192 ಪ್ರವಾದಿ ವಚನಗಳು 


226. ಜಾಬಿರ್‌ ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಇಬ್ಬೀಸನು ತನ್ನ ಪಟ್ಟವನ; 
ನೀರಿನ ಮೇಲಿರಿಸಿ, ತನ್ನ ಸೈನ್ಯವನ್ನು ರವಾನಿಸುತ್ತಾನೆ. ಅವರ ಪೈಕಿ ಗಲಭೆ-ಅಶಾಂಃ 
ಸೃಷ್ಟಿಸುವುದರಲ್ಲಿ ಹೆಚ್ಚು ನೈಪುಣ್ಯವುಳ್ಳವನು ಇಬ್ಬೀಸನಿಗೆ ಹೆಚ್ಚು "ನಿಕಟನಾಗಿರುತ್ತಾನೆ. 
ಅವರಲ್ಲಿ ಒಬ್ಬನು ನಾ ಎಂತೆಂತಹ ಕೆಲಸ ಮಾಡಿದೆ' ಎಂದು ಕೆಚ್ಚಿಕೊಳ್ಳುತ್ತಾನೆ. ಆದರೆ 
ಇಬ್ಬೀಸನು ನೀನು ಏನೂ ಮಾಡಲೇ ಇಲ್ಲಎಂದು ಹೇಳುತ್ತಾನೆ. ಇನ್ನೊಬ್ಬನು ee ನಾನು 
ಇಂತಹ ವ್ಯಕ್ತಿಯ ನಿರಂತರ ಬೆನ್ನು ಹತ್ತಿ ಅವನ ಮತ್ತು ಅವನ ಪತ್ನಿಯನ್ನು ಬೇರ್ಪಡಿಸುವಲ್ಲಿ 
ಯಶಸ್ವಿಯಾದೆ ಎಂದು ಹೇಳಿದಾಗ, ಇಬ್ಬೀಸನು ಅವನನ್ನು ತನ್ನ ಹತ್ತಿರ ಕರೆದು ಹೌದು ನೀನು 
ನಿಜಕ್ಕೂ ಬಹಳ ದೊಡ್ಡ ಕೆಲಸ ಮಾಡಿದೆ ಎಂದು ಹೇಳುತ್ತಾನೆ. ಕ (ಮುಸ್ಲಿಮ್‌) 
ಟಿಪ್ಪಣಿ: 

2. ಅಂದರೆ ಇಬ್ಬೀಸನಿಗೆ ಹೆಚ್ಚೆಚ್ಚು ಗಲಭೆ-ಗೊಂದಲವನ್ನು ಸೃಷ್ಟಿಸುವವನು ಮತ್ತು ಜನರ 
ಪರಸ್ಪರ ಸಂಬಂಧ ಕೆಡಿಸುವವನೇ ಹೆಚ್ಚು ಹತ್ತಿರವಾಗಿರುತ್ತಾನ. 

3. ಉದಾ: ಒಬ್ಬನನ್ನು ಮದ್ಯಪಾನಿಯಾಗಿ ಮಾಡಿದೆ, ಇನ್ನೊಬ್ಬನನ್ನು ಕಳ್ಳತನಕ್ಕೆ ಪ್ರೇರೇಪಿಸಿದೆ. 

4. ಪತಿ- ಪತ್ನಿಯರ ಮಧ್ಯೆ ಒಡಕುಂಟು ಮಾಡುವಂತಹ ಮಹಾನ್‌ ಕಾರ್ಯವನ್ನು ಮಾಡಿದೆ, 
J ಸಂಬಂಧಗಳನ್ನು ಕೆಡಿಸುವ ವಿಶೇಷವಾಗಿ ಪತಿ- ಪತ್ನಿಯರ ನಡುವೆ ಒಡಕುಂಟು ಮಾಡುವ 

ಲಸವು ನೈಜ ಹಾಗೂ ದೂರವ್ಯಾಪಿ ಪರಿಣಾಮ ಬೀರುವಂತಹದ್ದಾಗಿದೆ. ಕುಟುಂಬಗಳನ್ನು ನಾಶ 
nds ಮಾನವ ಸಮಾಜವನ್ನು ಗಲಭೆ-ಹಿಂಸೆಗಳ ಗೂಡಾಗಿ ಮಾಡುವುದು ಕೂಡಾ ಹಾಗೆಯೆ. 

ಈ ಹದೀಸ್‌ನಲ್ಲಿ ಜನರ ಸುಧಾರಣೆಯ ಕಾರ್ಯ ಮಾಡದೆ ಅವರ ಸಂಬಂಧಗಳನ್ನು 


ಕೆಡಿಸುವುದರಲ್ಲೇ ವಿಘ್ನ ಸಂತೋಷವನ್ನು ಪಡೆಯುವ ಹಾಗೂ ತಮ್ಮ ಶಕ್ತಿ-ಸಾಮಥ್ಯ ರ್ಯ ಗಳನ್ನು ಅಷ 
ಕಾರ್ಯದಲ್ಲಿ ೧ ತೊಡಗಿಸುವ ಮಂದಿಗೆ ಕರಣ ಎಚ್ಚರಿಕೆಯಿದೆ. 


ವಚನ ಭಂಗ 
ಆ 0 ಜ್‌ Eg 8 
(ಆಆ) 4 ಬ J 


227. ಇಬ್ನು ಉಮರ್‌(ರ)ರಿಂದ ಉಲ್ಲೇಖಿತ: ಪ್ರವಾದೀಸ) ಹೇಳಿದರು: ವಚನ 
"ಭಂಗ ಮಾಡುವವನಿಗಾಗಿ ಕಿಯಾಮತ್‌ನಂದು ಒಂದು ಧ್ವಜವನ್ನು ಎತ್ತಲಾಗುವುದು 
ಮತ್ತು ಇಂತಿಂತಹವನ ಮಗನಾದ ಇಂತಿಂತಹವನ ವಚನಭಂಗವಾಗಿದೆಯೆಂದು 
ಹೇಳಲಾಗುವುದು. (ಬುಖಾರಿ) 


ಕ್ರವಾದಿ ವಚನಗಳು 193 


ತಿಪ್ಪಣಿ: 

. 1. ಅಂದರೆ ವಚನ ಭಂಗ ಮಾಡುವವನ ಬಗ್ಗೆ ಕಿಯಾಮತ್‌ನಂದು ಈ ವ್ಯಕ್ತಿ 
ತಚನಭಂಗ ಮಾಡಿದ ಚಾರಿತ್ರ್ಯಹೀನನೆಂಬುದನ್ನು ಬಹಿರಂಗ ಪಡಿಸಲಾಗುವುದು. ಈ ಲೋಕದಲ್ಲಿ 
೨ವನು ಎಷ್ಟೇ ಪ್ರತಿಷ್ಠಿತನಾಗಿರಲಿ, ಕಿಯಾಮತ್‌ನಂದು ಅವನನ್ನು ಅಪಮಾನಿಸುವುದರಲ್ಲಿಯಾವುದೇ 
ಸೋಪ ತೋರಲಾಗದು. ಅವನನ್ನು ಅಪಮಾನಿಸುವ ಎಲ್ಲವೂ ಅಲ್ಲಿರುವುದು. 


ಸುಳ್ಳುಆಣೆ 
6, eT ಹ ತ ಲೌ ್‌ೌ ಹೀ 1 
AF ಕೊತ್ತಿ ರಿತಿಯ ಟಟ) (003 
AA 5 ೈ ೈ್ಟೂೂ ಟ್‌ ಚ oo ಆಕೆ 
ನಟ. ಜ್‌ NS ಜ ಲ್ಲ 
ಸಜ ್‌್‌2ಚ ಚ ಹ್ಚಚ ಆಗ್‌ 
(el) SS ed 813 IBS J 1306 ಶಿ) 

228. ಅಬೂ ಉಮಾಮ(ರ5) ಹೇಳುತ್ತಾರೆ: ಪ್ರವಾದಿಸು ಹೇಳಿದರು: ಸುಳ್ಳು ಆಣೆ ಹಾಕಿ 
ಒಬ್ಬ ಮುಸ್ಲಿಮನ ಹಕ್ಕನ್ನು ಕಬಳಿಸಿದವನಿಗೆ ಅಲ್ಲಾಹನು ನರಕವನ್ನು ಕಡ್ಡಾಯಗೊಳಿಸುವನು, 
ಕ್ವಿರ್ಗವನ್ನು ನಿಷಿದ್ದಗೊಳಿಸುವನು. ಒಬ್ಬರು ಕೇಳಿದರು: ಅಲ್ಲಾಹನ ಸಂದೇಶವಾಹಕರೇ। 
ಅದು ತೀರಾ ಸಣ್ಣವಸ್ತುವಾಗಿದ್ದರೆ ಪ್ರವಾದಿಸು ಹೇಳಿದರು- ಅದು ಪೀಲೂ ಮರದ ಒಂದು 
ಸಲ್ಲಾದರೂಸರಿ.' (ಮುಸಿಮ್‌) 
ಚಿಪ್ಪಣಿ: 

1. ಆಣೆ ಹಾಕಿ ಒಬ್ಬನ ಹಕ್ಕನ್ನುಕಬಳಿಸುವುದು ಅವನಿಗೆ ದೇವನ ಘನತೆಯ ಚಿಂತೆಯಾಗಲಿ, ತನ್ನ 
ಕಹೋದರನೊಂದಿಗೆ ನ್ಯಾಯ ಪಾಲಿಸುವ ಚಿಂತೆಯಾಗಲಿ ಇಲ್ಲವೆಂಬುದರ ಸಂಕೇತವಾಗಿದೆ. ಇಂತಹ 
ವ್ಯಕ್ತಿ ಚಾರಿತ್ರ್ಯಹೀನನೆಂಬುದು ವ್ಯಕ್ತ. ಮನುಷ್ಯನ ಚಾರಿತ್ರ್ಯವೇ ಅವನನ್ನು ಸ್ವರ್ಗಾರ್ಹಗೊಳಿಸುತ್ತದೆ. 

ಈ ಹದೀಸ್‌ನಿಂದ, ಒಬ್ಬನ ಚಾರಿತ್ರ ವನ್ನು ಪರಿಶೀಲಿಸಲು ದೊಡ್ಡ ಘಟನೆ ಆಗಬೇಕೆಂದು 
ನಿರೀಕ್ಷಿಸುವ ಅಗತ್ಯವಿಲ್ಲ ಸಾಮಾನ್ಯ ವಿಷಯದಿಂದ ಮನುಷ್ಯನ ಚಾರಿತ್ರ್ಯವನ್ನುಅಳೆಯಬಹುದು. ಸಣ್ಣ 
ಗೆಲ್ಲಿನ ತುಂಡೊಂದನ್ನು ಕಬಳಿಸುವ ಮೂಲಕ ಅವನು ತನ್ನ ಸಹೋದರನಿಗೆ ದೊಡ್ಡ ನಷ್ಟ ಮಾಡಲಿಲ್ಲ 
ಅದರೆ ಅವನ ಈ ಕೃತ್ಯದ ಮೂಲಕ ಮೂಡಿಸಿದ ತನ್ನ ಚಿತ್ರಣವು ಸಾಮಾನ್ಯವಲ್ಲ, ಅವನು ತನ್ನಕೃತ್ಯದಿಂದ 
ಕಾನು ಚಾರಿತ್ರ್ಯಹೀನನೆ6ದು ಸಾಬೀತು ಪಡಿಸಿದನು. 


3A ಟಟ ಟೀ ಲಲ ಲ್‌ ಈಚ್‌ FL 
ಕ್ರಷಿ ಟಿ ಟ್ರ) ಟಿ 8 SN 

ಇ ಜಟ ಲಲ ೋ್ಕ್ಯ್ಯೇೇ 6 ಕ ್ಪಬರಕ್ತೆ: ಆನ್ನ 
(೨3೨ 1) ells FR Et) Yo YA! 


194 ಪ್ರವಾದಿ ವಚನಗಳ 


229. ಅಶ್‌ಅತ್‌ ಬಿನ್‌ ಕೈಸ್‌(ರ) ಅಲ್ಲಾಹನ ಸಂದೇಶವಾಹಕರು(ಸ) ಹೇಳಿದರು 
"ಆಣೆ ಹಾಕಿ (ಪರರ) ಸಂಪತ್ತನ್ನು ಕಬಳಿಸಿದವನು ಅಲ್ಲಾಹನ ಮುಂದೆ ಕುಷ್ಠರೋಗಿಯಾ; 
ಹಾಜರುಗೊಳಿಸಲ್ಪಡುವನು' (ಅಬೂ ದಾವೂದ್‌' 


ಕೊಲೆ 


ಆಜ ರ್ಯ ಾ | ೊೂೊೂ $ೂಲಳ ಹ ೫ ಆ ್ತಲ್ಛಂತ_ತ 
13]: EM ವಿಸ್ಯ ಟಕ) ಬ್ಯ!) 
- ೨ Id ಕೆ SS ೌಲಫಲಫಚ್ಮಚ ಚ Ziad, ಟ್ಟಿ 
ಟ್ರ) ಮಟಟ ಈ J pid JUG ಓದು gl sd! 
LEN PS) 
SSE EIS gid I 5 Jail Se aly 
(ಆ) 551೨ 

230. ಅಬೂ ಬಕ್ರ(ರ) ಹೇಳುತ್ತಾರೆ: ಪ್ರವಾದೀಸು ಹೀಗೆ ಹೇಳುವುದನ್ನು ನಾನ. 
ಕೇಳಿದ್ದೇನೆ: ಇಬ್ಬರು ಮುಸ್ಲಿಮರು ಖಡ್ಗ ಹಿಡಿದು ಪರಸ್ಪರ ಹೋರಾಡಿದರೆ ಕೊಂದವನ 
ಕೊಲ್ಲಲ್ಬಟ್ಟವನೂ ನರಕಕ್ಕೆ ಹೋಗುವರು, ಆಗ ನಾನು ಕೇಳಿದೆ- ಕೊಲೆಗಾರನಾದರೆ ಸರಿ 
ಕೊಲ್ಲಲ್ಪಟ್ಟವನು ಏಕೆ(ನರಕವಾಸಿ)9 ಪ್ರವಾದಿ(ಸ) ಹೇಳಿದರು- ಏಕೆಂದರೆ ಅವನು ಕೂಡಾ ತಃ 
ಸಂಗಾತಿಯನ್ನು ಕೊಲ್ಲಲು ಕಾತರನಾಗಿದ್ದನು.' (ಬುಖಾರಿ) 
ಟಿಪ್ಪಣಿ: 

1. ಅಂದರೆ ಕೊಲ್ಲಲ್ಪಟ್ಟವನು ತನ್ನ ಉದ್ದೇಶದಲ್ಲಿ ಸಫಲನಾಗಲಿಲ್ಲ, ಆದರೆ ಅವನೂ ತಃ 
ಸಹೋದರನನ್ನುಕೊಲ್ಲಬಯಸಿದ್ದನು. ಅಲ್ಲಾಹನು ಮನುಷ್ಯನ ಸಂಕಲ್ಪಮತ್ತು ಉದ್ದೇಶ ಹಾಗೂ ಅವ 
ಭಾವನೆಯನ್ನು ನೋಡುತ್ತಾನೆ. ಅದಕ್ಕೆ ಅನುಸಾರವಾಗಿಯೇ ಅವನ ಬಗ್ಗೆ ತೀರ್ಪು ನೀಡಲಾಗುತ್ತದೆ. 

2 8A Es To 
೫1೫೬೪1: ಈ ಕ 18: 36 ಸ 1 3 
4 3೬ NET ಚ್ಛ0ಚ.| sf ್ಯ ( 1 
BEY Ss 1 8 ಜಂಂಚ1 ಇ 
14 os 

(೧-೨ ಡಿ! 

231. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದೀಸು ಹೇಳಿದರು: ನನ್ನಪ್ರಾಣ ಯಾರ 
ಕೈಯಲ್ಲಿದೆಯೋ ಆತನಾಣೆ! ಜನರ ಮೇಲೆ ಒಂದು ಕಾಲ ಬರಲಿದೆ. ಆಗ ಕೊಲೆಗಾರನಿಗೆ ತಾನೇಕ 
ಕೊಲೆ ಮಾಡಿದೆನೆಂದು ತಿಳಿದಿರುವುದಿಲ್ಲ ಕೊಲ್ಲಲ್ಪಟ್ಟವನಿಗೂ ತಾನೇಕೆ ಕೊಲೆಯಾದೆನೆಂದು 
ತಿಳಿದಿರುವುದಿಲ್ಲ? (ಮುಸ್ಲಿಮ) 


ಪ್ರವಾದಿ ವಚನಗಳು 195 


ತಿಪಣಿ: 
` 
2. ಅಂದರೆ ಸಾರ್ವತ್ರಿಕ ಅಶಾಂತಿಯುಂಟಾಗುವುದು. ಕೊಲೆ ಪಾತಕಗಳಿಗೆ ಲೆಕ್ಕವಿರಲಾರದು. 
ಶನ್ಯಾಯದ ಕೊಲೆ ಒಂದು ಸಾಮಾನ್ಯ ವಿಷಯವಾಗಿರುವುದು. ಮಾನವ ರಕ್ತಕ್ಕೆ ಬೆಲೆಯೇ 
ಇಲ್ಲದಂತಾಗುವುದು. ಕೊಲೆ ಕೃತ್ಯಗಳ ಬಗ್ಗೆಯಾರಿಗೂ ಅಚ್ಚರಿಯುಂಟಾಗದು. 


ಆಜ ೬೫೪: 00 ಈಚೆಯ £5053 
“ಆಲ ಸ ಅಕ್ಕೆ ಬದ್ರಿ ಯ ಟ್ಟ! 
232. ಅಬ್ದುಲ್ಲಾಬಿನ್‌ ಉಮರ್‌(ರ) ಪ್ರವಾದಿಯವರು ಹೀಗೆ ಹೇಳಿರುವುದಾಗಿ ವರದಿ 
ಮಾಡುತ್ತಾರೆ- ನನ್ನ ಬಳಿಕೆ ನೀವು ಪರಸ್ಪರರ ಕತ್ತು ಕೊಯ್ದುಕಾಫಿರ(ಕೃತಪ್ಪುರಾಗಬಾರದು.' 
(ಬುಖಾರಿ) 
ಟಿಪ್ಪಣಿ: 
3. ಅಂದರೆ ನನ್ನ ಬಳಿಕ ನೀವು ಪರಸ್ಪರ ಜಗಳಾಡುವವರಾಗಬಾರದು. ನೀವು ಪರಸ್ಪರರ 
ಕತ್ತು ಕೊಯ್ಯುವುದಕ್ಕೊ ಹೇಸದಷ್ಟು ನಿಮ್ಮ ದ್ವೇಷ :ತಲುಪಬಾರದು. ನೀವು ಪರಸ್ಪರರ ವಿರುದ್ಧ 
ಆಯುಧವತ್ತಿದರೆ ನಿಮ್ಮ ಈ ಕೃತ್ಯವು ಇಸ್ಲಾಮಿಗೆ ವಿರುದ್ಧವಾಗಿರುವುದು. ನಿಮ್ಮ ವರ್ತನೆಯು 
ಸತ್ಯನಿಷೇಧ ಮತ್ತು ಕೃತಪ್ಲತೆಯದ್ದಾಗಿರುವುದು. ನೀವು ಪರಸ್ಪರರನ್ನು ಕಾಫಿರ್‌. ಎನ್ನುತ್ತಾ ಒಬ್ಬರು 
ಇನ್ನೊಬ್ಬರ ಸ ಹ್ಟು ಅಣಿಯಾದರೆ ಅದು ಅತ್ಯಂತ ರುರುತವಾಗಿರುವುು 


ಕಳ್ಳತನ. 
ss ಸಬಲ: ಕ್ಕ) St 10) 


pad 


SSS LSS ಚಃ 1ರುಮಿವತ 
3 LN ಜಾ SE BES 
3s A ಖನಿ ಹಲಸಿ ತಯ 
ಗ ರ ಚ 8G ಎ bs 
ಹ  ೌ ಶಚೀ ಲಲ್ಲೆ » ಗ್‌ ಇ 
(sss) ೫4 183% ಶಯ SSIS 

233. ಉಬಾದಾ ಬಿನ್‌ ಸಾಮಿತ್‌(ರ) ಹೇಳುತ್ತಾರೆ- ನಾನು ಒಂದು ನಿಯೋಗದೊಂದಿಗೆ 

ಪ್ರವಾದಿಯವರಲ್ಲಿ ಬೈೆಅತ್‌(ಪ್ರತಿಜ್ಛಿ ಮಾಡಿದೆ. ಪ್ರವಾದಿಸ) ಹೇಳಿದರು- ನಾನು ನಿಮ್ಮೊಂದಿಗೆ, 


196 ಪ್ರವಾದಿ ವಚನಗಳ 


ನೀವು ಅಲ್ಲಾಹನ ಜೊತೆ ಯಾರನ್ನೂ ಭಾಗೀದಾರರನ್ನಾಗಿ ಮಾಡುವುದಿಲ್ಲ ಕಳ್ಳತಃ 
ಮಾಡುವುದಿಲ್ಲ ನಿಮ್ಮ ಸಂತಾನವನ್ನು ಕೊಲ್ಲುವುದಿಲ್ಲ ನಿಮ್ಮಕ್ಕೆ ಕಾಲುಗಳ ಮಧ್ಯೆ ಸುಳ್ಳಾರೋ 
ಸೃಷ್ಟಿಸುವುದಿಲ್ಲ ಒಳಿತಿನಲ್ಲಿನ ನನ್ನ ಆಜ್ಲೋಲ್ಲಂಘನೆ ಮಾಡುವುದಿಲ್ಲವಂಬಪ ಪ್ರತಿಜ್ಞೆಸ ಸ್ವೀಕರಿಸುತ್ತೇನೆ 
ನಿಮ್ಮ ಪೈಕಿ ಯಾರಾದರೂ ತನ್ನ ವಾಗ್ದಾನವನ್ನು ಪಾಲಿಸಿದರೆ ಅವನಿಗೆ ಪುಣ್ಯ ನೀಡುವ ಹೊ 
ಅಲ್ಲಾಹನ ಮೇಲಿದೆ.” ಯಾರಾದರೂ ಈ ಅಪರಾಧಗಳನ್ನು ಮಾಡಿ ಅವನಿಗೆ ಈ ಲೋಕದಲ್ಲೆ 
ಶಿಕ್ಷೆ ನೀಡಲ್ಲಟ್ಟಿದ್ದರೆ ಅದು ಅವನಿಗೆ ಪ್ರಾಯಶ್ಚಿತ್ತ ಮತ್ತು ಪರಿಶುದ್ಧಿಯ ಸಾಧನವಾಗಿರುವುದು. 
ಇನ್ನು ಯಾರದಾದರೂ ದೋಷವನ್ನು ಅಲ್ಲಾಹನು ಮರೆ ಮಾಚಿದರೆ ಅದು ಅಲ್ಲಾಹನಿಃ 
ಬಿಟ್ಟದ್ದು ಆತನಿಚ್ಛಿಸಿದರೆ ಅವನನ್ನು ಶಿಕ್ಷಸಲೂಬಹುದು, ಕ್ಹಮಿಸಲೂಬಹುದು.* (ಬುಖಾರಿ) 


ಟಿಪ್ಪಣಿ: 

1. ಅಂದರೆ ನಿರಾಧಾರ ಆರೋಪ ಹೊರಿಸುವುದು. 

2. ಈ ವಾಗ್ದಾನವನ್ನು ಪ್ರವಾದಿಯವರು ಕುರ್‌ಆನಿನ ಶಿಕ್ಷಣದಂತೆ ಪಡೆದುಕೊಂಡರು 
ಕುರ್‌ಆನಿನಲ್ಲಿ ಹೀಗಿದೆ- ""ಸಂದೇಶವಾಹಕರೇ, ಸತ್ಯವಿಶ್ವಾಸಿನಿಯರು, ನಿಷ್ಠೆಯ ಕರಾರು ಮಾಡಲ: 
ನಿಮ್ಮ ಬಳಿಗೆ ಬಂದು ತಾವು ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಗಳಾಗಿ ಮಾಡಲಾರೆವು, ಕಳವ 
ಮಾಡಲಾರೆವು, ವ್ಯಭಿಚಾರವೆಸಗಲಾರೆವು, ತಮ್ಮ $ಮಕ್ಕಳನ್ನುವಧಿಸಲಾರೆವು, ತಮ್ಮಕ್ಕೆಕಾಲುಗಳ ಮುಂದ 
ಯಾವುದೇ ಸುಳ್ಳಾರೋಪವನ್ನುಸ್ಟಷ್ಟಿಸ ತರಲಾರೆಪು ಮತ್ತು ಯಾವುದೇ ಸಕ್ಕಾರ್ಯದ ವಿಷಯದಲ್ಲಿನಿವ: 
ಆಜ್ಞೋಲ್ಲಂಘನೆ ಮಾಡಲಾರವು ಎಂದು ಪ್ರತಿಜ್ಞೆ ಮಾಡಿದಾಗ, ಅವರಿಂದ ಕರಾರನ್ನು ಸ್ಥೀಕರಿಸಿಕೊಳ್ಳಿ 
ಮತ್ತು ಅವರಿಗಾಗಿ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿರಿ. ಖಂಡಿತವಾಗಿಯೂ ಅಲ್ಲಾಹನು 


ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ.'' (60:12) 
3... ಅಂದರೆ ಅದರಿಂದ ಅವನ ಪಾಪಕ್ಚಮಿಸಲ್ಪಡುವುದು ಮತ್ತು ಅವನಲ್ಕೆ 
ಪರಿಶುದ್ಧತೆಯುಂಟಾಗುವುದು. 


4. ಅಂದರೆ ಒಬ್ಬನ ಅಪರಾಧವು ಈ ಲೋಕದಲ್ಲಿ ಬೆಳಕಿಗೆ ಬರಲಿಲ್ಲ ಅವನಿಗೆ ಇಲ್ಲ 
ಶಿಕ್ಷೆಯೂ ಲಭಿಸಲಿಲ್ಲವೆಂದಾದರೆ ಅವನಿಗೆ ಪರಲೋಕದಲ್ಲಿ ಖಂಡಿತ ಶಿಕ್ಷೆ ಲಭಿಸುವುದೆಂದು ಯಾರೂ 
ಹೇಳುವಂತಿಲ್ಲ ಅದು ಅಲ್ಲಾಹನ ಅಧಿಕಾರದಲ್ಲಿದೆ. ಅವನು ಶಿಕ್ಷಿಸಲೂಬಹುದು, ಕ್ಷಮಿಸಲೂಬಹುದು. 
ಒಬ್ಬನು ನಿಸ್ಪೃಹ ಮನಸ್ಸಿನಿಂದ ಪಶ್ಚಾತ್ತಾಪಪಟ್ಟು: ತನ್ನನ್ನು; ಸುಧಾರಿಸಿಕೊಂಡರೆ ಮತ್ತು ದೇವನ ವಿಧೇಯ 
ದಾಸನಾಗಿ ಈ ಲೋಕದಿಂದ ನಿರ್ಗಮಿಸಿದರೆ, ಪರಲೋಕದಲ್ಲೂ ಅಲ್ಲಾಹನು ಅವನ ಪಾಪಗಳನ್ನು 
ಮುಚ್ಚಿ ಹಾಕಿ ಅವನನ್ನು ಶಿಕ್ಷಿಸದಿರುವ ಸಾಧ್ಯತೆಯೇ ಹೆಚ್ಚು ಆದರೆ ಒಬ್ಬನು ಅಲ್ಲಾಹನು ಮುಚ್ಚಿ 
ಹಾಕಿದರೂ ಕೆಟ್ಟವನಾಗಿಯೇ ಜೀವಿಸಿದರೆ ಅವನಿಗೆ ಇಲ್ಲಿ ಶಿಕ್ಷೆಯಿಂದ ಪಾರಾಗಬಹುದು. ಆದರೆ 
ಪರಲೋಕದಲ್ಲಿ ಅಲ್ಲಾಹನ ಹಿಡಿತದಿಂದ ಪಾರುಗೊಳಿಸುವ ಯಾವ ವಸ್ತುವೂ ಇರಲಾರದು. 


ಪ್ರವಾದಿ ವಚನಗಳು | 197 


i - dys 3 Br ಬ 4 ಪ್ರೊಂಟಿತೆ 0೫ To 
Wea Md dS: IE 
1೫ ೫/388 4% bu ತಃ ಹ 

(ಗ) PA] 


234. 'ಅದಿಯ್ಯ್‌ ಬಿನ್‌ ಉಮೈೆರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೇಳಿದರು: ನಾವು 
ಯಾರನ್ನಾದರೂ ಕಂದಾಯ ಅಧಿಕಾರಿಯಾಗಿ ನೇಮಿಸಿ, ಅವನಿಂದ ಸೇವೆ ಪಡೆಯುತ್ತಿರುವಾಗ 
ಅವನು ಒಂದು ಸೂಜಿ ಅಥವಾ ಅದಕ್ಕಿಂತಲೂನಿಕೃಷ್ಣವಾದ ವಸ್ತುವನ್ನುಬಚ್ಚಿಟ್ಟರೆ ಅದು ಕಳ್ಳತನದ 
ಸಾಲಿಗೆ ಸೇರುತ್ತದೆ. ಕಿಯಾಮತ್‌ನಂದು ಅವನು ಅದರೊಂದಿಗೆ ಹಾಜರಾಗುವನು.* 


ಟಿಪ್ಪಣಿ: 
ಊು 
5. ನೇರವಾಗಿ ಅಥವಾ ನಾಯಕನ ಅನುಮತಿಯಿಲ್ಲದೆ ಒಬ್ಬನು ಒಂದು ಸೂಜಿಯಂತಹ 
ವಸ್ತುವನ್ನೂ ತನ್ನ ವಶಕ್ಕೆ ತೆಗೆದುಕೊಂಡರೆ ಅದೂ ಕಳ್ಳಿತನವಾಗುವುದು. ಕಿಯಾಮತ್‌ನಂದು ಇಂತಹ 
ಕಳ್ಳತನವೂ ಮನುಷ್ಯನ ಅಪಮಾನಕ್ಕೆ ಕಾರಣವಾಗಬಹುದು. 


ವದಂತಿ 


- 0 ೭ PA 3 [3 pa - pa 
SE: EES NIRS 
+ pa 2 5 3 4 PY 
(೨31೨41) ಹಾ l NS ಪಿಟ 
235. ಅಬೂ ಹುರೈರಾ(ರ) ಪ್ರವಾದಿಯವರಿಂದ ಉದ್ದರಿಸುತ್ತಾ ಹೀಗೆ ಹೇಳುತ್ತಾರೆ- 
ಒಬ್ಬ ವ್ಯಕ್ತಿಯನ್ನು ಪಾಷಿಯಂದು ಪರಿಗಣಿಸಲು ಅವನು ಕೇಳಿದ್ದನ್ನಲ್ಲ ಇತರರಿಗೆ ಹೇಳುತ್ತಾ 
ಸಾಗುವುದೇ ಸಾಕಾಗುತ್ತದೆ. (ಅಬೂದಾವೂದ್‌) 
ಟಿಪ್ಪಣಿ: 
1. ತನಿಖೆ ಮಾಡದೆ ಒಂದು ಮಾತನ್ನು ಜನರೊಂದಿಗೆ ಹೇಳುತ್ತಾ ಹೋಗುವುದು. ಅದನ್ನು 
ಪ್ರಚಾರ ಮಾಡುವುದು ಸುಳ್ಳಿನ ಪ್ರಚಾರವಾಗಿದೆ. ಸುಳ್ಳು ಪಾಪವೆಂಬುದರಲ್ಲಿಸಂಶಯವಿಲ್ಲ 
ಕೆಲವೊಮ್ಮೆ ಒಂದು ವಿಷಯವನ್ನು ತನಿಖೆ ಮಾಡದೇ ಪ್ರಜಾರ ಮಾಡುವುದರ ಪರಿಣಾಮ 
ಕೆಟ್ಟದ್ದಾಗಿರುತ್ತದೆ. ಅನೇಕ ಗಲಭೆ-ಗೊರಿದಲಗಳು ವದಂತಿಗಳನ್ನು ಇದು ಹುಟ್ಟು ಹಾಕುತ್ತದೆ. ಎಷ್ಟೋ 
ಅಮಾಯಕ ಜೀವಗಳು ವದಂತಿಗಳಿಂದ ಬಲಿಯಾಗುತ್ತದೆ. ಆದರೆ ವಾಸ್ತವ ಬೇರೆಯೇ ಆಗಿರುತ್ತದೆ. 
ನಿರಾಧಾರ ವದಂತಿಗಳು ಹಾಗೂ ಸುಳ್ಳು ಸುದ್ದಿಗಳಿಂದ ವಾತಾವರಣ ಕಲುಪಿತಗೊಳ್ಳುತ್ತದೆ. ಅದರ 
ಪರಿಣಾಮ ರಕ್ತಪಾತ ಮತ್ತು ವಿನಾಶವಾಗಿರುತ್ತದೆ. 


198 ಪ್ರವಾದಿ ವಚನಗಳು 


ಲಂಚ 


೮08%. JS: ಪಿಕ) 514 ಬ ಕ 
(Gd Pdr ಲಿ) Hh) RUD 
236. ಅಬ್ದುಲ್ಲಾ ಬಿನ್‌ ಅಮ್ರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಲಂಚ ಕೊಡುವವನನ್ನೂ 
ಪಡೆಯುವವನನ್ನೂ ಶಶಿಸರುತ್ತಾರೆ. ಕೆ (ಅಬೂದಾವೂದ್‌, ಇಬ್ನು ಮಾಜ, ತಿರ್ಮಿದಿ 
ಟಿಪ್ಪಣಿ: ' 
1. ಬೈಹಕಿಯ ಶುಆ್‌ಬುಲ್‌ ಈಮಾನ್‌ನಲ್ಲಿಸೌಬಾನ್‌ರಿಂದ ಈ ಹದೀಸನ್ನು ಉಲ್ಲೇಖಿಸಿದ್ದಾರೆ. 
ಆದರಲ್ಲಿ ಪ್ರವಾದಿ(ಸ ಲಂಚ ಪಡೆಯುವವನ ಮತ್ತು ಕೊಡುವವನ ಮಧ್ಯೆ ದಲ್ಲಾಳಿಯಾಗುವವನನ್ನು 
ಶಪಿಸಿದ್ದಾರೆ ಎಂದಿದೆ. 
ಅಲ್ಲಾಹನ ಪ್ರವಾದಿ(ಸ) ಶಪಿಸಿರುವ ದೌರ್ಭಾಗ್ಯ ಏನೆಂದು ಹೇಳಲಿ. ಅಂತಹವನ ಮೇಲೆ 
ದೇವನ ಹೊಡೆತ ಬೀಳುವುದು. ಆತ ದೇವ ಕಾರುಣ್ಯದಿಂದ ವಂಚಿತನಾಗುವನು. ಆತ ತೌಬಾ ಮಾಡಿ 
SRE ಪಾರಾಗಬಲ್ಲನು. 


40 


MP: ಕ್ರ ಮುಂ: red _ೈಾ 
Hing pis ಉಡಿ ಜತ ಚಪ 


(Ae!) ಆಸೆ dsl Shs) oP 

237. ಅಮ್ರ್‌ ಬಿನ್‌ ಆಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೀಗೆ ಹೇಳುವುದನ್ನು 
ನಾನು ಕೇಳಿದ್ದೇನೆ. ಒಂದು ಜನಾಂಗದಲ್ಲಿ ವ್ಯ ್ಯಭಿಚಾರವು ವ್ಯಾಪಕವಾದರೆ ಅದು ಬರಗಾಲಕ್ಕೆ 
ತುತ್ತಾಗುತ್ತದೆ. ಅದೇ ರೀತಿ ಒಂದು ಜನಾಂಗದಲ್ಲಿ ಲಂಚವು ಸ ಸಾರ್ವತ್ರಿಕವಾದರೆ ಅದು 
ಭಯ-ಭೀತಿಗಳಿಗೆ ತುತ್ತಾಗುತ್ತದೆ. (ಅಹ್ಮದ್‌) 
ಟಿಪ್ಪಣಿ: 

2. ವ್ಯಭಿಚಾರ ಮತ್ತು ಲಂಚಕೋರತನವು ದಂಡನಾರ್ಹ ಅಪರಾಧಗಳಾಗಿರುವ ಜೊತೆಗೇ 
ಅವು ನೈತಿಕವಾಗಿಯೂ ಘೋರ ಪಾಪ ಮತ್ತು ಅತಿ ನೀಚ ಕೃತ್ಯವಾಗಿದೆ. ಅದಕ್ಕೆ ಪರಲೋಕದಲ್ಲಂತೂ 
ಖಂಡಿತ ಶಿಕ್ಷೆಯಿದೆ. ಮಾತ್ರವಲ್ಲ ಈ ಲೋಕದಲ್ಲೂ ಅದರ ದುಷ್ಪರಿಣಾಮಗಳು ವಿವಿಧ ರೀತಿಯಲ್ಲಿ 
ಪ್ರಕಟವಾಗುತ್ತದೆ. ಆದ್ದರಿಂದ ಈ ಹದೀಸ್‌ನಲ್ಲಿ ಲಂಚಕೋರತನವು ವ್ಯಾಪಕವಾದಲ್ಲಿ ಜನರಲ್ಲಿ 
ಭಯ-ಭೀತಿಯುಂಟಾಗುತ್ತದೆಂದು ಹೇಳಲಾಗಿದೆ. ಲಂಚ ಪಡೆಯುವ ಮತ್ತು ಕೊಡುವ ಜನ 
ಸಮುದಾಯದಲ್ಲಿ ಭೀರುತನವುಂಟಾಗುತ್ತದೆ. ದೈರ್ಯ-ಸ್ಟೈರ್ಯ, ಶೂರತನ, ಪೌರುಷ ಮತ್ತು ಉನ್ನತ 
ಗುಣಗಳು ಹೊರಟು ಹೋಗುತ್ತವೆ. ಆನಂತರ ಇಂತಹ ಜನಾಂಗಗಳು ತಮ್ಮವರಿಗೂ ಹೆದರುತ್ತದೆ. ಪರರ 


ಪ್ರವಾದಿ ವಚನಗಳು 199 


ಭೀತಿಯೂ ಅವರನ್ನು ಆವರಿಸುತ್ತದೆ. ಲಂಚಕೋರ ಅಧಿಕಾರಗಳು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ 
ಯಾವಾಗಲೂ ವಿಫಲರಾಗುತ್ತಾರೆ. ಅವರ ಈ ಅಪರಾಧಿ ಕಾರ್ಯನೀತಿಯಿಂದಾಗಿ ಅವರಿಂದ ದೈರ್ಯ 
ಮತ್ತು ದಿಟ್ಟತನವನ್ನು ನಿರೀಕ್ಷಿಸಲಾಗದು. ಆತ್ಮಸಾಕ್ಷಿ ಮತ್ತು ನ್ಯಾಯಪರತೆಯಿಂದ ಬರಿದಾದ ಇಂತಹ 
ಮಂದಿಯಲ್ಲಿತಮ್ಮ ಗೌರವ-ಘನತೆ ಮತ್ತು ಚಾರಿತ್ರ್ಯವನ್ನು ಕಾಯ್ದುಕೊಳ್ಳುವಂತಹ ಶಕ್ತಿ-ಸಾಮರ್ಥ್ಯಗಳು 
ಉಂಟಾಗುವುದಾದರೂ ಹೇಗೆ? ಇಂತಹ ಮಂದಿ ಸ್ವೆಯಂ ಅಪಮಾನದ ಜೀವನ ಸಾಗಿಸುತ್ತಾರೆ. ತಮ್ಮ 
ಜನಾಂಗವನ್ನೂ ಅಪಮಾನಕ್ಕೆ ತುತ್ತಾಗಿಸುತ್ತಾರೆ. ಒಂದು ಜನತೆಯಲ್ಲಿ ತ್ಯಾಗ ಮನೋಭಾವವಲ್ಲದಿದ್ದರೆ, 
ಭಯ, ಅಪಮಾನ ಮತ್ತು ನಿಂದ್ಯತೆ ಅದಕ್ಕೆ ಕಟ್ಟಿಟ್ಟ ಬುತ್ತಿಯೆಂಬುದನ್ನು ಮರೆಯುವಂತಿಲ್ಲ 


ಕೋಮುವಾದ 
ರಿಷ] ಸಚ SA Jil ಬ್ರೋ!) ಆಆ SF 


63 


bd ಖಿ: di Ee: pid 
Pp ಫಯ ಸ 2ನ KIM: 8821 ENCE 21124 


ಹ್‌ ್‌_ುಹ₹್ಟ, 

238. ಫೆಲೆಸ್ತೀನಿನವರಾದ ಉಬಾದತ್‌ ಬಿನ್‌ ಕಸೀರತಶ್ಶಾಮೀ ಅವರು ಫಸೈೆಲ ಎಂಬ 
ತಮ್ಮ ಜನಾಂಗದ ಮಹಿಳೆಯಿಂದ ಉಲ್ಲೇಖಿಸುತ್ತಾರೆ. ಆಕೆ ಹೇಳಿದರು- ಒಬ್ಬನು ತನ್ನ 
ಜನಾಂಗವನ್ನು ಪ್ರೀತಿಸುವುದು ಕೋಮುವಾದವೇ ಎಂದು ನಾನು ಪ್ರವಾದಿಸ) ಅವರಲ್ಲಿ 
ವಿಚಾರಿಸಿದೆ. ಪ್ರವಾದಿ(ಸ) ಹೇಳಿದರು- ಅಲ್ಲ, ತನ್ನ ಜನಾಂಗವು ಅಕ್ರಮವೆಸಗುತ್ತಿರುವಾಗಲೂ 
ಅದಕ್ಕೆ ನೆರವಾಗುವುದು ಕೋಮುವಾದವಾಗಿದೆ.' (ಅಹ್ಮದ್‌, ಇಬ್ನು ಮಾಜ) 
ಟಿಪ್ಪಣಿ: 

1. ಅಂದರೆ ತನ್ನ ಜನಾಂಗ ಅಥವಾ ಪಂಗಡದೊಂದಿಗೆ ಪ್ರೀತಿ ಅಥವಾ ಅದರ ಹಿತಾಸಕ್ತಿಗಳಿಗಾಗಿ 
ಪ್ರಯತ್ನಿಸುವುದು ಕೋಮುವಾದವಲ್ಲವೆಂದು ಇದರಿಂದ ತಿಳಿಯಿತು. ಆದರೆ ಇತರರೊಂದಿಗೆ 
ಅನ್ಯಾಯವಾಗಿ ದ್ವೇಷ, ಹಗೆತನ ಪ್ರಕಟವಾಗುವಂತಹ ಅಥವಾ ತನ್ನ ಜನಾಂಗದ ಅಕ್ರಮ ಅತ್ಯಾಚಾರದ 
ಭಾವನೆಯಿರುವಂತಹ ಪ್ರಯತ್ನದಲ್ಲಿ ತನ್ನ ಜನಾಂಗವನ್ನು ಬೆಂಬಲಿಸುವುದು ಅಜ್ಞಾನಜನ್ಯ 
ಪಕ್ಷಪಾಶವಾಗಿದೆಯೆಂಬುದರಲ್ಲಿ ಸಂದೇಹವಿಲ್ಲ ಇಸ್ಲಾಮ್‌ ಇಂತಹ ಂತಹ ಪಕ್ಷಪಾತಗಳನ್ನು ಅಳಿಸಲಿಕ್ಕಾಗಿಯೇ 
ಬಂದಿದೆ. ಏಕೆಂದರೆ ಅಜ್ಞಾನಜನ್ಯ ಪಕ್ಷಪಾತದೊಂದಿಗೆ ಉನ್ನತ ಚಿಂತನೆ ಮತ್ತು ಉತ್ತಮ 
ಸಂಸ್ಕೃತಿ-ನಾಗರಿಕತೆಯನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಇಸ್ಲಾಮ್‌ ಸಾರ್ವಲೌಕಿಕ ಸಿದ್ಧಾಂತದ ವಾಹಕ 
ಧರ್ಮವಾಗಿದೆ. ಅದು ಸಂಕುಚಿತ ಮನಸ್ಸುಮತ್ತುಕೋಮು ಪಕ್ಷಪಾತದೊಂದಿಗೆ ಸ! ಸಂಧಾನಮಾಡುವುದಿಲ್ಲ 


209 ಪ್ರವಾದಿ ವಚನಗಳು 


ಸಂ Ws 


53 YS) 3 ISN gl Ey 
HORT CS dS eG 53 5 | 
EE Eg 5 ಯಯರಿಕೆಟಿ : ಹ 
AE ಆ ಟೇ Si 
BEE ೬ ೭.೬೬ SD ಓಟ ೩1. 
ಬ ಚ hi ಸೂಟ 95) HS 
Nps (ಭರ ಅವೂ ಸಟ Ik 1. ಜೆ 
ರತ ಚಹ SU hyd ಟಿ ದ ಜ್ರ esl ಜ್‌ 
Ge sl ಯೇ 4; ಹಸ | 
239. ಮಲ್‌ರೂರ್‌ ಬಿನ್‌ ಸುವೈದ್‌(ರ) ವರದಿ ಮಾಡುತ್ತಾರೆ. ಒಮ್ಮೆ ನಾವು ಅಬೂದರ್‌ 
(ರುರೊಂದಿಗೆ ರಬದ'ದಲ್ಲಿದ್ದೆವು. ಅವರು ಒಂದು ಚದ್ದರ ಹೊದ್ದು ಮಲಗಿದ್ದರು. ಅವರ 
ಗುಲಾಮನು ಅಂತಹದೇ ಒಂದು ಚದ್ದರವನ್ನು ಹೊದ್ದುಕೊಂಡಿದ್ದನು. ನಾವು ಹೇಳಿದೆವು- 
ಅಬೂದರ್ರ್‌! ನೀವು ಈ ಎರಡು ಚದ್ದರಗಳನ್ನು ಪಡೆದುಕೊಂಡಿದ್ದರೆ, ಅದರಿಂದ ನಿಮಗೆ ಒಂದು 
ಅಂಗಿಯಾಗುತ್ತಿತ್ತು. ಅವರು ಹೇಳಿದರು. ನನಗೂ ನನ್ನೊಬ್ಬ ಸಹೋದರನಿಗೂ ಜಗಳವಾಯಿತು. 
ಅವನ ತಾಯಿ ಅರಬೇತರಳಾಗಿದ್ದರು. ನಾನು ಅವಳ ಹೆಸರಲ್ಲಿ ಅವನನ್ನು ಅವಮಾನಿಸಿದೆ. ಅವರು 
ಪ್ರವಾದಿಯವರಲ್ಲಿನನ್ನ ಬಗ್ಗೆ ದೂರು ಕೊಟ್ಟರು. ಪ್ರವಾದಿಯವರೊಂದಿಗೆ ನನ್ನ ಭೇಟಿಯಾದಾಗ 
ಅವರು ಹೇಳಿದರು- ಅಬೂದರ್ರ್‌! ಇನ್ನೂ ನಿಮ್ಮ ಅಜ್ಞಾನ(ಜಾಹಿಲಿಯ್ಯತ್‌) ಉಳಿದಿದೆ." ನಾನು 
ಹೇಳಿದೆ- ಯಾರಾದರೂ ಜನರನ್ನು ಬೈಯುವಾಗ ಅವನ ತಂದೆ-ತಾಯಿಗಳನ್ನು ಬೈಯುತ್ತಾನೆ. 
ಪ್ರವಾದಿ(ಸ) ಹೇಳಿದರು- ಅಬೂದರ್ರ್‌: ನಿಮ್ಮಲ್ಲಿ ಅಜ್ಞಾನ ಉಳಿದಿದೆ ಆತ ನಿಮ್ಮ ಸಹೋದರ 
ಅವನನ್ನು ಅಲ್ಲಾಹನು ನಿಮ್ಮ ಅಧೀನಗೊಳಿಸಿದ್ದಾನೆ. ಅವನಿಗೆ ನೀವು ಉಣ್ಣುವುದನ್ನೇ ಉಣ್ಣಿಸಿರಿ. 
ನೀವು ಉಡುವುದನ್ನೇ ಉಡಿಸಿರಿ. ಅವನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ಅವನಿಂದ 


ಮಾಡಿಸಬೇಡಿ. ಅಂತಹ ಕೆಲಸವೇನಾದರೂ ಅವನಿಂದ ಮಾಡಿಸುವುದಿದ್ದರೆ ಅದರಲ್ಲಿ ಅವನಿಗೆ 
ನೆರವಾಗಿರಿ. (ಮುಸ್ಲಿಮ್‌) 


ಟಿಪ್ಪಣಿ: 
2. ಒಂದು ಸ್ಥಳದ ಹೆಸರು. 


[ವಾದಿ ವಚನಗಳು ` . 201 


3. ಆ ವ್ಯಕ್ತಿ ಅಬೂದರ್ರ್‌ರ ಸಹೋದರನಾಗಿದ್ದನು. ಪ್ರವಾದಿಯವರು ಅಧೀನದಾಸರನ್ನು 
ಹೋದರರೆಂದು ಹೇಳುತ್ತಿದ್ದರು. ಆದ್ದರಿಂದ ಆಬೂದರ್‌ ಕೂಡಾ ಅವನನ್ನು ಸಹೋದರನೆಂದು 
ಳುತ್ತಾರೆ. 

-`4, ಆಂದರೆ ನಿಮ್ಮಲ್ಲಿ ಇನ್ನೂ ಅಜ್ಞಾನ ಕಾಲದ ಪ್ರಭಾವ ಜಮ ತನ್ನ ಮನೆತನವನ್ನು ಕ 
ಮೈ ಪಡುವುದು, ಇತರರ ತಂದೆತಾಯಿಗಳನ್ನು ಅವರು ಅರಬೇತರರಾಗಿರುವ ಕಾರಣದಿಂದ 
'ೆಂದು ಭಾವಿಸುವುದು ಅಜ್ಞಾನ ಕಾಲದ ರೂಢಿಯಾಗಿದೆ. ಇಸ್ಲಾಮಿಗೆ. ಅದರೊಂದಿಗೆ ಯಾವ ` 
ಂಬಂಧವೂ ಇಲ್ಲ 

5. ಮುಸ್ಲಿಮ್‌ನಲ್ಲೇ ಇರುವ ಒಂದು ಹದೀಸ್‌ನಲ್ಲಿ ಪ್ರವಾದಿಯವರು, ಅಬೂದರ್‌ರೊಂದಿಗೆ 
ಮಲಿ ಇನ್ನೂ ಅಜ್ಞಾನ ಉಳಿದಿದೆಯೆಂದು ಹೇಳಿದಾಗ, ಅವರು ಈ ಮುದಿಪ್ರಾಯಕ್ಕೆ ತಲುಪಿದ 
ಂತರವೂ(ನನ್ನಲ್ಲಿ ಅಜ್ಞಾನ ಉಳಿದಿದೆಯೆ)? ಪ್ರವಾದಿ(ಸ) ಹೌದು. 

6. ಯಾರಾದರೂ ಬೈದರೆ ಹೆಚ್ಚೆಂದರೆ ಅವನನ್ನು ್ಲಬ್ಛೆಯಬಹುದು. ಅವನ ತಂದೆತಾಯಿಯರನ್ನು . 
ಳೆದು ತರುವುದು ಸರಿಯಲ್ಲ ನಿಮ್ಮ ಅಧೀನದಲ್ಲಿರುವ ಗುಲಾಮನೊಂದಿಗೆ ಉತ್ತಮವಾಗಿ 
'ರ್ತಿಸಬೇಕು. ನೀವು ಅವನೊಂದಿಗೆ ಅನುಕಂಪ ತೋರಿಸಬೇಕು. ಅವನು ಪರಕೀಯನಲ್ಲ ನಿಮ್ಮದೇ 
ಹೋದರನಾಗಿದ್ದಾನೆ. ಅವನಿಂದ ಅವನ ಶಕ್ತಿಮೀರಿದ ಕೆಲಸ ಮಾಡಿಸಬಾರದು. ಒಂದು ವೇಳೆ ಅಂತಹ 
ಲಸವೇನಾದರೂ ಇದ್ದರೆ ಅವನಿಗೆ ಸಹಾಯ ಮಾಡಬೇಕು. ಅವನಿಗೆ ತೊಂದರೆಯಾಗಬಾರದು. 


ತಮಾಷೆ 


ಶಿ 
ಕಯ್‌ ಭ್ಯ 4 ೫/೦ 30೧0 


ಜು hd Jt: Slips 
6 ೦ | ಸ ಕಿ 32 44 .14 
111411, (ಸ್ಟ SEG Sl 5) 
(> Sap Sd der!) 
240. ಬಹ್‌ರುಖ್‌ ಬಿನ್‌ ಹಕೀಮ್‌(ರ) ತನ್ನ. ತಂದೆಯಿಂದ, ಅವರು ಅವರ ತಂದೆಯಿಂದ 
ಇದ್ದನ್ನು ಹೀಗೆ ವಿವರಿಸುತ್ತಾರೆ: ಪ್ರವಾದೀಸು ಹೇಳಿದರು: ಜನರನ್ನು ನಗಿಸಲಿಕ್ಕಾಗಿ 


ಖಾತನಾಡುವಾಗ ಸುಳ್ಳು ಹೇಳುವವನಿಗೆ ವಿನಾಶವಿದೆ, ಅವನಿಗೆ ವಿನಾಶವಿದೆ.' 
(ಅಹ್ಮದ್‌, ತಿರ್ಮಿದಿ, ಅಬೂದಾವೂದ್‌, ದಾರಿಮಿಲ್ಲ 


1. ಖಂಡಿಸುವಾಗ ಒತ್ತು ಕೊಡಲಿಕ್ಕಾಗಿ ಪ್ರವಾದಿಯವರು, "ಅವನಿಗೆ ವಿನಾಶವಿದೆ'ಯೆಂದು 
1ವರ್ತಿಸಿ ಹೇಳಿದರು. ಅತ್ಯಂತ ನೀಚ ಕೆಲಸ ಮಾಡುವವನಿಗೆ ಅರಬರು "ವೈಲ್‌'(ವಿನಾಶ) ಎಂಬ ಪದ 
ಸುತ್ತಾರೆ. ಇದರ ಉದ್ದೇಶ ಕಳವಳ ವ್ಯಕ್ತಪಡಿಸಿ ಅವನನ್ನು ಎಚ್ಚರಿಸುವುದಾಗಿರುತ್ತದೆ. 


0 1. ಪ್ರವಾದಿ ವಚನಗಳ 


ತಾತಾರ 
ಕ ~ 


1. 12 ಫ್‌ ಹ 8 ಕ foo ್‌% 
SSS 2% 0 1) 28: I si 


ಹ ಚಟ ್‌್‌* a 3 
ಚಾ ಟಟ ಕ I Le 


2 


dy SUL Sg & diab se 167 


Jeo 
lp bp SE ಬ ಬ hn sy 12೬೪] 
ಚೆ ಕ ಕ, ಕಿ ಕ 
ಬ ಗ IS pi ಇ ಸ A) 
(೯...) 45 3 uy Ls 

241. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ನೀನ 
ಪರಸ್ಪರ ಅಸೂಯೆ ಪಡಬೇಡಿ, ಒಬ್ಬನು ಇನ್ನೊಬ್ಬನ ಗೂಢಚರ್ಯೆ ನಡೆಸದಿರಿ. ಪರಸ್ಥ 
ದ್ವೇಷಿಸಬೇಡಿರಿ, ಪರಸ್ಪರ ಹಗೆತನ ಅಥವಾ ಸಂಬಂಧ ಕಡಿಯದಿರಿ. ಒಬ್ಬನ ವ್ಯಾಪಾರ! 
ಮೇಲೆ ಇನ್ನೊಬ್ಬನು ವ್ಯಾಪಾರ ಮಾಡದಿರಿ. ನೀವೆಲ್ಲರೂ ಅಲ್ಲಾಹನ ದಾಸರಾಗಿ "ಪರಸ್ಪ 
ಸಹೋದರರಾಗಿರಿ. ಮುಸ್ಸಿಮನು ಮುಸ್ಲಿಮನ ಸಹೋದರನಾಗಿದ್ದಾನೆ. ಅವನು ಅವ: 
ಮೇಲೆ ಅಕ್ರಮವೆಸಗುವುದಿಲ್ಲ ಅವನನ್ನು ಅಪಮಾನಿಸುವುದಿಲ್ಲ ಮತ್ತು ಅವನನ್ನು ಕೀಳಾ; 
ಕಾಣುವುದಿಲ್ಲ! ತಕ್ತಾ ಇಲ್ಲಿದೆ. ಪ್ರವಾದಿಯವರು ತಮ್ಮ ಎದೆಗೆ ಕೈಯಿಟ್ಟು ಮೂರು ಬಾ 
ಆವರ್ತಿಸಿ ಹೇಳಿದರು. . ಒಬ್ಬನು ತನ್ನ ಮುಸ್ಲಿಮ್‌ ಸಹೋದರನನ್ನು ಕೀಳಾಗಿ ಕಾಣುವುದ 
ಅವನಿಗೆ ಅದೇ ಕೆಡುಕು ಸಾಕು. ಮುಸ್ಲಿಮನ $ ಪ್ರತಿಯೊಂದು ವಸ್ತುವೂ ಇತರ ಮುಸ್ಲಿಮನಿಃ 
ನಿಷಿದ್ಧವಾಗಿದೆ. ಅವನ ಪ್ರಾಣ ಅವನ ಸೊತ್ತು ಮತ್ತು ಅವನ ಮಾನ. (ಮುಸ್ಲಿಮ್‌ 
ಟಿಪ್ಪಣಿ 

1. ಈ ಹದೀಸ್‌ನ ತಾತ್ಪರ್ಯ ಬಹಳ ಸ್ಪಷ್ಟವಿದೆ. ಮುಸ್ಲಿಮರ ಸಂಬಂಧ ಪರಸ್ಪ 
ಸಹೋದರರಂತಿರಬೇಕು. ಅವರು ಪರಸ್ಪರ ಮಾನ- ಮರ್ಯಾದೆಯನ್ನು ರಕ್ಚಿಸುವವರಾಗಿರಬೇಕು 
ಅವರಿಂದ ಯಾವ ಸಹೋದರನಿಗೂ ಹಾನಿಯಾಗದಂತೆ ಅವರ ಪ್ರ ಪ್ರಯತ್ನವಾಗಿರಬೇಕು. 

2. ತಕ್ವಾದೇವಭಯ) ನಿಜವಾಗಿ ಹ ಹೃದಯಕ್ಕೆಸ ಸಂಬಂಧಿಸಿರುತ್ತದೆ. ಕೇವಲ ಬಾಷ್ಕಕರ್ಮಗಳಿಗಲ್ಲ 
ಮುಕ್ಯ ತನ್ನಕರ್ಮವನ್ನು ಸರಿಪಡಿಸುವ ಬಗ್ಗೆ ಚಿಂತಿಸಬೇಕು. , 

3. ಒಬ್ಬನು ಉತ್ತಮನಾಗುವ ಬದಲು ಕೆಟ್ಟವನಾಗುವುದನ್ನು ಇಷ್ಟ ಪಡುವುದು ಬಹ! 
ಕಳವಳಕಾರಿಯಾಗಿದೆ. ಪ್ರವಾದೀಸ) ಹೇಳುತ್ತಾರೆ- ತನ್ನಸಹೋದರನನ್ನುಕೀಳಾಗಿ ಕಾಣುವುದೇ ಒಬ್ಬನ 
ಕೆಟ್ಟವನೆಂಬುದಕ್ಕೆ ಸಾಕಾಗುತ್ತದೆ. ಅವನಲ್ಲಿ ಬೇರಾವ ಕೆಡುಕುಗಳಿಲ್ಲದಿದ್ದರೂ ತನ್ನ ಸಹೋದರನನ 
ತುಚ್ಛಭಾವದಿಂದ ದು ಅವನು ಕೆಟ್ಟವನಾಗುವುದಕ್ಕೆ ಸಾಕಾಗುತ್ತದೆ. 


ವಾದಿ ವಚನಗಳು 203 


ಜಬ Ms, ಶೆ 3 2 0° 
IBM PY) Sd er yp ple FY 
SAS Si db Si ALS gpg ಲ ಬಬ 
(೨೫ 4೬! 
242. ಇಯಾದ್‌ ಬಿನ್‌ ಹಿಮಾರಿಲ್‌ ಮುಜಾಶಿಯ್ಯು(ಶುರಿಂದ ವರದಿ. ಪ್ರವಾದಿಸು 
ಸಿದರು: ವಿನಯಶೀಲತೆಯನ್ನು ಪಾಲಿಸಿರಿ ಯಾರೂ ಯಾರೆದುರೂ ಅಹಂಕಾರ 
ಕಿಕಟಿಸಬಾರದು ಮತ್ತು ಯಾರೂ ಯಾರ ಮೇಲೂ ಅಕ್ರಮವೆಸಗಬಾರದೆಂದು ನನಗೆ 
5ಲ್ದಾಹನಿಂದ ವಹೀ (ದಿವ್ಯವಾಣಿ) ಮೂಲಕ ತಿಳಿಸಲಾಗಿದೆ." (ಮುಸ್ಲಿಮ್‌) 
ತಿಪ್ಪಣಿ: 
4. ಜನರು ವಿನಯಶೀಲತೆಯನ್ನು ಪಾಲಿಸಬೇಕು. ಅಹಂಕಾರ-ಗರ್ವದಿಂದ ತಮ್ಮನ್ನು 
ಕೊರವಿರಿಸಬೇಕು. ಯಾರೂ ಯಾರ ಮುಂದೆಯೂ ಮೇಲ್ಜೆ ಪ್ರದರ್ಶಿಸಬಾರದು, ಯಾರೂ ಯಾರ 
ಖೀಲೂ ಅಕ್ರಮವೆಸಗಬಾರದೆಂದು ನನಗೆ ದಿವ್ಯವಾಣಿಯ ಮೂಲಕ ತಿಳಿಸಲಾಗಿದೆ. ಮನುಷ್ಯನ 
ಣಡುಪು ವಿನಯದ್ದಾಗಿರಬೇಕು. ಆತ ಅಹಂಕಾರ-ಗರ್ವದ ಉಡುಗೆ ತೊಟ್ಟು ತನ್ನ ಪ್ರಾಕೃತಿಕ 
ಔಿಂದರ್ಯವನ್ನುಕಳೆದುಕೊಳ್ಳುತ್ತಾನ. 


ದಿವಾಳಿಕೋರ 
0 sf 114] Gi NEEL 0/1 3-6 RTD ಗಗ 
( ತು 26) ರಿಕ ಟಿಟಿ) (PHP 
ನ ರ a a a 
bs A: 0B, 3d I ರ! 03 
Ss ತ್‌ ಬ gas gl 
ds Vs gis ja ಟ್‌ a Jl ಚ tls 
eu akg Ss ES bs Ge ಅಜಾ 


[3 ತೆ ಆ pa Pe ತ್‌್‌ ಖೈ ಛ್‌ 
ಹ ಹಟ್‌ ನ 
243. ಅಬೂಹುರೈರಾರಿಂದ(ರ) ವರದಿ: ಪ್ರವಾದಿಸು ಹೇಳಿದರು: ದಿವಾಳಿಕೋರ 
ಯಾರೆಂದು ನಿಮಗೆ ತಿಳಿದಿದೆಯೆ? ಜನರು ಹೇಳಿದರು- ಯಾರ ಬಳಿ ದಿರ್ಹಮ್‌ 
ಅಗಲಿ, ಇತರ ಜೀವನ ಸಾಧನವಾಗಲಿ ಇಲ್ಲದವನು. ಪ್ರವಾದೀಸ) ಹೇಳಿದರು- ನನ್ನ 
ಸಮುದಾಯದ ನೈಜ ದಿವಾಳಿಕೋರ ಕಿಯಾಮತ್‌ನಂದು ಹಾಜರಾಗುವನು- ಅವನ ಬಳಿ 


204 ಪ್ರವಾದಿ ವಚನಗಳ 


ನಮಾರು್‌, ಉಪವಾಸ, ರುಕಾತ್‌ ಎಲ್ಲವೂ ಇರುವುದು, ಆದರೆ ಅವನು ಯಾರನ್ನಾದರು 
ಬೈದಿರಬಹುದು, ಯಾರ ಮೇಲಾದರೂ ಸುಳ್ಳಾರೋಪ ಹೊರಿಸಿರಬಹುದು. ಯಾರದಾದರು 

- ಸೊತ್ತು ಕಬಳಿಸಿರಬಹುದು, ಯಾರನ್ನಾದರೂ ಕೊಂದಿರಬಹುದು. ಯಾರಿಗಾದರು 
ಹೊಡೆದಿರಬಹುದು. ಅವನಿಗೆ ನೀಡಬೇಕಾದ ಪ್ರತಿಫಲ ನೀಡುವುದಕ್ಕಿಂತ ಮುಂಚೆ ಅವ: 
ಒಂದೊಂದು ಪುಣ್ಯವನ್ನು ಮರ್ದಿತರಲ್ಲಿಹಂಚಲಾಗುವುದು. ಅವನ ಎಲ್ಲ ಪುಣ್ಯಗಳು ಮುಗಿಃ 
ಬಳಿಕ ಮರ್ದಿತರ ಪಾಪಗಳನ್ನು ಅವನ ಲೆಕ್ಕಕ್ಕೆ ಹಾಕಿ ಅವನನ್ನು ನರಕಕ್ಕೆ ಎಸೆಯಲಾಗುವುದು.! 

` (ಮುಸ್ಲಿಮ್‌ 


ಟಿಪ್ಪಣಿ: 
1. ಇಲ್ಲಿ ಸೊತ್ತು-ಸಂಪತ್ತಿಲ್ಲದವನು ನೈಜ ದಿವಾಳಿಕೋರನಲ್ಲ ನಿಜವಾಗಿ ಪರಲೋಕದ 
ಏನೂ ಇಲ್ಲದೆ ಇರುವವನೇ ನೈಜ ದಿವಾಳಿಕೋರನೆಂದು ಈ ಹದೀಸ್‌ನಿಂದ ತಿಳಿದುಬರುತ್ತದೆ. ಅವನ 
ಈ ಲೋಕದಲ್ಲಿ ಪುಣ್ಯಗಳ ರಾಶಿಯನ್ನೇ ಸಂಪಾದಿಸಿದ್ದರೂ ಅವನ ಅಕ್ರಮ-ಅನ್ಯಾಯಗಳಿಂದಾ। 
ಅದೆಲ್ಲವನ್ನೂ ಅವನಿಂದ ಕಸಿದು ಅವನು ಅಕ್ರಮವೆಸಗಿದವರಲ್ಲಿಹಂಚಲಾಗುವುದು. ಎಲ್ಲಪುಣ್ಯಗಳಃ 
ಮುಗಿದ ನಂತರವೂ ಮರ್ದಿತರ ಹಕ್ಕು ಇನ್ನೂ ಬಾಕಿ ಉಳಿದಿದ್ದರೆ ಅವರ ಪಾಪಗಳನ್ನು ಇವನ ಖಾತೆ। 
ಹಾಕಲಾಗುವುದು. ಅನಂತರ ಅವನನ್ನು ನರಕದಿಂದ ರಕ್ಷಿಸುವ ಯಾವ ವಸ್ತುವೂ ಇರಲಾರದು. 


` ಶಾಪ 
ಸ ಲ. 4 ಆ sy ಸತತ ಗ ಗಚ್‌ 
AA 83 ಯಗ ga 8 (py) ASS 
Os cS 
LAS INE ಜಸ) ರಜಯ ಟಖ | ಬಟಟ 42 
PRE) [3 PS EN 
SS ed rp AS) ya pS sh 
(oles ಟೆ ed) 351% 
244. ಆಯಿಶಾ(ರ) ಹೇಳಿದರು: ಪ್ರವಾದಿವರ್ಯರು(ಸ) ಹರ್ರುತ್‌ ಅಬೂಬಕರ 
ಸಿದ್ದೀಕ್‌ರ(ರ) ಬಳಿಯಿಂದ ಹಾದು ಹೋಗುತ್ತಿದ್ದನು. ಆ ವೇಳೆ ಹರ್ರುತ್‌ ಅಬೂಬಕರ್‌(ರ 
ತಮ್ಮೋರ್ವ ಗುಲಾಮನನ್ನು ಶಪಿಸುತ್ತಿದ್ದರು. ಪ್ರವಾದಿ(ಸ) ಆ ಕಡೆ ಗಮನ ಹರಿಸಿ ""ಸಿದ್ದೀಕ 
ಗಳು(ಪರಮ ಸತ್ಯವಂತರು) ಶಪಿಸುವವರಾಗುವುದೇ? ಕಆ್‌ಬಾದ ಒಡೆಯನಾಣೆ! ಇದ. 
ಖಂಡಿತ ಅಸಾಧ್ಯ। ಎಂದು ಉದ್ಗರಿಸಿದರು. ಇದನ್ನು ಕೇಳಿದ ಹರ್ರುತ್‌ ಅಬೂಬಕರ್‌(ರ) ತಮ 
ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅದೇ ದಿನ ತಮ್ಮ ಕೆಲವು ಗುಲಾಮರನ್ನು ಸ್ವತಂತ್ರ ಗೊಳಿಸಿಬಿಟ್ಟರು. « 
ಬಳಿಕ (ಕ್ಷಮಾಪಣೆಗಾಗು ಪ್ರವಾದಿವರ್ಯರಃಸು ಸನ್ನಿಧಾನಕ್ಕೆ ಬಂದು "“ಮುಂದೆಂದೂ ಹಾಃ 
ಮಾಡುವುದಿಲ್ಲ” ಎಂದರು. (ಬೈಹಕೀ- ಶುಆ್‌ಬುಲ್‌ ಈಮಾನ್‌) 


ಪ್ರವಾದಿ ವಚನಗಳು 205 


Ssh IAS: 088/42೫3 
(el) ij Ld ಜಡ 
245. ಅಬೂಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಯವರೊಂದಿಗೆ, ಅಲ್ಲಾಹನ 
ಸಂದೇಶವಾಹಕರೇ! ಮುಶ್ರಿಕರನ್ನು ಶಪಿಸಿರಿ ಎಂದು ಯಾರೋ ಹೇಳಿದಾಗ ಪ್ರವಾದೀಸು 
ಹೇಳಿದರು- ನನ್ನನ್ನು ಶಪಿಸುವವನಾಗಿ ಕಳಿಸಲಾಗಿಲ್ಲ, ನನ್ನನ್ನಂತೂ ಕೇವಲ ಕರುಣಾಳುವಾಗಿ 
ಮಾಡಿ ಕಳಿಸಲಾಗಿದೆ. x (ಮುಸ್ಲಿಮ್‌) 
ಟಿಪ್ಪಣಿ: ಕ 
1. ಅಂದರೆ ನಾನು ಅಲ್ಲಾಹನು ಅವತೀರ್ಣಗೊಳಿಸಿದ ಮಾರ್ಗದರ್ಶನ ಮತ್ತು ನೈತಿಕ ಬಲದಿಂದ 
ಜನರನ್ನು ಆತನ ಕರುಣೆಗೆ ಪಾತ್ರಗೊಳಿಸಬೇಕೆಂಬುದೇ ನನ್ನ ನೇಮಕದ ಮೂಲ ಉದ್ದೇಶವಾಗಿದೆ. 
ಹಾಗಿರುವಾಗ ನಾನು ಯಾರನ್ನಾದರೂ ಶಪಿಸುವುದು ಹೇಗೆ? ನಾನಂತೂ ಧಿಕ್ಕಾರಿಗಳಿಗೂ ಸನ್ಮಾರ್ಗ 
ಸಿಗಲೆಂದು ಸಾಧ್ಯವಿರುವಷ್ಟು ಪ್ರಾರ್ಥಿಸುತ್ತಿರುವೆನು. 
ಕುರ್‌ಆನ್‌ ಹೇಳುತ್ತದೆ. “'ಪೈಗಂಬರರೇ, ನಾವು ನಿಮ್ಮನ್ನುಸಕಲ ಲೋಕದವರಿಗೆ ಅನುಗ್ರಹವಾಗಿ 
ಮಾಡಿ ಕಳುಹಿಸಿರುತ್ತೇವೆ.'' (21: 107) 
ವಿಶ್ವಾಸಿಗಳ ಪಾಲಿಗೆ ಪ್ರವಾದಿಯವರು ಕರುಣಾಳುವೇ ಹೌದು. ಅವರ ಅನುಗ್ರಹದಾಯಕ 
ವ್ಯಕ್ತಿತ್ವವು de ಪಾಲಿಗೂ ಅನುಗ್ರಹದಾಯಕವಾಗಿದೆ. ಗತ ಸತ್ಯ ನಿಷೇಧಿ ಮತ್ತು ಉದ್ಧಟ 
ಜನಾಂಗಗಳನ್ನು ಅಲ್ಲಾಹನು ಸಂಪೂರ್ಣವಾಗಿ ನಾಶಪಡಿಸಿ ಬಿಟ್ಟಿದ್ದವು. ಆದರೆ ಪ್ರವಾದಿಯವರು 
ಸತ್ಯಧರ್ಮದ ಕಡೆಗೆ ಕರೆ ನೀಡುವ ಒಂದು ದೊಡ್ಡಸಮುದಾಯವನ್ನುಬಿಟ್ಟುಹೋಗಿದ್ದಾರೆ. ಆದ್ದರಿಂದ 
ಸತ್ಯವಿರೋಧಿಗಳನ್ನು ನಾಮಾವೇಷಗೊಳಿಸಲಾಗಿಲ್ಲ. ಅವರಿಗೂ ಸನ್ಮಾರ್ಗ ದೊರೆಯಬೇಕೆಂಬುದೇ 
ಇದರ ಉದ್ದೇಶವಾಗಿದೆ. ಇದು ಮಾನವಕುಲಕ್ಕೆ ಪ್ರವಾದಿಯವರ ಅತಿದೊಡ್ಡ ಕಂಪುರವಾಗಿದೆ. ಈ 
ನಿಟ್ಟಿನಲ್ಲಿ ಅವರು ಅನುಗ್ರಹದಾಯಕರಾಗಿದ್ದಾರೆ. 


Pa 


Sk: 15೫ (8:0 


pa 3» 9 
dS 


0 12 
(el) 

246. ಅಬೂ ಹುಕೈರಾ(ರು ಹೇಳುತ್ತಾರೆ- ಅಲ್ಲಾಹನ ಸಂದೇಶವಾಹಕರು(ಸು 
ಹೇಳಿದರು: ""ಜನರು ನಾಶವಾದರು ಎಂದು ಹೇಳುವಾತನು ಎಲ್ಲರಿಗಿಂತ ಮೊದಲು ತಾನೇ 
ನಾಶವಾಗುವನು”” ' | (ಮುಸ್ಲಿಮ್‌) 
ಟಿಪ್ಪಣಿ: 

2. "ಜನರು ನಾಶವಾಗಲಿ' ಎಂದು ಹೇಳಿ ಬಿಡುವವನು, ಆ ಮೂಲಕ ತನಗೆ ಜನರ ಬಗ್ಗೆ 
ಯಾವುದೇ ಸಹಾನುಭೂತಿಯಾಗಲಿ, ಕಾಳಜಿಯಾಗಲಿ. ಇಲ್ಲವೆಂದು ತೋರಿಸಿ ಕೊಡುತ್ತಾನೆ. ಜನರು 


206 7 ಪ್ರವಾದಿ ವಚನಗಳು 


ವಿನಾಶದ ಮಾರ್ಗದಿಂದ ದೂರವಾಗಿ ವಿಜಯ ಹಾಗೂ ಕಲ್ಯಾಣದ ಮಾರ್ಗ ಹಿಡಿಯಬೇಕೆಂಬ ಕಳಕಳಿ 
. ಅವನಲ್ಲಿರುವುದಿಲ್ಲ ಅಲ್ಲದೆ ಹೀಗೆ ಹೇಳುವ ಮೂಲಕ ಅವನು, ತನ್ನ ಚಾರಿತ್ರ್ಯದ ದುಷ್ಟತೆ, ಜನರ 
ಬಗ್ಗೆ ತನಗಿರುವ ತಾತ್ಪಾರ ಮತ್ತು ತೆನ್ನ ಮನದಲ್ಲಿರುವ ಅಹಂಭಾವವನ್ನಷ್ಟೇ ಪ್ರದರ್ಶಿಸುತ್ತಾನೆ. ಇಂತಹ 
ಮನೋವೃತ್ತಿಯ ವ್ಯಕ್ತಿ ಸ್ವತಃ ತನ್ನದೇ ವಿನಾಶಕ್ಕೆ ಬೇಕಾದ ಸಿದ್ಧತೆ ನಡೆಸುತ್ತಿರುತ್ತಾನೆ. ಆದರೆ ಅವನಿಗೆ 


ಆ (ಸಭ 


ಮಾತ್ರ ಅದರ ಪರಿವೆ ಇರುವುದಿಲ್ಲ ' 


ಮೂದಲಿಕೆ 


so ls EE ಗೃಷ್ಟೆ EE 
yh IS: ಟಚ್‌ ILE SP 
5 4 ಸ್ಥೆ ° 4% 
(elo) 4 ಓಟ) ಕ್ರಿತ ಗಟ! 
247. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು: 
ಮುಸ್ಲಿಮನನ್ನು ಬೈಯುವುದು ಫಿಸ್ಕ್‌ (ಕರ್ಮಭ್ರಷ್ಟತ್ರ ಆಗಿದೆ ಮತ್ತು ಅವನೊಂದಿಗೆ 
ಜಗಳಾಡುವುದು, ಕುಫ್ರ್‌ (ಧರ್ಮಧಿಕ್ಕಾರ' ಆಗಿದೆ. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: _ 
1. ಅಂದರೆ ಒಬ್ಬಮುಸ್ಥಿಮನೊಂದಿಗೆ ಒರಟಾಗಿ ವರ್ತಿಸುವುದು ಮತ್ತು ಅವನನ್ನು ಬೈಯುವುದು 
ಕರ್ಮಭ್ರಷ್ಟ ದುರಾಜಾರಿಗಳ : ಕೆಲಸವಾಗಿದೆ. ಸತ್ಯವಿಶ್ವಾಸಿಗೆ ತನ್ನ ಸಹೋದರನನ್ನು ಬೈಯುವುದು 
ಭೂಷಣವಲ್ಲ ಮುಸ್ಲಿಮನೊಂದಿಗೆ ಜಗಳಾಡುವುದು ಮತ್ತು ಅವನನ್ನು ಅನ್ಯಾಯವಾಗಿ ವಧಿಸುವುದು 
"ಬಹಳ ದೊಡ್ಡ ಅಪರಾಧವಾಗಿದೆ. ಮುಸ್ಲಿಮನನ್ನು ಕೊಲ್ಲಲು ಮುಂದಾಗುವುದು ಸತ್ಯನಿಷೇಧಿಗಳ 
ಕೆಲಸವೇ ಹೊರತು ವಿಶ್ವಾಸಿಗಳದ್ದಲ್ಲ 
AEM As FE SE 
SLM IS NP) PN IE HME LP) 
3 ೨ 6 ಹಿ ಚ ಲ್‌ ೨7 ಫ್ರಿ ೪ 
EE SS: IESG ENE 6 
LLIN CLS ಛೊ ಮಚ ಭಿಕೇ) 
TTT 
248. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌(ರು ಹೇಳುತ್ತಾರೆ: ಪ್ರವಾದಿಸು ಹೇಳಿದರು: 
ತನ್ನ ತಂದೆ-ತಾಯಿಗಳನ್ನು. ಬೈಯುವುದುಮಹಾ ಪಾಪವಾಗಿದೆ. ಜನರು ಕೇಳಿದರು: ಅಲ್ಲಾಹನ 
ಸಂದೇಶವಾಹಕರೇ! ಯಾರಾದರೂ ತನ್ನ ತಂದೆ-ತಾಯಿಗಳನ್ನು ಬೈಯುವನೆ! ಪ್ರವಾದೀಸ) 
ಹೇಳಿದರು: ಒಬ್ಬನು ಇನ್ನೊಬ್ಬನ ತಂದೆಯನ್ನು ಬೈದರೆ ಅವನು ತಿರುಗಿ ಇವನ ತಂದೆಯನ್ನು 


ಪ್ರವಾದಿ ವಚನಗಳು 207 


ಬೈಯುತ್ತಾನೆ. ಇವನು ಅವನ ತಾಯಿಯನ್ನು ಬೈದರೆ ಅವನು ತಿರುಗಿ ಇವನ ತಾಯಿಯನ್ನು 
ಬೈಯುತ್ತಾನೆ.' (ಮುಸ್ಲಿಮ್‌) 
ಟಿಪ್ಪಣಿ: _ 

2. ಅಂದರೆ ಮೊದಲು ಬೈದವನು ಮತ್ತೊಬ್ಬನಿಗೆ ತನ್ನತಂದೆ-ತಾಯಿಗಳನ್ನು ಬೈಯಲು ಅವಕಾಶ 
ಮಾಡಿಕೊಟ್ಟನು. ಇದು ತಾನೇ ತನ್ನ ತಂದೆ-ತಾಯಿಯನ್ನು ಬೈದಂತಾಯಿತು. ವಾಸ್ತವದಲ್ಲಿ ಒಬ್ಬನು 
ಒಂದು ಕಾರ್ಯಕ್ಕೆ ಕಾರಣಕರ್ತನಾದರೆ ಅವನೇ ಅದರ ಜವಾಬ್ದಾರನಾಗಿರುತ್ತಾನೆ. ತನ್ನ ಪಾಲಿಗೇ ಕೆಟ್ಟ 
ಪರಿಣಾಮ ಬೀರುವಂತಹ ಕೆಲಸವನ್ನು ತೊರೆಯಬೇಕಾಗಿದೆ. ಡಕಾಯಿತನಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ 
ಮಾಡಲು ಅನುಮತಿ ನೀಡುವುದಾದರೂ ಹೇಗೆ? 


ಉಪಟಳ 


ಜಪ ಟ್ಟ ಲ್ಪ) 
po ನ ಆ ಬ ಜ್‌ 9” ಕರೆ 1 
ಕ ಗ ಅ ಗ ಪಟ ಜೂ 
(6) ಸ 
249, ಆಯಿಶಾ(ರ) ಹೇಳುತ್ತಾರೆ- ಪ್ರವಾದಿ(ಸು ಹೇಳಿದರು: ಯಾರ ಕೇಡಿನ . 
ಕಾರಣದಿಂದಾಗಿ ಜನರು ಅವನಿಂದ ದೂರವಿರುತ್ತಾರೋ ಪರಲೋಕದಲ್ಲಿ ಅವನು ಸ್ಥಾನದಲ್ಲಿ. 
ಅತ್ಯಂತ ನಿಕೃಷ್ಟನಾಗಿರುವನು. ಇನ್ನೊಂದು ವರದಿಯಲ್ಲಿ ""ಯಾರ ಅಶ್ಲೀಲ ಮಾತುಗಳಿಂದಾಗಿ 
ಜನರು ಅವನಿಂದ ದೂರವಿರುವರೋ'' ಎಂದಿದೆ.' ` (ಬುಖಾರಿ) 
ಟಿಪ್ಪಣಿ: | 
1. ಇದು ಒಂದು ದೀರ್ಫ ಹದೀಸ್‌ನ ಭಾಗವಾಗಿದೆ- ಪರಲೋಕದಲ್ಲಿ ಜನರ ಭಾಗ್ಯದ 
ತೀರ್ಮಾನವಾಗುವಾಗ ಮನುಷ್ಯರ ಮುಂದೆ ಅತ್ಯಂತ ಕೆಟ್ಟ ವ್ಯಕ್ತಿಯಾಗಿ ಪ್ರಕಟವಾಗುವುದನ್ನು 
ಯಾರು ಇಷ್ಟ ಪಡುವರು. ತನ್ನ ಕೇಡಿನಿಂದ ಜನರಿಗೆ ಅಭಯ ಯಾಚಿಸುವ ಮತ್ತು ಅವರಿಂದ 
ದೂರವಾಗುವಂತಹ ಅಗತ್ಯ ಬರುವಂತಹವರಿಗೆ ಈ ಹದೀಸ್‌ನಲ್ಲಿ ಗಂಭೀರ ಎಚ್ಚರಿಕೆ ಇದೆ. ಅದೇ 
ರೀತಿ ಅಶ್ಲೀಲ ಮತ್ತು ಬೈಗುಳಗಳಿಂದ ಬೇಸತ್ತು ಜನರು ದೂರ ಸರಿಯುವುದನ್ನು ಇಷ್ಟ ಪಡುವಂತಹ 
ಮಂದಿಗೂ ಇದರಲ್ಲಿ ಎಚ್ಚರಿಕೆ ಇದೆ. 


208. ಪ್ರವಾದಿ ವಚನಗಳು 


ಸತ್ಯದರ್ಶನ 
೪011 Je ELSE ೬4 ಕ್ಕೂ) 55 
(el) 


250. ಆಯಿಶಾ(ರು'ಹೇಳುತ್ತಾರೆ- ಪ್ರವಾದೀಸು ಅಲ್ಲಾಹನನ್ನು ಸದಾ ಸ್ಫರಿಸುತ್ತಿದ್ದರು.' 
(ಮುಸಿಮ್‌) 
ಟಿಪ್ಪಣಿ: 

1. ಅಂದರೆ ಪ್ರವಾದಿಸು ಪ್ರತಿಕ್ಷಣದಲ್ಲೂ ಪ್ರತಿ ಅವಸ್ಥೆಯಲ್ಲೂ ಅಲ್ಲಾಹನೊಂದಿಗೆ 
ಸಂಬಂಧವಿರಿಸುತ್ತಿದ್ದರು. ಅವನ ಪ್ರಶಿಕ್ಷಣ ಸ್ಮರಿಸುವುದು ಮಾನವನಿಗೆ ಅಗತ್ಯವಾಗಿದೆ. ಏಕೆಂದರೆ ಇದು 
ಅವನ ಆಧ್ಯಾತ್ಮಿಕ ಆಹಾರ ಮಾತ್ರವಲ್ಲ ಅವನ ಶಕ್ತಿಯ ಸ್ರೋತವಾಗಿದೆ. 

ಮಾನವ ಕೃಷಿಕನಂತೆ ಚಟುವಟಿಕೆ ನಿರತನಾಗಿರುತ್ತಾನೆ. ಆಹಾರ ಸೇವನೆ, ಕೆಲಸ ಕಾರ್ಯಗಳು 
ಮತ್ತು ಸಂಕಲ್ಪವು ಅವನಿಗೆ ಅನಿವಾರ್ಯವಾಗಿದೆ. ಉದ್ದೇಶರಹಿತನಾಗಿರುವುದು ಮಾನವನಿಗೆ 
ಸಾಧ್ಯವಿಲ್ಲ ಆದ್ದರಿಂದ ಅವನ ಪ್ರೀತಿ ಮತ್ತು ಸಂಕಲ್ಪದ ಕೇಂದ್ರ ಅವನಿಗೆ ಅಗತ್ಯ ವಾಗಿದೆ. ಅವನ ನೈಜ 
ಗುರಿ -ಅಲ್ಲಾಹನಾಗಿರುವುದು ಅವನಿಗೆ ಹೆಮ್ಮೆಯ ವಿಷಯವಾಗಿದೆ. ದೇವನಿಂದ ಅಲಕ್ಷ್ಯನಾದರೆ 
ಅವನು ಬೇರಾವುದರಲ್ಲೋ ಬಂಧಿತನಾಗುತ್ತಾನೆ. ಗೌರವದ ಉನ್ನತ ಸ್ಥಾನದಿಂದ ಬಿದ್ದು ಬಿಡುವನು. 


6 bel 02೫) ಮಃ ಈ 28) 


ಆಜ ಚ ಲ ಚಚ ಬು 
SNE ೪11012 ಹೋ ಜಮಾ $1 


(44 oul Sle del) 4633 ಬೂತ ಯ ಸು 

251. ಇಬ್ನು ಮಸ್‌ಊದ್‌(ರ) ಹೇಳುತ್ತಾರೆ- ಪ್ರವಾದೀಸ) ಒಮ್ಮೆ ಚಾಪೆಯಲ್ಲಿ 
ಮಲಗಿದ್ದರು. ಚಾಪೆಯ ಗುರುತು ಅವರ ದೇಹದಲ್ಲಿ ಮೂಡಿದ್ದವು. ಇಬ್ನು 
ಮಸ್‌ಊದ್‌ರು, ಅಲ್ಲಾಹನ ಸಂದೇಶವಾಹಕರೇ! ತಾವು ಅಪ್ಪಣೆಕೊಟ್ಟರೆ ತಮಗಾಗಿ ಒಂದು 
ಹಾಸಿಗೆ ಮತ್ತು ಉತ್ತಮ ಬಟ್ಟೆ ಒದಗಿಸುತ್ತಿದ್ದೆವು ಎಂದು ಹೇಳಿದಾಗ, ಪ್ರವಾದಿ(ಸ) ಹೇಳಿದರು- 
ನನಗೂ ಈ ಲೋಕಕ್ಕೂ ಎಲ್ಲಿಯ ಸಂಬಂಧ? ನನ್ನ ಮತ್ತು ಈ ಲೋಕದ ಸಂಬಂಧವು ಒಬ್ಬ 
ಸವಾರನು ಪ್ರಯಾಣದ. ಮಧ್ಯೆ ನೆರಳಿನ ಆಶ್ರಯಕ್ಕಾಗಿ ಒಂದು ಮರದ ಬಳಿ ತಂಗಿ, ಅನಂತರ 
ಅದನ್ನು ಬಿಟ್ಟು ಅಲ್ಲಿಂದ ತೆರಳುವವನಂತಿದೆ.3 (ಅಷ್ಟದ್‌, ತಿರ್ಮಿದಿ, ಇಬ್ಬುಮಾಜ) 


ಪ್ರವಾದಿ ವಚನಗಳು 209 
ಟಿಪ್ಪಣಿ: 

2. ಅಂದರೆ ನನ್ನ ಗುರಿ ಮತ್ತು ಒಲವು ಈ ಲೋಕ ಮತ್ತದರ ಸುಖವಲ್ಲ ನಾನಂತೂ 
ಪರಲೋಕವನ್ನು ಬಯಸುವವನಾಗಿದ್ದೇನೆ. ಒಬ್ಬ ಪ್ರಯಾಣಿಕನು ದಾರಿಮಧ್ಯೆ ಒಂದು ಮರದ ಕೆಳಗೆ 
ತನ್ನ ವಾಹನವನ್ನು ನಿಲ್ಲಿಸಿ, ವಿಶ್ರಾಂತಿ ಪಡೆದು ಅಲ್ಲಿಂದದ್ದು ಹೊರಟು ಬಿಡುವವನಂತೆ ನನ್ನಪ್ರಯಾಣದ 
ಗುರಿ ಪರಲೋಕವಾಗಿದೆ. ಹಾಗಿರುವಾಗ ಪರಲೋಕ ಚಿಂತೆಯಿಂದ ಅಲಕ್ಷ್ಯನಾಗಿ ಬಿಡುವ 
ಯಾವುದಾದರೂ ವಸ್ತುವಿಗೆ ನಾನು ಹೇಗೆ ಬೆಲೆ ಕೊಡಲಿ. 


ಅಭಿರುಚಿ 


pi Bad: ಲತ ಟೆ 
ಬ: yb ಕಟ! PO] 
(ಸಟೆ) 

252. ಉಮರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಕೈಸ್ತರು ಈಸಾ(ಅರನ್ನು 
ಪ್ರಶಂಸಿಸುವುದರಲ್ಲಿ ಅತಿರೇಕವೆಸಗುವಂತೆ ನೀವು ನನ್ನನ್ನು ಅತಿಯಾಗಿ ಪ್ರಶಂಸಿಸಬಾರದು. 
ನಾನು ಕೇವಲ ಅಲ್ಲಾಹನ ದಾಸ. ಆದ್ದರಿಂದ ಅಲ್ಲಾಹನ ದಾಸ ಮತ್ತು ಸಂದೇಶವಾಹಕನೆಂದೇ 
ಕರೆಯಿರಿ. _ _ (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

1. ಅಂದರೆ ಸ್ಥಾನಮಾನವನ್ನು ಪರಿಗಣಿಸಬೇಕು. ಸಾಮಾನ್ಯವಾಗಿ ಜನರು ಹಿರಿಯರನ್ನು 
ಪ್ರಶಂಸಿಸುವಾಗ ಅತಿರೇಕವೆಸಗುತ್ತಾರೆ. ಆದ್ದರಿಂದಲೇ ಮಸೀಹ್‌ರನ್ನು(ಅ) ಅವರು ದೇವನ ಪುತ್ರನೆಂದು 
ಹೇಳಿದರು. ಯಹೂದಿಗಳು ಉರ್ಬುರ್‌ರನ್ನು ದೇವಪುತ್ರನೆಂದರು. ವಸ್ತುತಃ ದೇವನ ದೈವತ್ನದಲ್ಲಿ 
ಯಾರಿಗೂ ಪಾಲಿರಲು ಸಾಧ್ಯವಿಲ್ಲ, ಪ್ರವಾದಿ(ಸ) ತಮ್ಮನ್ನು ಪ್ರಶಂಸಿಸುವಾಗ ಮಿತಿಮೀರುವುದನ್ನು 
ತಡೆದರು. ಶಹಾದತ್‌ ಕಲಿಮದಲ್ಲಿ "ಅಬ್ದುಹುವರಸೂಲುಹು' (ಅವನ ದಾಸ ಮತ್ತು ಸಂದೇಶವಾಹಕ) 
ಎಂಬ ಪದಗಳನ್ನು ಸೇರಿಸುವ ಮೂಲಕ ಪ್ರವಾದಿ ಮತ್ತು ಸಂದೇಶವಾಹಕರೂ ದೇವನ ಓರ್ವ 

ದಾಸನೆಂಬ ಪ್ರಜ್ಞೆ ಸದಾ ಹಸಿರಾಗಿರುವಂತೆ ಮಾಡಿದರು. ವಸ್ತುತಃ ಅವರು ಪ್ರತಿಷ್ಠಿತ ಹಾಗೂ 
ಪರಿಪೂರ್ಣ ದಾಸರಾಗಿರುತ್ತಾರೆ. ಈರೀತಿ ಇಸ್ಲಾಮ್‌ ಶಿರ್ಕ್‌ (ಬಹುದೇವತ್ಚುನ ಬೇರನ್ನೇ ಎಂದೆಂದಿಗೂ 
ಕಡಿದು ಹಾಕಿದೆ. 


219 ಪ್ರವಾದಿ ವಚನಗಳು 
Was 2,85೯8 2:54 (ಆ 
೬544 ಆ ಟೂ ಜಟ], ಟು) 
ಕ ಆಅ ಟಖ 

253. ಅಬೂ ಹುರೈರಾ(ರ) ಹೇಳುತ್ತಾರೆ: ಪ್ರವಾದಿಸು ಹೀಗೆ ಹೇಳುತ್ತಿದ್ದರು: 
ಅಲ್ಲಾಹನ ಹೊರತು ಯಾರೂ ಆರಾಧ್ಯರಿಲ್ವ ಆತ ಏಕ್ಕೆಕನು. ಅವನು ತನ್ನ ಸೇನೆಗೆ 
ವಿಜಯ ದಯಪಾಲಿಸಿದನು, ತನ್ನ ದಾಸನಿಗೆ ನೆರವಾದನು. ಸತ್ಯನಿಷೇಧಿಗಳ ಕೂಟಗಳನ್ನು 
ಪರಾಜಿತಗೊಳಿಸಿದನು.? ಆತ ಏಕೈಕನು, ಆತನ ನಂತರ ಏನೂ ಇಲ್ಲ. (ಬುಖಾರಿ) 
ಟಿಪ್ಪಣಿ: ತ 

2. ವಿಶ್ವಾಸಿಗಳಿಗೆ ಸತ್ಯನಿಷೇಧಿಗಳ ಮೇಲೆ ವಿಜಯ ಪ್ರಾಪ್ತವಾದಾಗ ಮತ್ತು ಸತ್ಯನಿಷೇಧಿಗಳು 
ಸಂಕಷ್ಟದ ದಿನಗಳನ್ನು ನೋಡಬೇಕಾದ ಸಂದರ್ಭದಲ್ಲಿ ಈ ಮಾತುಗಳು ಪ್ರವಾದಿಯವರ 
ಬಾಯಿಯಿಂದ ಹೊರಟಿರಬಹುದು. ಈ ವಿಜಯಕ್ಕಾಗಿ ಅವರು ಅಭಿಮಾನ ಪಡುವ ಮತ್ತು ಅದು 
ತಮ್ಮ ಸಾಧನೆಯೆಂದು ಭಾವಿಸುವ ಬದಲು ಪ್ರವಾದಿಯವರು ಅದನ್ನು ದೇವನ ಅನುಗ್ರಹ ಮತ್ತು 
ಉಪಕಾರವೆಂದು ಹೇಳುತ್ತಾರೆ ಮತ್ತು ವಿಶ್ವಾಸಿಗಳ ಸೇನೆಯನ್ನು ತಮ್ಮ ಸೇನೆಯೆಂದು ಹೇಳುವ ಬದಲು 
ಅದನ್ನು ದೇವನ ಸೇನೆಯೆಂದು ಕರೆಯುತ್ತಾರೆ. ತಮ್ಮನ್ನು ದೇವನ ವಿನೀತ ದಾಸನೆಂದು ಹೇಳುತ್ತಾರೆ. 

3. ಅಂದರೆ ಏಕನಾದ್ಷ ಅಲ್ಲಾಹನ ಬಳಿಕ ನಾವು ಸಂಬಂಧವಿರಿಸುವಂತಹ ಯಾವುದೂ 
ಉಳಿಯುವುದಿಲ್ಲ ಈ ವಾಸ್ತವಿಕತೆಯನ್ನು ಕುರ್‌ಆನ್‌ ಹೀಗೆ ಹೇಳಿದೆ: "'ದೇವನ ಅಸ್ತಿತ್ವದ ಹೊರತು 


ಎಲ್ಲವೂ ಅಳಿದು ಹೋಗುವಂತಹದ್ದಾಗಿದೆ.'' 
«8 


Teg BSE fA ಸಿಡಿ ಎಎ ದ ಐ ಸೃಜ್ಯ್ಯ್ಪ 
ಬೂ ಟಬ್ಬ ಕಜ a dp ಮು: 02; 
42 ಶಿ ಟ್‌ AL ES 8104 
ಕ gles 103): JM 16 EY 1410 
- pS oto ee ಹ ಟ್‌ 248% ಟ್ಟ ಚ _ 
Ls Ll ಲ) 551) 3) ತಿಕ) 

SNS ಹ್‌ eT 

(bu) Calg (ಯ us 01) 2 85) 61045 
254. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೀಗೆ ಹೇಳುವುದನ್ನು ನಾನು 
ಕೇಳಿದ್ದೇನೆ. ಯಾರನ್ನೂ ಅವನ ಕರ್ಮವು ಸ್ವರ್ಗಕ್ಕೊಯ್ಯಲಾರದು." ಜನರು ಕೇಳಿದರು- - 
ತಮ್ಮನ್ನು ಒಯ್ಯಲಾರದೆ, ಪ್ರವಾದಿವರ್ಯರೇ! ಪ್ರವಾದಿ(ಸು ಹೇಳಿದರು- ಇಲ್ಲ ನನ್ನನ್ನು 
ಕೂಡಾ ಅಲ್ಲಾಹನು ತನ್ನ ಕರುಣೆಯಲ್ಲಿ ಹೊದಿಸುವುದರ ಹೊರತು. ಆದ್ದರಿಂದ ನೀವು 
ಸ್ಥಿರಚಿತ್ತರಾಗಿ, ಸತ್ಯದ ಮತ್ತು ದೇವ ಸಾಮೀಪ್ಯದ ಮಾರ್ಗವನ್ನು ಅನುಸರಿಸಿರಿ.* ನಿಮ್ಮ ಪೈಕಿ 


ಪ್ರವಾದಿ ವಚನಗಳು 211 


NS 


ಯಾರೂ ಮರಣವನ್ನು ಅಪೇಕ್ಷಿಸಬಾರದು. ಏಕೆಂದರೆ ಸತ್ಯರ್ಮಿಯಾದರೆ ಸತ್ಯರ್ಮವನ್ನು 
ಇನ್ನಷ್ಟು ಹೆಚ್ಚಿಸಬಹುದು. ದುಷ್ಕರ್ಮುಯಾಗಿದ್ದರೆ ತೌಬಾಮಾಡಿ ಸಾಪ ಪಟ್ಟು ದೇವನನ್ನು 
ಸಂಪ್ರಿ ತತಿಗೊಳಿಸಲೂಬಹುದು. ತ? (ಬುಖಾರಿ) 
ಟಿಪ್ಪಣಿ: 

4. ಒಂದು ಹದೀಸ್‌ನಲ್ಲಿಹೀಗಿದೆ- ಎಚ್ಚರಿಕೆ! ನಿಮ್ಮಪೈಕೆ ಯಾರೂ ತನ್ನ; ಕರ್ಮಗಳಿಂದಾಗಿ ಮೋಕ್ಷ 
ಪಡೆಯಲಾರನು. ಕುರ್‌ಆನಿನಲ್ಲಿ ಹೀಗಿದೆ: ""ಅವರ ಹೃದಯಗಳಲ್ಲಿ ಒಬ್ಬರ ವಿರುದ್ಧ ಇನ್ನೊಬ್ಬರಿಗಿದ್ದ 
ಕ್ಲೇಶಗಳನ್ನು ನಾವು ತೆಗೆದುಬಿಡುವೆವು.` ಅವರ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು 
ಅವರು, "ನಮಗೆ ಈ ಮಾರ್ಗವನ್ನು! ತೋರಿಸಿ ಕೊಟ್ಟ ಅಲ್ಲಾಹನಿಗೇ ಸರ್ವಸ್ತುತಿಯು. ಅಲ್ಲಾಹನು 
ನಮಗೆ ಮಾರ್ಗ ದರ್ಶನ ನೀಡದಿರುತ್ತಿದ್ದರೆ, ನಾವು ಸ್ವಯಂ ಮಾರ್ಗದರ್ಶನ ಹೊಂದುತ್ತಿರಲಿಲ್ಲ ನಮ್ಮ 
ಪ್ರಭುವಿನಿಂದ ಕಳುಹಿಸಲ್ಪಟ್ಟಸಂದೇಶ ವಾಹಕರು ನಿಜಕ್ಕೂಸತ್ಯವನ್ನೇ ಪಡಕೊಂಡು ಬಂದಿದ್ದರು' ಎಂದು 
ಹೇಳುವರು. ಆಗ, "ನೀವು ವಾರೀಸುದಾರರಾಗಿ ಮಾಡಲ್ಪಟ್ಟಿರುವ ಈ ಸ್ವರ್ಗವು ನೀವು ಮಾಡುತ್ತಿದ್ದ 
ಕರ್ಮಗಳ ಪ್ರತಿಫಲವಾಗಿ ನಿಮಗೆ ಸಕ್ಕಿದೆ' ಎಂಬಧ್ಧನಿ ಕೇಳಿ ಬರುವುದು.'' 07:43) 

ಕುರ್‌ಆನ್‌ ಮತ್ತು ಹದೀಸ್‌ನ ಹೇಳಿಕೆಗಳಲ್ಲಿ ವೈರುಧ್ಯವೇನೂ ಇಲ್ಲ ಸ್ವರ್ಗದ ಮಹಾನ್‌ 
ಉತ್ತರಾಧಿಕಾರವು ದೇವಕಾರುಣ್ಯ ದಿಂದಲೇ ಲಭಿಸಬಹುದು. ಮಾನವನ ಸತ್ಯರ್ಮಗಳು ಜೀವನ ನೆಪ 
ಮಾತ್ರ. ಸತ್ಯರ್ಮದಿಂದ ದೇವಕಾರುಣ್ಯ ಲಭಿಸಬಹುದೆಂದು ನಿರೀಕ್ಷಿಸಬಹುದು. ಸ್ವರ್ಗ ಪ್ರವೇಶದ 
ಮೂಲ ಮತ್ತು ನೈಜ ಕಾರಣ ದೇವಕಾರುಣ್ಯ ಮಾತ್ರವಾಗಿದೆ. ಆತನ ಕಾರುಣ್ಯ ವಿಲ್ಲದಿದ್ದರೆ ಮಾನವನ 
ಕರ್ಮಗಳಿಗೆ ಬೆಲೆಯೇ ಇರಲಾರದು. 

5. ಅಂದರೆ ಅಲ್ಲಾಹನು ಯಾರಿಗೂ ಅವನ ಶಕ್ತಿಮೀರಿದ ಹೊರೆ ಹೇರುವುದಿಲ್ಲ 
""ತಮ್ಮ ಶಿಶುಗಳು ಪೂರ್ಣ ಸ್ತನಪಾನಾವಧಿಯ ವರೆಗೆ ಹಾಲು ಕುಡಿಯಬೇಕೆಂದು ಪಿತರು 
ಬ್‌ ತಾಯಂದಿರು ತಮ್ಮ ಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು. 
ಆಗ ಶಿಶುವಿನ ತಂದೆಯು ಅವರಿಗೆ ನ್ಯಾಯೋಚಿತ ರೀತಿಯಿಂದ ಅನ್ನ, ಬಟ್ಟೆ ಕೊಡಲು ಬಾಧ್ಯಸ್ಥ 
ನಾಗುವನು. ಆದರೆ ಅವನವನ ಶಕ್ತಿಗಿಂತ ಮೊರಿದ ಭಾರವನ್ನು ಯಾರ ಮೇಲೂ ಹಾಕಬಾರದು. ಶಿಶುವು 
ತಾಯಿಯದ್ದು ಎಂಬ ಕಾರಣದಿಂದ ಅವಳನ್ನು ಕಷ್ಟಕ್ಕೊಳಪಡಿಸಬಾರದು ಮತ್ತು ಶಿಶುವಿನ ತಂದೆಯೆಂಬ 
ಕಾರಣದಿಂದ ಅವನನ್ನೂ ಪೇಚಾಟಕ್ಕೊಳಪಡಿ ಸಬಾರದು. ಮೊಲೆಹಾಲನ್ನುಣಿಸುವವಳ ಈ ಹ ಸ 
ತಂದೆಯ ಮೇಲಿರುವಂತೆಯೇ ಅವನ ವಾರೀಸುದಾರರ ಮೇಲೂ ಇದೆ. ಆದರೆ ಉಭಯತ್ರರು ಪರಸ್ಥರ 
ವಿಚಾರ ವಿನಿಮಯದಿಂದ ಒಮ್ಮತರಾಗಿ ಮೊಲೆ ಹಾಲನ್ನು ಬಿಡಿಸಲಿಚ್ಚಿಸುವುದರಲ್ಲಿ ತಪ್ಪಿಲ್ಲ: ಮತ್ತು ನಿಮ್ಮ 
ಶಿಶುಗಳಿಗೆ ಅನ್ಯ ಸ್ಟ್ರೀಯಿಂದ ಸ್ತನಪಾನ ಮಾಡಿಸುವ ಇರಾದೆ ನಿಮಗಿದ್ದರೆ, ಅದಕ್ಕೆ ಪ್ರತಿಫಲವನ್ನು ನಿಶ್ಚಯಿಸಿ 
ಅದನ್ನು ನ್ಯಾಯೋಚಿತವಾಗಿ ಪಾವತಿ ಮಾಡಿದರೆ ಅದರಲ್ಲೂತಪ್ಪಿಲ್ಲ. ಅಲ್ಲಾಹನನ್ನು ಭಯಪಡಿರಿ. ನೀವು _ 
ಮಾಡುವುದೆಲ್ಲವೂ ಅಲ್ಲಾಹನ ವೀಕ್ಷಣದೊಳಗಿದೆ ಎಂಬುದನ್ನು ನೀವು ತಿಳಿದಿರಬೇಕು.'' (2:233) 
ಆದ್ದರಿಂದ ಸತ್ಯಸಂಧತೆ ಮತ್ತು ಸ್ಥಿರತೆಯನ್ನು ಅಳವಡಿಸಿರಿ. ಆದರೆ ಸಂತುಲಿತ ಮಾರ್ಗದಲ್ಲಿ ಸದಾ 


212 ಪ್ರವಾದಿ ವಚನಗಳು 


ಸ್ಥಿರವಾಗಿರುವಂತೆ ಸಂತುಲಿತತೆಯನ್ನು ಪಾಲಿಸಬೇಕು. ನೀವು ನಿಮ್ಮ ಮೇಲೆ ಕಾಠಿಣ್ಯ ತೋರಿದರೆ 
ಅದು ಹೆಚ್ಚು ಕಾಲ ಬಾಳುವುದಿಲ್ಲ ಸತ್ಯರ್ಮ ಮಾಡುವುದನ್ನೇ ನಿಲ್ಲಿಸಿ ಬಿಡುವ ಸಾಧ್ಯತೆಯಿದೆ. ಸದಾ 
Gea ಸ್ವಲ್ಪ ಸತ್ಯರ್ಮವು ಆರಂಭಿಸಿ ನಿಲ್ಲಿಸಿ ಬಿಡುವಂತಹ ಹೆಚ್ಚು ಸತ್ಯರ್ಮ ಮಾಡುವುದಕ್ಕಿಂತ 
ಉತ್ತಮ ಎಂಬುದನ್ನು ನೆನಪಿಡಬೇಕು. 

6. ಅಂದರೆ ಅವನಿಗೆ ತೌಬಾ ಮಾಡುವ ಅನುಗ್ರಹ ಲಭಿಸಿ ಅವನು ದೇವನ ಕೋಪದಿಂದ 
ಪಾರಾಗಬಹುದು. 


ಸಹನೆ * 
Myles > ಅ. is $6 
Md ಸಟಟ: ( AE ಮಸಿ ಟೂ 45 ಪಕ) 
ಸ ರ ಲಲ್ಲಿ 
; {0 3%, 2ರ - 
(೯...) SSIES od 81 G5 
255. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಹೇಳುತ್ತಾರೆ- ನಾನು ಓರ್ವ ಪ್ರವಾದಿಯ 
ವೃತ್ತಾಂತವನ್ನು ಅಲ್ಲಾಹನ ಸಂದೇಶವಾಹಕರು(ಸು ವಿವರಿಸುವುದನ್ನು ಕಾಣುತ್ತಿದ್ದೇನೆ. ಆ 
ಪ್ರವಾದಿಯನ್ನು ಅವರ ಜನತೆ ಚೆನ್ನಾಗಿ ಹೊಡೆದಿತ್ತು. ಅವರು ತನ್ನ ಮುಖದ ರಕ್ತವನ್ನು 


ಒರೆಸುತ್ತಾ ಹೇಳುತ್ತಿದ್ದರು- ಅಲ್ಲಾಹನೇ! ನನ್ನ ಜನತೆಯನ್ನು ಕ್ಷಮಿಸಿಬಿಡು, ಏಕೆಂದರೆ ಅವರು 
ತಿಳುವಳಿಕೆಯಿಲ್ಲದವರುಾಗಿದ್ದಾರೆ. ` (ಮುಸ್ಲಿಮ್‌) 


ಟಿಪ್ಪಣಿ: 


1. ವಾಸ್ತವದಲ್ಲಿ ಪ್ರವಾದಿ(ಸ) ಅವರ ಸ್ಥಿತಿಯೂ ಅದೇ ಆಗಿತ್ತು. ಅವರೂ ತಾಯಿಫ್‌ ಯಾತ್ರೆ 
ಮತ್ತು ಉಹುದ್‌ ಯುದ್ಧದಲ್ಲಿ ತಮ್ಮ ಜನಾಂಗದವರಿಂದಲೇ ಘಾಸಿಗೊಂಡಿದ್ದರು.- ಆದರೆ` ಅನೆರು 
ಅಪೂರ್ವ ಸಹನೆ ಕೈಗೊಂಡಿದ್ದರು. ಪರ್ವತದ ದೇವಚರರು ಬಂದು, ತಾವು ಅಪ್ಪಣೆ ಕೊಟ್ಟರೆ ಈ ಎರಡು 
ಬೆಟ್ಟಗಳನ್ನು (ಮಕ್ಕಾದಲ್ಲಿ ಅಬೂಕ್ಸೆಸ್‌ ಮತ್ತು ಔಸ್‌ನ ಮುಂದಿರುವ ಬೆಟ್ಟ ಇವರ ಮೇಲೆ ಅಪ್ಪಳಿಸಿ 
(ಇವರು ಸರ್ವನಾಶವಾಗಿ ಹೋಗುವಂತೆ ಮಾಡಿ ಬಿಡುತ್ತಿದ್ದೇವೆ ಎಂದು ಹೇಳಿದಾಗ ಪ್ರವಾದಿಸು 
ಹೇಳುತ್ತಾರೆ- “ಇಲ್ಲ, ಅಲ್ಲಾಹನು ಇವರ ಸಂತಾನದಿಂದಲೇ ಏಕೆದೇವನನ್ನು ಆರಾದಿಸುವ ಮತ್ತು 
ಯಾರನ್ನೂ ಅವನೊಂದಿಗೆ ಭಾಗಿಗೊಳಿಸದವರನ್ನುಂಟು ಮಾಡಬಹುದೆಂದು ನಾನು ನಿರೀಕ್ಷಿಸುತ್ತೇನೆ. 

(ಬುಖಾರಿ, ಮುಸ್ಲಿಮ್‌, ನಸಾಶ) 
ದೈಹಿಕ ಹಿಂಸೆಗಳನ್ನಲ್ಲದೆ ಪ್ರವಾದಿಸು ' ಮಾನಸಿಕ ಹಿಂಸೆಯನ್ನೂ ಸಹಿಸಿದ್ದರು. ಒಮ್ಮೆ 
ಪ್ರವಾದಿಯವರಿಗೆ ಒಂದು ಸುದ್ದಿ ಸಿಕ್ಕಿತು. ಸೊತ್ತು ವಿತರಣೆಯ ವೇಳೆ ಪ್ರವಾದಿಸು “ಅಲ್ಲಾಹನನ್ನೂ 


ವಾದಿ ವಚನಗಳು 213 


ರಲೋಕವನ್ನೂ: ಮರೆತಂತಿದೆ. ಇದನ್ನು] ಕೇಳಿ ಪ್ರವಾದೀಸ) ಹೇಳಿದರು- ಅಲ್ಲಾಹನು ಮೂಸಾರನ್ನು(ಆ) 
ನುಗ್ರ! ಹಿಸಲಿ, ಅವರಿಗೆ MR ಹೆಚ್ಚುಹಿಂಸೆ ನೀಡಲಾಗಿತ್ತು. ಅವರು ಅದನ್ನು ಸಹಿಸಿದ್ದರು. 
(ಮುಸ್ನದ್‌ ಅಷ್ನದ್‌, ತಿರ್ಮಿದಿ, fe 


ಔದಾರ್ಯ 


sod Leds ES Jo 4 55 

256. ಜಾಬಿರ್‌ ಹೇಳುತ್ತಾರೆ- ಪ್ರವಾದಿಯವರೊಂದಿಗೆ ಏನಾದರೂ ಕೇಳಿದರೆ ಅವರು 
ದೂ "ಇಲ್ಲವೆನ್ನಲಿಲ್ಲ' | (ಬುಖಾರಿ) 
ಪ್ಪಣಿ: 

1. ಅಂದರೆ ಯಾವ ಅಪೇಕ್ಷಕನನ್ನೂ ಅವರು ಇಲ್ಲವೆಂದು ಹೇಳಿ ಮರಳಿ ಕಳಿಸಿದ್ದಿಲ್ಲ ಪ್ರತಿಯೊಬ್ಬ 
ಡುವವರಿಗೂ ಏನಾದರೂ ಕೊಟ್ಟುಕಳಿಸುತ್ತಿದ್ದರು. ತಮ್ಮಬಳಿ ಏನೂ ಇಲ್ಲದಾಗ ಸಾಲ ಪಡೆದಾದರೂ 
ಇಡುತ್ತಿದ್ದರು. 

ಯ ಗ ಟ್‌ ದ! lo ¥ £ ಇತ ಸ 
4೨16 FEL ಟೈಪ) 14: PIP 

6 
ಳ್ಳ ಜರ ಟಪ್‌ ಉಂ sis 
(eS) ಭೇ 1/14 


257. ಅಬೂಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ನನ್ನ ಬಳಿ 
ಬಹುದ್‌ ಬೆಟ್ಟದಷ್ಟು ಚಿನ್ನವಿದ್ದರೂ ಅದರಿಂದ ಯಾರದಾದರೂ ಸಾಲ ಸಂದಾಯ ಮಾಡಿದ 
ಉಳಿದದ್ದು ನನ್ನ ಬಳಿ ಇರುವ ಸ್ಥಿತಿಯಲ್ಲಿ ಮೂರು ದಿನವನ್ನು ಕಳೆಯುವುದೂ ನನ್ನ ಪಾಲಿಗೆ 
ಂತೋಷದಾಯಕವಲ್ಲ? (ಬುಖಾರಿ, ಮುಸ್ಲಿಮ್‌) 


ಪ್ಹಣಿ: 

2. ಔದಾರ್ಯ ಮತ್ತು ದಾನಶೀಲತೆ ಪ್ರವಾದಿಯವರ(ಸ) ವಿಶಿಷ್ಟ ಗುಣವಾಗಿತ್ತು. ಧನ- 
ನಕವನ್ನು ಜನರಲ್ಲಿ ಹಂಚುವುದರಿಂಡ ಅವರಿಗೆ ಸಂತೋಷವಾಗುವಷ್ಟು ಅವನ್ನು ಶೇಖರಿಸಿಡು 
ಶದರಲ್ಲಿ ಆಗುತ್ತಿರಲಿಲ್ಲ. ಎಷ್ಟೇ ಧನ-ಕನಕ ಬಂದು ಸೇರಲಿ, ಅದು ವಿತರಿಸಿ ಮುಗಿಯುವುದರಿಂದ 
ವರು ಸಂತೋಷಗೊಳ್ಳುತ್ತಿದ್ದರೇ ಹೊರತು ಅವರಿಗೆ ಬೇಸರವಾಗುತ್ತಿರಲಿಲ್ಲ 


ಇ 


214 ಪ್ರವಾದಿ ವಚನಗಳ: 
್‌ ಸ / 
ಸ್ವಾಭಿಮಾನ 7 


ಡೆ ಹ ಹ್ಮ ರ್‌ ಚ NE ಜು ps 
pT ೫:' ಟಟ 1೬ PDR 
5 SE Ses od EE 
ಮಮ ಭೂ ಒಜುಷ್ಟಿ ಬ್ರ. ಜೆ ಸ 
NN as ale 2 oT  ್ಸು 
ಖೂ ಜ್‌! ೪4೪೫3 33 ಜರಾ : JB SL AU! 
es has (Te 3 ್ಫೃರೈರೈ್ಷ್ಯ ್ಯ (ಈ 
ABU bei ಲ ಲೇ 
PN - [3 242 1] A  ಲ್‌್ಪೌ್‌ಲ ಲ್‌ ಟೈ 
ಹಜ್‌ ಗೋ ಯ ಬ ಟಂ ಜಡ? 
ಕ್ಯೆ 4 pL ಊಟಿ 
MM pa Cid ಜಬ) skh Es 
6 ಸ್ಟ ಹ [3 ನ ¢ ಆ 2 
(ಗ. ಆ)ಅಲು rd AN 453 SIS Je os 
258. ಮುಗೀರಾ(ರ) ಉಲ್ಲೇಖಿಸಿದರು- ಸಅದ್‌ಬಿನ್‌ ಉಬಾದಃರ) ಹೇಳುತ್ತಿದ್ದರು 
""ಒಬ್ಬಪರಪುರುಷನು ನನ್ನಪತ್ನಿಯ ಜೊತೆಗಿರುವುದನ್ನುಕಂಡರೆ ನಾನು ಅವನನ್ನು ಖಡ್ಗದಿಂ5 
ಹೊಡೆಯುವೆನು- ಅದರ ಬೆನ್ನಿನ ಭಾಗದಿಂದಲ್ಲ ಹರಿತವಾದ ಭಾಗದಿಂದ'' ಅವರ ಕ 
ಮಾತು ಪ್ರವಾದಿವರ್ಯರ(ಸ) ಬಳಿಗೆ ತಲುಪಿದಾಗ ಪ್ರವಾದೀಸು ಹೇಳಿದರು: “"ನಿಮ? 
ಸಅದ್‌ರ ಸ್ವಾಭಿಮಾನದ ಬಗ್ಗೆ ಅಚ್ಚರಿಯಾಗುತ್ತಿದೆಯೇ? ಅಲ್ಲಾಹನಾಣೆ! ನಾನು ಅವರಿಗಿಂಃ 
ಬಹಳ ಹೆಚ್ಚು ಸ್ವಾಭಿಮಾನ ಉಳ್ಳವನಾಗಿದ್ದೇನೆ. ಮತ್ತು ಅಲ್ಲಾಹನು ನನಗಿಂತಲೂ ಹೆಚ 
ಸ್ವಾಭಿಮಾನ ಉಳ್ಳವನಾಗಿದ್ದಾನೆ. ಆದ್ದರಿಂದಲೇ ಅವನು ಸುಪ್ತ ಹಾಗೂ ವ್ಯಕ್ತವಾದ ಎಲ್ಲಬಗೆಯ 
ಲಜ್ಜೆಗೇಡಿ ಕೃತ್ವಗಳನ್ನು ನಿಷಿದ್ದಗೊಳಿಸಿರುವನು. ಇನ್ನು ಬೇರೆಲ್ಲರಿಗಿಂತ ಅಲ್ಲಾಹನಿಗೆ 'ನೆಪ''ವ 
ಪ್ರಿಯವಾಗಿದೆ." ಆದ್ದರಿಂದಲೇ ಅವನುಎಚ್ಚರಿಕೆನೀಡುವಹಾಗೂಶುಭವಾರ್ತೆ ನೀಡುವವರನ; 
(ಪ್ರವಾದಿಗಳನ್ನು ಕಳುಹಿಸಿದನು ಹಾಗೆಯೇ, ಅಲ್ಲಾಹನಿಗಿಂತ ಹೆಚ್ಚು "ಪ್ರಸಂಸೆ'ಯನ; 
ಮೆಚ್ಚುವವರು ಬೇರಿಲ್ಲ ಅದಕ್ಕಾಗಿಯೇ ಅವನು ಸ್ಪರ್ಗದ ವಾಗ್ದಾನ ನೀಡಿರುವನು! 
(ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

1. ಇಮಾಮ್‌ನವವಿ ಅವರ ಪ್ರಕಾರ ಇಲ್ಲಿ 'ಉದ್ರ್‌' (ನೆಪ ಎಂಬ ಪದವನ್ನು ನೆಪದ 
ನಿವಾರಣೆ ಎಂಬರ್ಥದಲ್ಲಿ ಬಳಸಲಾಗಿದೆ. ನಾಳೆ ಪುನರುತ್ನಾನದಿನ ಯಾರೂ “ನನಗೆ ಅಲ್ಲಾಹನ 
ಯಾವೆ' ಸಂದೇಶವೂ ತಲುಪಿರಲಿಲ್ಲ ಒಂದು ವೇಳೆ ತಲುಪಿದ್ದರೆ ನಾನು ಖಂಡಿತ ದೇವಾಜ್ಞೆಗಳನ; 
ಉಲ್ಲಂಘಿಸುತ್ತಿರಲಿಲ್ಲ' ಎಂದು ನೆಪಹೂಡಬಾರದೆಂದೇ ಅಲ್ಲಾಹನು ಈ ಲೋಕಕ್ಕೆ ಪ್ರವಾದಿಗಳನೂ 
ಸಂದೇಶವಾಹಕರನ್ನೂ ಕಳಿಸಿರುವುದು. ವಾದವು ಪೂರ್ತಿಯಾಗಬೇಕು, ಜನರ ಬಳಿ ನೆಪವೇನೂ 


ವಾದಿ ವಚನಗಳು 215 


SENN 
ಂಳಿಯಬಾರದು, ತಮಗೆ ಸನ್ಮಾರ್ಗ ತೋರಿಸಿಕೊಡುವವರಾರೂ ಸಿಗಲಿಲ್ಲವೆಂದು ದೂರಿಕೊಳ್ಳುವ 
ವಕಾಶ ಯಾರಿಗೂ ಸಿಗಬಾರದು ಇದುವೇ ಪ್ರವಾದಿಗಳನ್ನು ಕಳಿಸಿದ್ದರ ಉದ್ದೇಶ. ಪವಿತ್ರ ಕುರ್‌ಆನ್‌ 
ಲ್ಲೂ 'ಸಂದೇಕವಾಹಕರನ್ನು ಶುಭಾವಾರ್ತೆ ಕೊಡುವವರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ 
ಳಿಸಲಾಗಿದೆ ಸಂಟೀರಿವಾಹಕರು ಬಂದ ಬಳಿಕ ಜನರ ಬಳಿ ಅಲ್ಲಾಹನ ಎರುದ್ಧ ಯಾವುದೇ ವಾದ 
ಬಳಿಯದಿರಲೆಂದು' (4:165) 

2. ಅಂದರೆ ಸತ್ಯದ ಅಂಗೀಕಾರ ಮತ್ತು ಬೆಲೆ ಗುರುತಿಸುವ ಗುಣವು ಅಲ್ಲಾಹನಿಗೆ ತುಂಬಾ 
,ಯವಾಗಿದೆ. ಒಬ್ಬನ ಗುಣಗಾನ ಮಾಡಲು, ಅವನ ಗುಣವನ್ನು ಬಲ್ಲಗುಣಗ್ರಾಹಿಗೆ ಮಾತ್ರ ಸಾಧ್ಯ. 
ಎಣಗುರುತಿಸುವ ಸಾಮರ್ಥ್ಯ ಇಲ್ಲದಲ್ಲಿ ನಿರ್ಲಿಪ್ತತೆ, ಅಸಡ್ಡೆ ಮತ್ತು ಮೌಢ್ಯ ಮಾತ್ರ ಇದೆ ಎಂದರ್ಥ. 
ಲ್ಲಾಹನು ಸ್ವತಃ ಮಹಾ ಗುಣಗ್ರಾಹಿಯಾಗಿದ್ದಾನೆ. ಆದ್ದರಿಂದಲೇ ತನ್ನ ನೆಚ್ಚಿನ, ನಿಷ್ಠಾವಂತ ದಾಸರನ್ನು 
ತಃ ಅವನೇ ಪ್ರಶಂಸಿಸಿರುವನು. ನಾವು ಅಲ್ಲಾಹನನ್ನು ಪ್ರಶಂಸಿಸಿದರೆ ಅಥವಾ ಅವನ ಗುಣಗಾನ 
ಬಾಡಿದರೆ ನಾವು ಅವನನ್ನು ಅರಿತಿದ್ದೇವೆ ಮತ್ತು ಅವನ ಮಹಿಮೆಯ ಬಗ್ಗೆ ನಮಗೆ ತಿಳುವಳಿಕೆ ಇದೆ 
)೦ದಷ್ಟೇ ಅದರ ಅರ್ಥ. ಅಲ್ಲಾಹನು ದೇವಧಿಕ್ಕಾರಿಗಳ ಕುರಿತು ವಿಮರ್ಶಿಸುತ್ತಾ "ಅವರು ಅಲ್ಲಾಹನನ್ನು 
)ರಿಯಬೇಕಾದ ರೀತಿಯಲ್ಲಿ ಅರಿಯಲಿಲ್ಲ" ಎಂದು ಹೇಳಿರುವನು (ಪವಿತ್ರ ಕುರ್‌ಆನ್‌, 6:96) 
1ಿತ್ರ ಕುರ್‌ಆನ್‌ನ 'ಸ್ತುತಿಗಳೆಲ್ಲಾಸರ್ವಲೋಕಪಾಲಕನಾದ ಅಲ್ಲಾಹನಿಗೆ ಮಾಸಲು" ಎಂಬ ಪ್ರಥಮ 
ಾಕ್ಕವೇ ಬದುಕಿನ ಅತಿದೊಡ್ಡ ವಾಸ್ತವಿಕತೆಯನ್ನು ತಿಳಿಸುತ್ತದೆ. ಮಾನವ ಜೀವನವು ನಿಜವಾಗಿ 
4 ವಾಸ್ತವಿಕತೆಯನ್ನು ಪ್ರತಿನಿಧಿಸುವಂತಿರಬೇಕು. ಒಬ್ಬ ವ್ಯಕ್ತಿಯ ಬದುಕು ನಿಜಕ್ಕೂ ಈ ಮಹಾನ್‌ 
ಕಾಸ್ತ್ರವಿಕತೆಯ ಪ್ರತಿನಿಧಿಯಾಗಿ ಬಿಟ್ಟರೆ ಅದರ ಬೆಲೆ ಮತ್ತು ಗೌರವವನ್ನು ಗುರುತಿಸಿ ಪುರಸ್ಕರಿಸುವುದರಲ್ಲಿ 
೨ಲ್ಲಾಹನನ್ನುಮೂರ ಬಲ್ಲವರು ಯಾರೂ ಇಲ್ಲ, ಅವನು ಖಂಡಿತವಾಗಿಯೂ ಅದನ್ನುಗುರುತಿಸುವನು 
ಕುತ್ತು ಅಂಥವರನ್ನು ವಿನಾಶದಿಂದ ರಕ್ಷಿಸಿ ಅವರಿಗೆ ಸ್ಪರ್ಗದಲ್ಲಿಸ್ಥಾನ ದಯಪಾಲಿಸುವನು. 


ಮನೆಯವರೊಂದಿಗೆ 

ಚ್‌ ಶ್ಚ 046 shy ೯ ಕ ಕರ ್ಕ ಶಕ 

MY SS ಟಟ) dS: ಬತ) ಸರೂ 

೯ ಬ ಚಟ) 

(Sd) ಅಪಿ ಕ 0) 
259. ಆಯಿಶಾ(ರ ಹೇಳುತ್ತಾರೆ: ಪ್ರವಾದೀಸ) ಹೇಳಿದರು: ತನ್ನಮನೆಯವರ ಪಾಲಿಗೆ 
ಉತ್ತಮನಾಗಿರುವವನೇ ನಿಮ್ಮ ಪೈಕಿ ಅತ್ಯುತ್ತಮನು.' ನನ್ನ ಮನೆಯವರ ಪಾಲಿಗೆ ನಾನು 
ಅತ್ಯುತ್ತಮನಾಗಿರುವೆ." (ತಿರ್ಮಿದಿ, ದಾರಿಮಿ) 

ಟಿಪ್ಪಣಿ: ೬ನ 

1. ಮನುಷ್ಯನಿಗೆ ಪ್ರಪ್ರಥಮವಾಗಿ ತನ್ನ ಮನೆಮಂದಿಯೊಂದಿಗೆ ವ್ಯವಹರಿಸಬೇಕಾಗುತ್ತದೆ. 
ಆದ್ದರಿಂದ ಅವನು ಒಳ್ಳೆಯವನೋ ಕೆಟ್ಟವನೋ ಎಂಬುದು ಮೊತ್ತ ಮೊದಲು ಮನೆಯಲ್ಲಿಯೇ 


216 ಬ ಪ್ರವಾದಿ ಹ 


ಪ್ರಕಟವಾಗುತ್ತದೆ. ಆದ್ದರಿಂದ ಈ ಹದೀಸ್‌ನಲ್ಲಿ ಒಬ್ಬನು ಒಳ್ಳೆಯವನೋ ಕೆಟ್ಟನನೋ ಎಂಬುದನ 
ಅವನ ವರ್ತನೆಯು ಅವನ ಮನೆ ಮಂದಿಯೊಂದಿಗೆ, ಆಪ್ತೇಷ್ಟರೊಂದಿಗೆ ಹಾಗೂ ಅವನ ಸೇವ 
ರೊಂದಿಗೆ ಹೇಗಿದೆ ಎಂಬುದನ್ನು ನೋಡಬೇಕೆಂದು ಹೇಳಲಾಗಿದೆ. ಅವನು ತನ್ನ ಮನೆ; ಮಂದಿಯ 
ಪಾಲಿಗೆ ಓರ್ವ ಅತ್ಯುತ್ತಮ ವ್ಯಕ್ತಿಯಂದು ಸಾಬೀತುಗೊಂಡರೆ ಅವನು ಖಂಡಿತವಾಗಿಯೂ ಅತ್ಯುತ್ತವ 
ವ್ಯಕ್ತಿಯೆಂದು ತಿಳಿಯಿರಿ. | 

2. ಪ್ರವಾದಿಯು ಸಮುದಾಯಕ್ಕೆ ಸರಯ! ಆದ್ದರಿಂದ ಜೀವನದ ಎ 
ವಿಷಯಗಳಲ್ಲೂಅವರು ಅತ್ಯುತ್ತಮರಾಗಿರಬೇಕು. 


ಸರಳತೆ 
ಹೊಟ್ಟ ಪಿ IPE 


ಟ್‌ 


ಜ್‌ ಚ್‌ 1 nals LE ಆಟಿ 
` 260. ಅನಸ್‌(ರು ಹೇಳುತ್ತಾರೆ- ಪ್ರವಾದಿ(ಸ) ಒಂದು ಹಳೆಯ ಚದ್ದರದೇ 
ಹಜ್ಜ್‌ ನಿರ್ವಹಿಸಿದರು. ಅದರ ಬೆಲೆ ನಾಲ್ಕು ದಿರ್ಹಮ್‌ ಅಥವಾ ಅದಕ್ಕಿಂತ ಕಡಿಮೆಯೆ 
ಆಗಿತ್ತು.' (ತಿರ್ಮಿದಿ) 
ಟಿಪ್ಪಣಿ: 

1. ಪ್ರವಾದಿಸು ತಮ್ಮ ಅನುಯಾಯಿಗಳಿಗೆ ಸರಳತೆಯನ್ನು ಕಲಿಸಿದಂತೆಯೇ ತಾವು 
ಸರಳತೆಯನ್ನು ಕೈಗೊಂಡಿದ್ದರು. ಲೌಕಿಕ ಸುಖಭೋಗಗಳಿಂದ ವೈರಾಗ್ಯ ತಾಳಿದರು. ಈ ಸರಳತೆಯ 
ಸಂಪೂರ್ಣ ಅರೇಬಿಯಾವು ಇಸ್ಲಾಮಿನ ಅಧೀನಕ್ಕೆ ಬಂದಿದ್ದ ಅಂದರೆ ಹಿ.ಶ.10ರ ಕಾಲದ್ದಾಗಿತ್ತು 
ಅವರು ಬಯಸಿದ್ದರೆ ತಮಗಾಗಿ ಸರ್ವ ಸುಖ ಸೌಕರ್ಯಗಳನ್ನು ಒದಗಿಸುತ್ತಿದ್ದರು. 


ಅಲ್ಲಾಹನ ಆಜ್ಞಾಫಾಲನೆ 
PY A ತ ಸ 8%, To 
೫:1೫ 23285 ಪಚ HPL ಆ) 
ರ್ಮ EL lu jd FES ಟ್ರಕ್‌ 
(ಸ) ಟಿ1೨] i ME 
261. ಅಬೂ ಹುರೈರಾರ(ರ) ವರದಿಯಂತೆ, ಪ್ರವಾದಿಸು ಹೇಳಿದರು: ಅಲ್ಲಾಹನ 
ಹೇಳುತ್ತಾನೆ- ನನ್ನ ದಾಸರು ನನ್ನ ಅನುಸರಣೆ ಮಾಡಿದರೆ, ನಾನು ರಾತ್ರಿ ಹೊತ್ತು ಮಃ 


ಸುರಿಸುವೆನು." ಹಗಲಲ್ಲಿ ಅವರಿಗೆ ಬಿಸಿಲು ನೀಡುವೆನು ಮತ್ತು ಸಿಡಿಲಿನ ಶಬ್ದ ಅವರಿ! 
ಕೇಳಿಸದಂತೆ ಮಾಡುವೆನು. (ಅಹ್ಟದ್‌ 


ಪ್ರವಾದಿ ವಚನಗಳು “ 217 


ಟಿಪ್ಪಣಿ: 

1. ಅಂದರೆ ರಾತ್ರಿ ಅವರು ನೆಮ್ಮದಿಯಿಂದ ನಿದ್ರಿಸುವಂತಾಗಲು ಮತ್ತು ಅವರ ಹೊಲಗಳು 
ಸಮೃ! ದ್ವವಾಗುವಂತಾಗಲು ಅವರ ಮೇಲೆಮಳೆಸುರಿಸುವೆವು. ಅವರಿಗೆ ಭಯವುಂಟಾಗದಿರಲು ಮತ್ತು 
ಮಡ ಹಾನಿಯಾಗದಿರಲು ಸಿಡಿಲ ಅಬ್ಬರವನ್ನು ಕೇಳದಂತೆ ಅವರನ್ನು ಸುರಕ್ಷಿತವಾಗಿಡುವೆವು. 
ತಮ್ಮ ಕೆಲಸ-ಕಾರ್ಯಗಳಲ್ಲಿತಲ್ಲೀನವಾಗುವಂತಾಗಲು ಅವರಿಗೆ ಬಿಸಿಲನ್ನು ದೆಯಪಾಲಿಸುವೆನು. 

ದೇವನ' ಆರಾಧನೆ ಮತ್ತು ಅನುಸರಣೆಯಿಂದ ಲೌಕಿಕ ಜೀವನದಲ್ಲೂ ಸಮೃದ್ಧಿಯುಂಟಾಗು 
ವುದೆಂದು ಈ ಹದೀಸ್‌ ತಿಳಿಸುತ್ತದೆ. ಕುರ್‌ಆನಿನಲ್ಲಿಹೀಗಿದೆ. 

*'ನಾಡಿನವರು ರಾತ್ರೆ ನಿದ್ರಿಸುತ್ತಿದ್ದಾಗ ನಮ್ಮ ಯಾತನೆಯು ಹರಾತ್ತನೆ ಬಂದು ಬಿಡಲಾರದೆಂದು 
ಈಗ ಗಟ್‌ (7:97 


ಟು): BIS: ಮೂ) 


ET ERE 11) 
262. ಆಯಿಶಾ ಹೇಳುತ್ತಾರೆ- ಪ್ರವಾದಿ(ಸ ತಮ್ಮಮರಣದ ಸಮಯದಲ್ಲಿ ದಿನಾರೋ 
ದಿರ್ಹಮೋ, ಆಡೋ, ಒಂಟೆಯೋ ಯಾವುದನ್ನೂ ಬಿಟ್ಟುಹೋಗಲಿಲ್ಲ ಅದೇ ರೀತಿ ಅವರು 
ಯಾವುದೇ ವಸಿಯ್ಯತ್‌(ಉಯಿಲು) ಮಾಡಲಿಲ್ಲ? (ಮುಸ್ಲಿಮ್‌) 
ಟಿಪ್ಪಣಿ: ಕ 
"2. ಈ ಲೋಕದಲ್ಲಿ ಪ್ರವಾದಿ(ಸ) ಯಾವುದೇ ಆಸ್ತಿಯನ್ನಾಗಲಿ, ಭವನವನ್ನಾಗಲಿ ತಮಗಾಗಿ 
ಮಾಡಲಿಲ್ಲವೆಂಬುದೇ ಪ್ರವಾದಿಸು ಅಲ್ಲಾಹನ ನೈಜ ಪ್ರವಾದಿಯೆಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. 
ಅವರು ಇಲ್ಲಿಗೆ ಪ್ರಯಾಣಿಕನಂತೆ ಬಂದರು. ಹಾಗೆಯೇ ನಿರ್ಗಮಿಸಿದರು. ಜೀವನದಲ್ಲಿ ಅಲ್ಲಾಹನ 
ಸಂದೇಶ ಜನರಿಗೆ ತಲುಪಿಸುವುದರಲ್ಲಿ ಯಾವುದೇ ಲೋಪವುಂಟಾಗಬಾರದು ಮತ್ತು ದೇವ ಸಂಪ್ರಿತಿ 
ಗಳಿಸುವಲ್ಲಿಯಾವುದೇ ಹಾನಿಯುಂಟಾಗಬಾರದೆಂಬುದೇ ಅವರ ಆಗ್ರಹವಾಗಿತ್ತು. 


(PHA ಬ gis ೪302513) ಭಟ $3 
Ly AME ರ ೭೫ 


AAA 


EN ids sh ಪ) Who sls #3 
(Se plat op) SSSI ey 


263. ಹಿಶಾಮ್‌ ಬಿನ್‌ ಉರ್ವರು(ರು ಉಬ್ಬಾದ್‌ ಬಿನ್‌ ಅಬ್ದುಲ್ಲಾ ಬಿನ್‌ ರುಬ್ಬೆರ್‌ 
ರಿಂದ(ರ) ವರದಿ ಮಾಡುತ್ತಾರೆ: ಪ್ರವಾದಿ ಪತ್ನಿಆಯಿಶಾ(ರ) ಪ್ರವಾದಿಯವರ ನಿಧನಕ್ಕೆಮುಂಜೆ 


218 ಪ್ರವಾದಿ ವಚನಗಳು 


ಪ್ರವಾದೀಸ) ತನ್ನ ಎದೆಗೆ ಒರಗಿಕೊಂಡಿದ್ದಾಗ ಹೀಗೆ Ppa ಗಮನಿಸಿದ್ದಾರೆಂದು ಅವರು 
ಹೇಳಿದರು- “ಅಲ್ಲಾಹನೇ! ನನ್ನನ್ನು ಕ್ಷಮಿಸು, ನನ್ನ ಮೇಲೆ ಕೃಪೆತೋರು ಮತ್ತು ನನ್ನನ್ನು 
ರಫೀಕುಲ್‌ ಅಆ್‌ಲಾನ ಜೊತೆ ಸೇರಿಸು. 1 "  ಮುವತ್ತಾ- ಇಮಾಮ್‌ ಮಾಲಿಕ್‌ 
ಟಿಪ್ಪಣಿ: 

3. ರಫೀಕುಲ್‌ ಅಆ್‌ಲಾಎಂದರೆ ಸ್ಪರ್ಗದಲ್ಲಿಉನ್ನತ ಸ್ಥಾನದಲ್ಲಿರುವ ಪ್ರವಾದಿಗಳ ಕೂಟವಾಗಿದೆ. 
(ನೋಡಿರಿ. ಅಲ್‌ ಮತಫ್ಲಿಫೀನ್‌: 18-19) ಇಲ್ಲಯ್ಯೀನ್‌ ಎಂದರೆ ಬಹಳ ಶ್ರೇಷ್ಠ ವ್ಯಕ್ತಿಗಳು, ಅವರ 
ಸ್ಥಾನವನ್ನೇ ಇಲ್ಲಿ ಉದ್ದೇಶಿಸಲಾಗಿದೆ. ರಫೀಕುಲ್‌ ಅಆ್‌ಲಾ ಎಂಬುದು ಅಲ್ಲಾಹನ ಒಂದು ಹೆಸರೆಂದೂ 
ಹೇಳಲಾಗುತ್ತದೆ. ನಿಧನದ ವೇಳೆ ಪ್ರವಾದಿವರ್ಯರ(ಸ) ಕೊನೆಯ ನುಡಿ- ಅಲ್ಲಾಹುಮೃರ್ರಫೀಕಲ್‌ 
ಅಆ್‌ಲಾ ಎಂದಾಗಿತ್ತು. (ಬುಖಾರಿ, ಮುಸ್ಲಿಮ್‌) 


ಸಂ 104 5440214) ಟ1)5; 
(`ಸ EID LES: RATTY 5054 


ಗು 


USL ಪ ಭಯ ಈ) ಎ ಜೇಡ 
ಜರ ಲ ಬಾ obs ts 
bd ಶಾ ಲ ಹ (51.೨೨ 


(೨೨310) ಜಟ 1189, 530 ಚ 1) 

264. ಆಯಿಶಾ(ರ) ವರದಿ ಮಾಡಿರುವಂತೆ, ಒಮ್ಮೆ ಅವರಿಗೆ ನರಕಾಗ್ನಿಯ ನೆನಪು 
ಬಂದು ಅವರು ಅತ್ತು ಬಿಟ್ಟರು, ಆಗ ಪ್ರವಾದಿಯವರು, ನೀನೇಕೆ ಅಳುತ್ತಿರುವೆ ಎಂದು 
ಕೇಳಿದರು. ಆಯಿಶಾ ಹೇಳಿದರು- ನನಗೆ ನರಕಾಗ್ನಿಯ ನೆನಪಾಗಿ ಅತ್ತು ಬಿಟ್ಟೆ ತಾವು ತಮ್ಮ 
ಮನೆಮಂದಿಯನ್ನು ಕಿಯಾಮತ್‌ನಂದು ನೆನಪಿಡುವಿರಾ9 ಪ್ರವಾದಿ(ಸ) ಹೇಳಿದರು. 
ಮೂರು ಸಂದರ್ಭಗಳಲ್ಲಿ ಯಾರೂ ಯಾರನ್ನೂ ಸ್ಥರಿಸಲಾರರು. 1)ಕರ್ಮಫಲವನ್ನು 
ತಕ್ಕಡಿಯಲ್ಲಿ ತೂಗುವಾಗ- ಅವನ ತಟ್ಟೆ ಭಾರವಾಗಿರುವುದೋ ಹಗುರವಾಗಿರುವುದೋ. 
ಸೀದು ತಿಳಿಯದಿರುವಾಗ. 2) ಕರ್ಮಪತ್ರವು ಕೈಯಲ್ಲಿ ಸಿಗುವಾಗ- ಬಲಗೈಯಲ್ಲಿ 
ಕರ್ಮಪತ್ರ ಪಡೆದವನು ಬನ್ನಿ ನನ್ನ ನ್ನ ಕರ್ಮಪತ್ರವನ್ನು ಓದಿರಿ ಎಂದು ಕೂಗಿ ಕರೆಯುವಾಗ- 
ಅವನಿಗೆ ಅವನ ಕರ್ಮಪತ್ರವನ್ನು ಪಿ ಬಲಗೈಯಲ್ಲಿ ನೀಡಲಾಗುವುದೋ ಅಥವಾ ಅವನ ಬೆನ್ನ 
ಹಿಂದಿನಿಂದ ಅವನ ಎಡಕ್ಕೆಯಲ್ಲಿ ೧ ಕೊಡಲಾಗುವುದೋ ಎಂದು ತಿಳಿಯದಿರುವಾಗ. 3) ಸಹಾ 
ಸೇತುವೆಯನ್ನು ನರಕದ ಮೇಲಿಡಲಾದಾಗ ಹಂ ಅದರಿಂದ ಹಾದುಹೋಗುವಂತೆ ಜನರಿಗೆ 
ಆಜ್ಞಾಸಿಸಲಾಗುವಾಗು. ೆ (ಅಬೂದಾವೂದ್‌) 


ಪ್ರವಾದಿ ವಚನಗಳು 219 


ಟಿಪ್ಪಣಿ: 

4. ಅಂದು ಈ ಮೂರು ಸಂದರ್ಭಗಳು ಅತ್ಯಂತ ನಿರ್ಣಾಯಕವಾಗಿರುವುದು. ಪ್ರತಿಯೊಬ್ಬ 
ತನ್ನದೇ ಚಿಂತೆಯಲ್ಲಿರುವನು. ಆದ್ದರಿಂದ ಪ್ರತಿಯೊಬ್ಬನಿಗೂ ಆ ದಿನದ ಚಿಂತೆಯಿರಬೇಕು. ಯಾರನ್ನೂ 
ನಂಬಿ ಕುಳಿತುಕೊಳ್ಳಬಾರದು. ತಕ್ಕಡಿಯೆಂದರೆ ಕರ್ಮಗಳನ್ನುತೂಗುವ ತಕ್ಕಡಿಯಾಗಿದೆ. ಪುಣ್ಯಗಳ ತಟ್ಟೆ 
ಹೆಚ್ಚಿರುವವನೇ ಅಂದು ನಿಜವಾದ ವಿಜಯಿ. ಅಂದು ತೂಕದ ತಟ್ಟೆ: ಹಗುರವಾಗಿರುವವನು ನಾಶವಾಗಿ 
ಹೋದನು. (ಅಲ್‌ ಅಂಬಿಯಾ:47, ಅಲ್‌ ಅಆ್‌ರಾಫ್‌:8) ಮಾನವನ ಒಳ್ಳೆಯ ಮತ್ತು ಕೆಟ್ಟ 
ಕರ್ಮಗಳು ಬರೆಯಲ್ಪಟ್ಟಿರುವ ಕರ್ಮಪತ್ರವನ್ನುಅಂದು ಪ್ರತಿಯೊಬ್ಬನಿಗೂ ನೀಡಲಾಗುವುದು. ಒಬ್ಬನ 
ಬಲಗೈಯಲ್ಲಿ ಕರ್ಮಪತ್ರ ನೀಡಲಾದರೆ ಅದು ಅವನ ಯಶಸ್ಸಿನ ಸಂಕೇತವಾಗಿದೆ. ತದ್ವಿರುದ್ಧವಾಗಿ 
ಯಾರ ಕರ್ಮಪತ್ರವನ್ನುಅವನ ಎಡಗೈಯಲ್ಲಿನೀಡಲಾಗುವುದೋ ಅವನು ಪರಾಜಿತನಾದನು. (ಇನ್‌ 
ಶಿಕಾಕ್‌: 7-12) ಸೇತುವೆಯ ಕುರಿತು ನಾವು ಈ ಲೋಕದಲ್ಲಿ ಕಲ್ಪಿಸುವುದು ಕಷ್ಟ ಕಿಯಾಮತ್‌ನಂದು 
ಪ್ರತಿಯೊಬ್ಬನಿಗೂ ಅದನ್ನು ದಾಟಬೇಕಾಗುವುದು. ದೇವನ ವಿಧೇಯ ದಾಸರು, ಅದನ್ನು ಸುಲಭದಲ್ಲಿ 
ದಾಟುವರು. ಆದರೆ ಅವನ ಅವಿಧೇಯ ಮತ್ತು ಉದ್ಧಟ ದಾಸರು ಅದನ್ನು ದಾಟಲಾರರು. 'ಅವರು 
ನರಕಾಗ್ದಿಗೆ ಬಿದ್ದು ಬಿಡುವರು. ದೇವನು ತೋರಿಸಿದ ನೇರ ಮಾರ್ಗವನ್ನು ಧಿಕ್ಕರಿಸಿ, ಪ್ರವಾದಿಗಳ 
ಮಾರ್ಗದರ್ಶನವನ್ನು ತಿರಸ್ಕರಿಸಿ, ಈ ಲೋಕದಲ್ಲಿ ಜೀವಿಸಿದವರ ಅಂತಿಮ ಜಾಣಾ: ದೇವನ 
ಮಾರ್ಗದ ಹೊರತು ಇತರಲ್ಲಮಾರ್ಗಗಳೂ ವಿನಾಶದ ಮಾರ್ಗಗಳಾಗಿವೆ. 


ಗ್ರಹಣದ ನಮಾರಖ್‌ 


6 ys ಟ್‌ ಟ್‌ 4% ಕೆ. ನೆಟ್ಟಿ ಎ ಟ್‌ No 
ಕಬ ಪ ಪಾ ಟಟ ಛ 
ಹ ಫೆ. ಇ“ಅ"ಂಸಯ.ಯ.ಂ*ಂೂ೨*"*್ಥ್ಯ, 
ಬ ಟಟ ಟ್‌ ಜಃ 


(ಲ) ಬೈ ಲ್ಸ 


265. ಅಬೂ ಮಸ್‌ಊದ್‌ ಅನ್ಸಾರಿ(ರು ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: 
ಸೂರ್ಯ ಮತ್ತು ಚಂದ್ರ ಅಲ್ಲಾಹನ ದೃಷ್ಟಾಂತಗಳಾಗಿವೆ. ಅಲ್ಲಾಹನು ಅವುಗಳ ಮೂಲಕ ತನ್ನ 
ದಾಸರಲ್ಲಿ ಭೀತಿ ಹುಟ್ಟಿಸುತ್ತಾನೆ. ಅವುಗಳಿಗೆ ಗ್ರಹಣ ಬಾಧಿಸುವುದು ಯಾರದೇ ಮರಣದ 
ಕಾರಣದಿಂದಲ್ಲ ಆದ್ದರಿಂದ ನೀವು ಅದನ್ನು ನೋಡಿದಾಗ ನಮಾರು್‌ ಮಾಡಿರಿ. ನಿಮಗೆ 
ಕಂಡಿರುವುದು ದೂರವಾಗುವ ತನಕ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ.' (ಮುಸ್ಲಿಮ್‌) 


220 | ಪ್ರವಾದಿ ವಚನಗಳು 


ಟಿಪಣಿ: . 
1. ಗ್ರಹಣ ಬಾಧಿಸಿದಂದು ಪ್ರವಾದಿಯವರು ಪುತ್ರ ಇಬ್ರಾಹೀಮ್‌ ತೀರಿಕೊಂಡರು. ಗ್ರಹಣವು 
ಅವರ ಮರಣದಿಂದ ಸಂಭವಿಸಿತೆಂದು ಜನರಾಡ ತೊಡಗಿದರೆಂದು ವರದಿಗಳಲ್ಲಿದೆ. ಒಂದು ವರದಿಯ 
ಪ್ರಕಾರ ಪ್ರವಾದಿಸು ಹೇಳಿದರು- ಸೂರ್ಯ ಮತ್ತು ಚಂದ್ರ ಅಲ್ಲಾಹನ ಎರಡು ಸಂಕೇತಗಳಾಗಿವೆ. 
ಯಾರ ಮರಣ ಮತ್ತು ಜನನದ ಕಾರಣದಿಂದ ಅವುಗಳಿಗೆ ಗ್ರಹಣ ಬಾಧಿಸುವುದಿಲ್ಲ ಆದ್ದರಿಂದ ಗ್ರಹಣ 
ನೋಡಿದರೆ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ. ತಕ್ಬೀರ್‌ ಹೇಳಿರಿ, ನಮಾರು್‌ ಮಾಡಿರಿ ಹಾಗೂ 
ಸದಕಾ(ದಾನಧರ್ಮ, ನೀಡಿರಿ. (ಬುಖಾರಿ, ಮುಸ್ಲಿಮ್‌) ಇಲ್ಲಿ ಪ್ರವಾದಿ(ಸ) ಒಂದು ತಪ್ಪುವಿಚಾರವನ್ನು 
ತಿದ್ದಿದರು. ಸೂರ್ಯ-ಚೆಂದ್ರರು, ಅವುಗಳ ಉದಯಾಸ್ತಮಾನ ಹಾಗೂ ಅವುಗಳಿಗೆ ಉಂಟಾಗುವ 
` ಗ್ರಹಣವು ಅಲ್ಲಾಹನ ಸಂಕೇತಗಳಾಗಿವೆ. ಯಾರಾದರೂ ತೀರಿ ಹೋಗುವುದರಿಂದ ಅವುಗಳಿಗೆ 
ಗ್ರಹಣವುಂಟಾಗುವುದಿಲ್ಲ ಅವುಗಳಿಂದ ಅಲ್ಲಾಹನ ಮಹಿಮೆ ಮತ್ತು ಘನತೆ ಪ್ರಕಟವಾಗುತ್ತದೆ. 
ಚಂದ್ರನನ್ನು ಕತ್ತಲಾಗಿಸುವ, ಸೂರ್ಯನ ಪ್ರಕಾಶವನ್ನು ಮಂದಗೊಳಿಸುವ ದೇವನ ತನ್ನ ಅಸಂಖ್ಯ 
ಅನುಗ್ರಹಗಳನ್ನೂ ಕೊಡುಗೆಗಳನ್ನೂ ನಮ್ಮಿಂದ ಕಸಿಯಬಹುದೆಂದು ಗ್ರಹಣವನ್ನು ನೋಡಿ ಮನುಷ್ಯ 
ಹೆದರಬೇಕು. ಆದ್ದರಿಂದ ಅವನಿಗೆ ಹೆದರಬೇಕು. ಅವನಿಗೆ ನಿರ್ಭಯವಾಗಿ ಜೀವಿಸುವುದು ಸರಿಯಲ್ಲ 
ಗ್ರಹಣದ ಕುರಿತು ಜನರಲ್ಲಿ ತರತರದ ಮೂಢನಂಬಿಕೆಗಳಿವೆ. ಪ್ರವಾದಿ(ಸ ಶತಮಾನಗಳ 
ಹಿಂದೆ ತಿಳಿಸಿದ ವಿಷಯವನ್ನು ವಿಜ್ಞಾನವೂ ಸಮರ್ಥಿಸುತ್ತದೆ. ವಿಶ್ವಾಸಿಗಳು ಮೂಢನಂಬಿಕೆಗಳಲ್ಲಿ 
ಸಿಲುಕಲೇ ಬಾರದು. 


ಪ್ರೇಮ 


ಗಗ ಭು ಎ17 1 ಲೂ 
Wet IL Cede CS 
IBY SSG SSS ಚಿ ಒಬ ಸ ಬ ಶ್ರಷಿಸ(: 
ಕ್ಸ ನ ನಗ್‌: ೨ 32s ಕ ಡೆ ಶ್ಯ ಜಟ ಟ್‌ ್‌ಟ್‌ಚ್‌ಚ 
(ಲ! ಸಾಬಿ Sy Wt ಚ $y ssi 
LEIS BS: SAE Ld 
3a 5 wo ಲ ್‌ಫೋೋಫೋ [ಫೋ ಲಿೌ್‌ 
(ಆಹ ಟಿ ಟೂ ಶಿ: ರಿಚಿ ೫05132 ೨ 
Te 
(Se) 35.3 ಬ ತ್‌ 
266. ಅನಸ್‌ರಿಂದ(ರ) ವರದಿ: ಒಬ್ಬವ್ಯಕ್ತಿ ಪ್ರವಾದಿಯವರ ಸನ್ನಿಧಿಗೆ ಬಂದು ಅಲ್ಲಾಹನ 
ಸಂದೇಶವಾಹಕರೇ! ಕಿಯಾಮತ್‌ ಯಾವಾಗ ಬರುವುದು ಎಂದು ಕೇಳಿದನು. ಪ್ರವಾದಿ(ಸ) 


ವಾದಿ ವಚನಗಳು 221 


ಳಿದರು: ನಿನ್ನ ಸ್ಥಿತಿ ದಯನೀಯವಾಗಿದೆ. ನೀವು ಅದಕ್ಕಾಗಿ ಏನು ತಯಾರಿ ನಡೆಸಿರುವೆ? 
ತ ಹೇಳಿದ- ಸಾನು ಅಲ್ಲಾಹನನ್ನು ಆತನ ಸಂದೇಶವಾಹಕರನ್ನು ಪ್ರೀತಿಸುತ್ತೇನೆ. ಇದಕ್ಕಿಂತ ' 
[ಚ್ಚೇನೂ ನಾನು ಆ ದಿನಕ್ಕಾಗಿ ತಯಾರಿ ನಡೆಸಲಿಲ್ಲ, ಆಗ ಪ್ರ ಪ್ರವಾದಿಸೆ ) ಹೇಳಿದರು: 'ನೀನು 
ಸಾರನ್ನು ಪ್ರೀತಿಸುತ್ತಿರುವೆಯೋ ಅವರ ಜೊತೆಯಲ್ಲಿರುವೆ.' ನಾವು ಕೇಳಿದೆವು- ಇದು 
ಮಗೂ. ಅನ್ನಯಿಸುವುದೇ? ಪ್ರವಾದಿಸು ಹೌದೆಂದು ಉತ್ತರಿಸಿದರು. ಇದರಿಂದ ನಮಗೆ 
)ಹಳ ಸಂತೋಷವಾಯಿತು. ಅಷ್ಟರಲ್ಲಿಮುಗೀರನ ಓರ್ವ ದಾಸ ಅಲ್ಲಿಂದ ಹಾದು ಹೋದನು. 
ವನು ನನ್ನ: ಪ್ರಾಯದವನಾಗಿದ್ದನು. ಪ್ರವಾದಿಸು ಹೇಳಿದರು- ಇವನು ಬದುಕಿದರೆ ಇವನಿಗೆ 
ದ್ಧಾಪ್ಯ ಬರುವುದಕ್ಕೆ ಮುಂಚೆಯೇ ಕಿಯಾಮತ್‌ ಬಂದು ಬಿಡುವುದು. (ಬುಖಾರಿ) 
ಣಿ: ` 

1. ಜೀವನದಲ್ಲಿ ನೈಜ ನಿರ್ಣಾಯಕ ವಸ್ತು ಪ್ರೀತಿಯಾಗಿದೆ. ಒಬ್ಬನ ಬಾಹ್ಯ ಕರ್ಮ 
ಗಿದೆ ಎಂಬುದು ನಿಜವಾಗಿ ನೋಡಬೇಕಾದದ್ದಲ್ಲ ನಿಜವಾಗಿ ಅವನು ಹೇಗೆ ತತ 
ಓೋಡಬೇಕಾದುದ್ದಾಗಿದೆ. ಅದು ಅವನ ಪ್ರೀತಿ ಸ್ಥೂರ್ತಿಯಿಂದಲೇ ತಿಳಿಯುತ್ತದೆ. ಅವನು ಯಾರನ್ನು 
ಸೀತಿಸುತ್ತಾನೆ. ಯಾಕಾಗಿ ಪ್ರೀತಿಸುತ್ತಾನೆ ಎಂದು ನೋಡಬೇಕು. ಕರ್ಮಗಳು ವಿವಿಧ ಕಾರಣಗಳಿಂದಾಗಿ 
|ಅನೇ ಆಗಿರಬಹುದು. -ಆದರೆ ಪ್ರೀತಿ ಮತ್ತು ನಿಸ್ಸೃಹತೆಯ ಕೊರತೆಯಿಂದ ಅದರ ಪರಿಹಾರ 
ನಿಧ್ಯವಿಲ್ಲ, ಮನುಷ್ಯನಲ್ಲಿ ಪ್ರೀತಿಯಿಲ್ಲದಿದ್ದರೆ ಅದು ಅವನಿಗೆ ವಿನಾಶಕಾರಿಯಾಗಿದೆ. 

ನೈಜ ಪ್ರೀಶಿ ಎಂದೂ ಪ್ರಭಾವ ಹೀನವಾಗುವುದಿಲ್ಲ ಪ್ರೀತಿಯು ಅವನನ್ನು ಪ್ರಿಯತಮನಿಗೆ 
ಕತ್ತಿರಗೊಳಿಸುತ್ತದೆ. ಅದು ಜೀವನದ ಸ್ವಬಾವವಾಗಿದೆ. ಉತ್ಕೃಷ್ಟ ಮತ್ತು ಪವಿತ್ರ ಪ್ರೀತಿಯಿಂದ 
ಕೆಳೆಯದ ವ್ಯಕ್ತಿತ್ವವು ಆತ್ಮಮತ್ತು ಪ್ರಕಾಶದಿಂದ ಬರಿದಾಗಿರುತ್ತದೆ. 

ನಾವು ಅಲ್ಲಾಹನನ್ನೂ ಪ್ರವಾದಿಯನ್ನು ಪ್ರೀತಿಸುವುದಾದರೆ ನಮ್ಮ ಜೀವನ ಸಾರ್ಥಕ, 
ಶ್ರೀತಿ ಮತ್ತು ನಿಷ್ಠೆಯು ಕಾಯರ ಪ್ರಕಟವಾಗುತ್ತದೆ. ಕೆಲವೊಮ್ಮೆ ಹೆಚ್ಚು ಹಣ ಖರ್ಚು 
ಖಾಡುವುದರಿಂದಲೂ ಪ್ರೀತಿಯು ಪ್ರಕಟವಾಗುವುದು. ಅಲ್ಲಾಹನು ಮನಸ್ಸನ್ನು ನೋಡುತ್ತಾನೆ. 
ಯಾರ ಹಣ ಖರ್ಚಿನ ಹಿಂದೆ ಅಲ್ಲಾಹನ ಮತ್ತು ಪ್ರವಾದಿಯ ಪ್ರೀತಿಯಿದ್ರೆ, ಯಾರದರ ಹಿಂದೆ 
ಇನ್ನೇನು ಇದೆಯೆಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಯಾರ ಮನಸ್ಸಿನಲ್ಲಿ, ಎಷ್ಟಂಶ ಪ್ರೀತಿ ಮತ್ತು 

ಸಸ್ಪೃಹತೆಯಿದೆಯೆಂಬುದನ್ನೂಅವನು ತಿಳಿಯುತ್ತಾನೆ. ಆದ್ದರಿಂದಲೇ ಪ್ರವಾದಿಸು ಹೀಗೆ ಹೇಳಿದ್ದರು: 

ಇಹುದ್‌ ಬೆಟ್ಟದಷ್ಟು ಚಿನ್ನವನ್ನು ಒಬ್ಬನು ಖರ್ಚು ಮಾಡಿದರೆ, ಓರ್ವ ಸಹಾಬಿಯ ಒಂದು ಅಥವಾ 
ತಿರ್ಧ ಬೊಗಸೆಯಷ್ಟು ಖರ್ಚು ಮಾಡಿದವನಿಗೆ ಸಮಾನವಾಗಲಾರದು. 

2. ಅನಸ್‌(ರ) ಹೇಳುತ್ತಾರೆ- ಇಸ್ಲಾನಿಸನಂತರಮುಸಮರು ಪ್ರವಾದಿಯವರ ಉಮಾಜನಾದ 
ಕಂತೋಷಗೊಂಡಷ್ಟುಎಂದೂ ನೋಡಿಲ್ಲ 

3. ಇದು ಆ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿತ್ತು. ' ಪ್ರವಾದಿಯವರು) ಮುಗೀರನ 
ಸುಲಾಮನನ್ನು ತೋರಿಸಿ, ಅವನು ಜೀವಂತವಿದ್ದರೆ ಅವನು ವೃದ್ಧನಾಗುವುದಕ್ಕಿಂತ ಮುಂಚೆ 
ನೀನು ಈ ಲೋಕದಿಂದ ನಿರ್ಗಮಿಸುವ ಸಮಯವಾಗುವುದು. (ಬಹುಶಃ ಆ ಗುಲಾಮ ಸಣ್ಣ 


222 | ಪ್ರವಾದಿ ವಚನ್ನಗಳ: 


ಪ್ರಾಯದವನಿರಬೇಕು) ಮನುಷ್ಯನ ಮರಣವೇ ಅವನ ಪಾಲಿಗೆ ಕಿಯಾಮತ್‌ ಆಗಿರುವುದು 
ಒಬ್ಬ ವ್ಯಕ್ತಿಯ ಮರಣ ಮತ್ತು ಕಿಯಾಮತ್‌ನ ಮಧ್ಯಾವಧಿಯು ಮನುಷ್ಯನಿಗೆ ಬಹ 
ಕಿರಿದಾಗಿ ಕಾಣುತ್ತದೆಂಬುದೂ ವಾಸ್ತವ. ಆದ್ದರಿಂದ ಕಿಯಾಮತ್‌ ಮನುಷ್ಯನ ;ಮರಣದಷ್ಟೆ 
ಹತ್ತಿರವಾಗಿದೆಯೆಂದು ನಾವು ಹೇಳಬಹುದು. ಕುರ್‌ಆನಿನಲ್ಲೂ ಇದನ್ನು ಹೇಳಲಾಗಿದೆ- “(ಇಂದ 
ಇವರು ಐಹಿಕ ಜೀವನದಲ್ಲಿ ಉನ್ನತ್ತರಾಗಿದ್ದಾದೆ) ಅಲ್ಲಾಹನು ಇವರನ್ನು ಒಟ್ಟು ಸೇರಿಸುವ ದಿನ (ಇದೆ. 
ಐಹಿಕ ಜೀವನವು ಇವರಿಗೆ ಹಗಲಿನ ಒಂದು ಕ್ಷಣಕಾಲ ಪರಸ್ಪರ ಪರಿಚಯ ಮಾಡಿಕೊಳ್ಳಲಿಕ್ಕಾ! 
ತಾವು ತಂಗಿದ್ದಂತೆ (ಭಾಸವಾಗುವುದು) ಅಲ್ಲಾಹನೊಡನೆ ಭೇಟಿಯನ್ನು ಸುಳ್ಳಾಗಿಸಿದವರು ನಿಜಕೆಃ 
ನಷ್ಟಹೊಂದಿದರೆಂದೂ ಅವರು ಸನ್ಮಾರ್ಗದಲ್ಲಿರಲಿಲ್ಲವೆಂದೂ (ಆಗ ಅವರಿಗೆ ಖಚಿತವಾಗುವುದು).'' 
(10:45) 


RN TG ಟೂ ಹ ಆ ಡೆ ತೆ ಯ ಶಂಖ 60 
rd JY: EM IEE PD ಮ್ಮ 1 
ET OT ಜ್‌ 
ಶಿ! ಆಜ eH: ESB. 55 083 ls 48 8 68" 
4 8 A ಗ ಅ ಸ್ಥನ ಜಾ ಲ್‌ 
dad Ld Jes My: 06. ಜಯ ಟ್‌ 
ಕೈ fog aps 

(೫) ಟಟ) Godt ಟಿ! 

267. ಇಬ್ನು ಮಸ್‌ಊದ್‌(ರ) ಹೇಳುತ್ತಾರೆ-. ಪ್ರವಾದಿ(ಸ) ಹೇಳಿದರು: “ಅಣ: 
ಗಾತ್ರದಷ್ಟುಅಹಂಕಾರವಿರುವವನುಸ್ಟರ್ಗ ಪ್ರವೇಶಿಸಲಾರನು. ಆಗ ಒಬ್ಬರು ಕೇಳಿದರು. ಒಬ್ಬನ: 
ತನ್ನ ಬಟ್ಟೆ ಉತ್ತಮವಾಗಿರಬೇಕು, ತನ್ನ ಪಾದರಕ್ಷೆ ಉತ್ತಮವಾಗಿರಬೇಕೆಂದು ಬಯಸುತ್ತಾನೆ. 
(ಅದೂ ಅಹಂಕಾರವೇ?) ಪ್ರವಾದಿಸು ಹೇಳಿದರು: ಅಲ್ಲಾಹನು ಸುಂದರನಾಗಿದ್ದಾನೆ. 
ಸೌಂದರ್ಯವನ್ನು ಇಷ್ಟ ಪಡುತ್ತಾನೆ." ಅಹಂಕಾರವು ಸತ್ಯವನ್ನು ಅಸತ್ಯವೆಂದು ಸಾರುವುದು 
ಮತ್ತು ಜನರನ್ನು ತುಚ್ಚವಾಗಿ ಕಾಣುವುದಾಗಿದೆ. (ಮುಸಿಮ್‌) 
ಟಿಪ್ಪಣಿ: 

1. ಅಂದರೆ ಅಲ್ಲಾಹನು ವ್ಯಕ್ತಿತ್ವ ಗುಣಗಳು ಮತ್ತು ಕ್ರಿಯೆಗಳಲ್ಲಿಎಲ್ಲರೀತಿಯಿಂದಲೂ ಸುಂದರ 
ನಾಗಿದ್ದಾನೆ. ಅವನು ಸೌಂದರ್ಯವನ್ನು ಮೆಚ್ಚುತ್ತಾನೆ. ಆದ್ದರಿಂದ ಒಳ್ಳೆಯ ಬಟ್ಟೆ ಮತ್ತು ಪಾದರಕ್ಷೆಗಳ 
ಬಯಕೆಯು ಅಹಂಕಾರವಲ್ಲ ಮನುಷ್ಯನ ಎಲ್ಲ ವಿಷಯಗಳೂ ಸೌಂದರ್ಯ ಮತ್ತು ಅಚ್ಚುಕಟ್ಟನು 
ಕಾಯ್ದುಕ್ತೊಳ್ಳಬೇಕೆಂದು ಅಲ್ಲಾಹನು ಬಯಸುತ್ತಾನೆ. ಅಸ್ತವ್ಯಸ್ತ ಮತ್ತು ಅಶಿಸ್ತಿನಿಂದಿರುವುದು ಅಲ್ಲಾಹನಿಗ 
ಇಷ್ಟವಲ್ಲ, ಆದರೆ ಜನರಿಗೆ ತೋರಿಸಲು ಮತ್ತು ಅವರ ಮೇಲೆ ಹೆಮ್ಮೆ ಪ್ರದರ್ಶಿಸಲು ಉತ್ತಮ ಬಟ್ಟೆ 
ತೊಡುವುದು ಖಂಡಿತವಾಗಿಯೂ ಅಹಂಕಾರವಾಗಿರುವುದು. ಮನುಷ್ಯ ಅಹಂಕಾರಿಯಲ್ಲದಿದ್ದರೆ 


ವಾದಿ ವಚನಗಳು 223 


UU 
ನರ ಮುಂಡೆ ಮಾತ್ರವಲ್ಲ ಏಕಾಂತದಲ್ಲೂ ಅಲಂಕಾರವನ್ನು ಕಾಯ್ದುಕೊಳ್ಳುವನು, ತಾನು ಉತ್ತಮ 
ಟ್ಟೆ ಧರಿಸುವುದರಿಂದ ಮತ್ತು ಉತ್ತಮ ರೀತಿಯಲ್ಲಿರುವುದರಿಂದ ತನಗೆ ಮಾತ್ರವಲ್ಲ ಇತರರಿಗೂ 
ಂತೋಷೆವಾಗಬಹುದೆಂದು ಭಾವಿಸಿದರೆ ಅದರಿಂದೇನೂ ದೋಷದಿಲ್ಲ ಒಬ್ಬನು ಕುರ್‌ ಆನನ್ನು 
ಇಗವಾಗಿ ಓದುತ್ತಾನೆ. ಅದರಿಂದ ಅಲ್ಲಾಹನು ಸಂತೃಪ್ತನಾಗಬಹುದು ಮತ್ತು ಜನರಿಗೂ ಅದರಿಂದ 
'ಮ್ಹದಿ ಮತ್ತು ಆನಂದವಾಗುವುದಂದು ಭಾವಿಸಿದರೆ ಅದು ತೋರಿಕೆಯಾಗುವುದಿಲ್ಲ 

ಸೌಂದರ್ಯದ ಸಂಬಂಧವು ಆಂತರಿಕ ಮತ್ತು ಬಾಹ್ಯ ಹಾಗೂ ಚಾರಿತ್ರ್ಯ ಮತ್ತು 
ರ್ಮಗಳೆಲ್ಲದರೊಂದಿಗೂ ಇದೆ. ಕುರ್‌ಆನಿನಲ್ಲಿ ಹೀಗಿದೆ: ""ಅವನು (ಅರ್ಥಾತ್‌ ಅಲ್ಲಾಹನು) 
್ರಾಣಿಗಳನ್ನು ಸೃಷ್ಟಿಸಿದನು. ಅವುಗಳಲ್ಲಿ ನಿಮಗೆ ಉಡುಪೂ ಆಹಾರವೂ ಇನ್ನೂ ನಾನಾ ವಿಧದ ಇತರ 
ಕೈಯೋಜನಗಳೂ ಇವೆ. ನೀವು ಮುಂಜಾನೆ ಅವುಗಳನ್ನುಮೇವಿಗೆ ಬಿಡುವಾಗಲೂ ಸಂಜೆ ಅವುಗಳನ್ನು 


ಸುರಳಿ ತರುವಾಗಲೂ ನಿಮಗೆ ಅವುಗಳಲ್ಲಿಸೊಬಗಿದೆ.'' (16: 5-6) 
“ಆದರೆ ನಿಮ್ಮ ಚ್ರಷ್ಟಚಿತ್ತಗಳು ನಿಮಗೆ ಒಂದು ದೊಡ್ಡ ಕಾರ್ಯವನ್ನು ಸುಲಭಗೊಳಿಸಿಬಿಟ್ಟವು. 
ಕಿಂತಿಲ್ಲ ನಾನು ಸಹಿಸಿಕೊಳ್ಳುವೆನು ಚೆನ್ನಾಗಿ ಸಹಿಸಿಕೊಳ್ಳುವೆನು.'' (12: 18) 


ನೈತಿಕ ಗುಣವಾಗಿರುವ ಸಹನೆಯ ಸಂಬಂಧವೂ ಸೌಂದರ್ಯದೊಂದಿಗೂ ಇದೆಯೆಂದು 
ಇದರಿಂದ ತಿಳಿಯಬಹುದು, ಇಂತಹ ಇನ್ನೂಕೆಲವು ಸೂಕ್ತಗಳಿವೆ. (ಉದಾ: 73:10, 16:85, 33:28) 
ಕೇವಲ ಸಹನೆಯಲ್ಲ ಯಾರಿಂದಲಾದರೂ ದೂರ ಇರುವುದರಲ್ಲಿ ಕೃಮಿಸುವುದರಲ್ಲಿಹಾಗೂ 
ಯಾರನ್ನಾದರೂ ಬೀಳ್ಳೊ )ಡುವುದರಲ್ಲೂ; ಸೌಂದರ್ಯವಿದೆಯೆಂದು ಈ ಸೂಕ್ಷಗಳಿಂದ ತಿಳಿಯಬಹುದು. 
ಖ್ಹಾಮಿನ ಎಲ್ಲ ವಿಷಯಗಳಲ್ಲೂ ಸೌಂದರ್ಯದ. ಅಂಶವನ್ನು ಪರಿಗಣಿಸಲಾಗಿದೆ. ಸೌಂದರ್ಯದಲ್ಲಿ 
ಕೊಕ್ತತೆ, ಸಮಗ್ರತೆ, ಪಾವಿತ್ರ್ಯತೆ, ಸಂತೋಷ ಹಾಗೂ ನೆಮ್ಮದಿ, ತಂಪು ಎಲ್ಲವೂ ಇರುವ ಸಾಧ್ಯತೆಯಿದೆ. 
ಇಸ್ಲಾಮ್‌ ಸದಭಿರುಚಿಯಿಲ್ಲದ, ಪ್ರಜ್ಞೆಯಿಲ್ಲದ ಮತ್ತು ಶುಷ್ಕ ಸ್ವಭಾವದ. ಧರ್ಮವಲ್ಲ ಅದರಂತೆ 
ಕಹಾಬಿಗಳೂ ಶುಷ್ಕ ಸ್ವಃ ಸ್ವಭಾವದವರಾಗಿರಲಿಲ್ಲವೆಂಬುದನ್ನೂ ನಾವು ನೋಡುತ್ತೇವೆ. ಅವರು ಜೀವನದ 
ಮೌಲ್ಯಗಳನ್ನು ಚೆನ್ನಾಗಿ ಅರಿತಿದ್ದರು. ತಮ್ಮ ಜೀವನದಲ್ಲಿ ಇಸ್ಲಾಮೀ ಸಂಸ್ಕೃತಿಯನ್ನು ಪೂರ್ಣವಾಗಿ 
ಪಾಲಿಸುತ್ತಿದ್ದರು. ಅವರ ಬಗ್ಗೆ ಅಬೂ ಕತಾದ(ರ) ಹೀಗೆ ವರದಿ ಮಟ ಚ್‌ ಪ್ರವಾದಿಯವರ 
ಸಹಾಬಿಗಳು ನಗುತ್ತಿದ್ದರೇ? ಎಂದು ಇಬ್ನುಉಮರ್‌(ರ)ರೊಂದಿಗೆ ಕೇಳಲಾದಾಗ ಅವರು ಹೇಳಿದರು- 
ಹೌದು. ಆದರೆ ಅದರೊಂದಿಗೆ ಅವರಲ್ಲಿ ಈಮಾನ್‌ ಬೆಟ್ಟಿಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿತ್ತು. ಬಿಲಾಲ್‌ 
ಬಿನ್‌ ಸಅದ್‌(ರ) ಹೇಳುತ್ತಾರೆ- ನಾನು ಅವರನ್ನು ಬಾಣದ ತುದಿಗಳಲ್ಲಿ. ಓಡುವುದನ್ನು ನೋಡಿದ್ದೇನೆ. 
ಆವರು ಪರಸ್ಪರ ತಮಾಷೆ ಆಡುತ್ತಿದ್ದರು. ರಾತ್ರಿಯಾದಾಗ ಅವರು ಯೋಗಿಗಳಾಗಿರುತ್ತಿದ್ದರು. 
(ಶರಹುಸ್ಸುನ್ನಳಿ 
ಅವರು ಪ್ರವಾದಿಯವರ ಬೋಧನೆಗಳಲ್ಲಿ ವಿಶ್ವಾಸವಿರಿಸುತ್ತಿದ್ದರು. ತಮ್ಮ ಮುಂದೆ ಇರುವ 
ಬೆಟ್ಟವನ್ನು ನೋಡಿದಂತೆ, ಅದಕ್ಕಿಂತಲೂ ಹೆಚ್ಚು ಅದನ್ನು ನಂಬುತ್ತಿದ್ದರೆಂದರ್ಥ. ಈಮಾನ್‌ ಅವರ 
ಸ್ವಭಾವವನ್ನು ಎಪಿ] ಅವರು ಪರಸರ ಆಟ-ವಿನೋದಗಳಲ್ಲಿನಿರತರಾಗಿರುತ್ತಿದ್ದರು. 
ಇದು ಸಂಘಟಿತ ಜೀವನದ ಬೇಡಿಕೆಯಾಗಿತ್ತು. ಅವರ ಸಾಮಾಜಿಕ ವ್ಯವಸ್ಥೆಯು ಕೃತಕ 


224 ` ಪ್ರವಾದಿ ವಚನಗಳ 
ವಾಗಿರಲಿಲ್ಲ. ಸ್ವಾಭಾವಿಕ ಸರಳತೆಯು ಅವರ ನಡವಳಿಕೆಯನ್ನು ಆಕರ್ಷಕಗೊಳಿಸಿತ್ತು. `ಅವರ 
ಶುಷ್ಕಯೋಗಿಗಳಂತಾಗಿರದೆ ಜೀವಂತ ಮನುಷ್ಯರಂತಿದ್ದರು. ಈಮಾನ್‌ ಮತ್ತು ಇಂತಹ ಜೀವನದ 
ವೈರುಧ್ಯವನ್ನು ಅವರು ಕಾಣುತ್ತಿರಲಿಲ್ಲ. ರಾತ್ರಿಯಾದಾಗ ಮತ್ತು ಎಲ್ಲೆಲ್ಲೂ ಮೌನ ಆವರಿಸುವಾಃ 
ಅವರು ತಮ್ಮ ಆಪ್ತೇಷ್ಟರನ್ನು ಬಿಟ್ಟು: ಮನೆಯ ದಾರಿ ಹಿಡಿಯುವಾಗ ಅವರ ದೃಷ್ಟಿಯು ಸ್ವಾಭಾವಿಕವಾ1 
ತಮ್ಮ ಸೃಷ್ಟಿಕರ್ತನ ಕಡೆಗಾಗಿ ಅವರು ಅತ್ಯಂತ ವಿನಯಶೀಲರಾಗುತ್ತಿದ್ದರು. ದೇವನ ಭಯ-ಭ। 
ಅವರ ಹೃದಯದಲ್ಲಿ ಪುಟಿದೇಳುತ್ತಿತ್ತು. ಅವರು ರುಕೊಆ್‌ ಸುಜೂದ್‌ಗಳ ಮೂಲಕ ಅವನನ. 
ಸಂಪ್ರೀತಗೊಳಿಸುವುದರಲ್ಲಿನಿರತರಾಗಿರುತ್ತಿದ್ದರು. 
ಸಹಾಬಿಗಳು ಕಾಲದ ಬೇಡಿಕೆಯನ್ನು ಚೆನ್ನಾಗಿ ಅರಿತಿದ್ದರು. ಪ್ರವಾದಿಯವರ(ಸ) ಮಾದರಿಯೂ 
ಇದುವೇ ಆಗಿದೆ. ಪ್ರವಾದಿಯವರ ಬಗ್ಗೆ, ಅವರು ಮನೆಮಂದಿಯೊಂದಿಗೆ ಮಾತುಕಕೆಯಲ್ಲಿರುವಾಗ 
ನಮಾರು್‌ನ ಸಮಯ ಬಂದಾಗ ಅವರು ತಮಗೆ ಯಾರ ಪರಿಚಯವೂ ಇಲ್ಲವೋ ಎಂಬಂಃ 
ಮಸೀದಿಯ ಕಡೆಗೆ ಧಾವಿಸುತ್ತಿದ್ದರು. ಅದರಿಂದ ತಡೆದಿರಿಸುವಂತಹ ಯಾವುದೂ ಅಲ್ಲಿರಲಿಲ್ಲ 


{eta IES HA sed (6೯ 
1108 yi 05% |] 126] (ಟ್ಟ! 5 
- PS 23 0 ಲ ್‌ ಲೆ ರ್ತ 1 ,: ಆಕಾ 
IHN. ೬% ಪತಿ 4ಬ ಸಮು 542 
ಜ್‌ ಚ್‌ ಲ್ಪ ೀೇೇರ 
(ಹ!) ಟಿಟಿಪಿ ಓಟ SE: ತೇ ಟಟ 
- 268. ಅಬೂ ಉಮಾಮ(ರ) ವರದಿ ಮಾಡುತ್ತಾರೆ- ಒಬ್ಬ ವ್ಯಕ್ತಿ ಪ್ರವಾದಿ(ಸ) ಅವರ 
ಬಳಿ ಬಂದು, ಈಮಾನ್‌ ಎಂದರೇನು? ಎಂದು ಕೇಳಿದ. ಪ್ರವಾದೀಸ) ಹೇಳಿದರು- 
ನಿನಗೆ ನಿನ್ನ ಸತ್ಯರ್ಮದಿಂದ ಸಂತೋಷವೂ ದುಷ್ಕರ್ಮಗಳಿಂದ ಜಿಗುಪ್ಲೆಯೂ ಆಗುತ್ತಿದ್ದರೆ 
ನೀನು ಮೂಮಿನ್‌ ಆಗಿರುವೆ ಅವನು ಕೇಳಿದನು- ಅಲ್ಲಾಹನ ಸಂದೇಶವಾಹಕರೇ। 
ಪಾಪವೆಂದರೇನು9" ಪ್ರವಾದಿಸು ಹೇಳಿದರು- ಒಂದು ವಿಷಯವು ನಿನ್ನ ಮನಸನ್ನು 
ಚುಚ್ಚುತ್ತಿದ್ದರೆ ಅದನ್ನು ಬಿಟ್ಟುಬಿಡು. (ಅಹ್ಮದ್‌) 
ಟಿಪ್ಪಣಿ: 

2. ಅಂದರೆ ಈಮಾನಿನ ಲಕ್ಷಣವೇನು ಮತ್ತು ನಮ್ಮ ಮನಸ್ಸು ಈಮಾನಿನ ಸ್ಥಿತಿಯಲ್ಲಿಲ್ಲವೆಂದು 
ಗುರುತಿಸುವುದು ಹೇಗೆ? ಪ್ರವಾದಿಯವರು ಯಾವಾಗಲೂ ಕರ್ಮದ ಕುರಿತು ಮಾತಾಡುತ್ತಿದ್ದರು. 
ನಮ್ಮ ಈಮಾನ್‌ ಮತ್ತು ನಂಬಿಕೆಯ ಅವಲೋಕನ ನಡೆಸುವಾಗಲೂ ನಮ್ಮ ಕರ್ಮ ಮತ್ತು 
ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಅವುಗಳ ಪ್ರಭಾವದ ಮೇಲೂ ಕಣ್ಣಿಡಬೇಕು ಎಂಬುದು ಅವರ 
ಶಿಕ್ಷಣವಾಗಿದೆಯೆಂದು ತಿಳಿಯಬಹುದು. 

3. ಅಂದರೆ ಸತ್ಯರ್ಮ ಮಾಡಿದಾಗ ನಿನಗೆ ಸಂತೋಷವಾಗುವುದಾದರೆ ಅದು 
ಈಮಾನಿನ ಲಕ್ಷಣವಾಗಿದೆ. ಈಮಾನಿನ ಸಂಬಂಧವು ಸತ್ಯರ್ಮದೊಂದಿಗಿರುತ್ತದೆಯೇ ಹೊರತು 


$ವಾದಿ ವಚನಗಳು 225 


ತತ ಚುಕು ಸತಾ 
ಓಿಷ್ಕರ್ಮದೊಂದಿಗಲ್ಲ ಮನುಷ್ಯ ಜೀವನದಲ್ಲಿಸತ್ಕರ್ಮ ಮಾಡುವುದು ಈಮಾನಿನ ಬೇಡಿಕೆಯಾಗಿದೆ. 
;ದು ಪೂರ್ಣಗೊಂಡಾಗ ಮನುಷ್ಯನ ಸಂತೋಷದಲ್ಲಿ ಆಧಿಕ್ಕವುಂಟಾಗುತ್ತದೆ. ಮಾನವ ಸಹಜ 
ನೌರ್ಬಲ್ಯದಿಂದಾಗಿ ಏನಾದರೂ ಪಾಪ ಕೃತ್ಯವೆಸಗಿ ಬಿಟ್ಟರೆ ನಿನಗೆ ನಿನ್ನ ತಪ್ಪಿನ ಅರಿವಾಗುವುದು. 
3ದು ನನ್ನಿಂದ ಸಂಭವಿಸದೆ ಇದ್ದಿದ್ದರೆ! ಎಂದು ನೀನು ಹಲುಬುವೆ. ಈ ಪಶ್ಚಾತ್ತಾಪ ಮತ್ತು 
ಏಜುವುಂಟಾಗುವುದು ನಿನ್ನಲ್ಲಿಕಮಾನಿನ ಶಕ್ತಿಯಿದ್ದುದರಿಂದಾಗಿದೆ. ಆದ್ದರಿಂದ ನೀನು ತೌಬಾ ಮಾಡಿ 
ಸಾಪದ ಪ್ರಾಯಶ್ಚಿತ್ತಕ್ಕೆ ಪ್ರ ಪ್ರಯತ್ನಿಸುವೆ. 

4. ಅಂದರೆ ಪಾ! ಪದ. ಲಕ್ಷಣವೇನು? ಪಾಪಗಳಿಂದ ಆದಷ್ಟು ದೂರವಿರುವಲ್ಲಿ ನಾವು 
ರುಶಸ್ಟಿಯಾಗುವಂತಾಗಲು ಪಾಪದ ಪ್ರಕೃತಿಯಲ್ಲಿ ಸೇರುವ ವಿನ ಗಾವುದ ಎಂದು ನಮಗೆ 
ಭಿಸಿರಿ. 

5, ಪಾಪಗಳಿಂದ ಮನಸ್ಸಿಗೆ ನೆಮ್ಮದಿಯಿರುವುದಿಲ್ಲವೆಂದು ಪ್ರ ಪ್ರವಾದಿಯವರ ಈ ಮಾತಿನಿಂದ 
'೪ಿದು ಬರುತ್ತದೆ. ಮನಸ್ಸು ವಿಶ್ವಾಸಿಯಾಗಿದ್ದರೆ ಪ ಪಾಪ ಮಾತ್ರವಲ್ಲ ಪಾಪದಂತೆ ಕಾಣುವುದೆಲ್ಲವೂ 
ಏುನಸ್ಸಿಗೆ ಚುಚ್ಚುವುದು ಅಥವಾ ಪಾಪ ಮತ್ತು ಕೆಡುಕಿಗೆ ಹತ್ತಿರಗೊಳಿಸುವವು ಕೂಡಾ. ಆದ್ದರಿಂದ 
ಕುನಸ್ಸಿಗೆ ಚುಚ್ಚುವ ಮತ್ತು ಮನಸ್ಸನ್ನು ತಲ್ಲಣಗೊಳಿಸುವ ವಿಷಯಗಳಿಂದ ದೂರವಿರುವುದು 
ಕಾಗರೂಕತೆಯ ಬೇಡಿಕೆಯಾಗಿದೆ. ಈ ರೀತಿ ಎಲ್ಲ ರೀತಿಯ ಪಾಪಗಳಿಂದ ಪಾರಾಗಬಹುದು. 
“ನಿನ್ನನ್ನು ಸಂಶಯದಲ್ಲಿ ಹಾಕುವ ವಸ್ತುವನ್ನು ತ್ಯಜಿಸು ಮತ್ತು ಸಂಶಯಕ್ಕೆಡೆ ಮಾಡದ ವಿಷಯಗಳತ್ತ 
ಮನ ಹರಿಸು. ಏಕೆಂದರೆ ಸತ್ಯ ಸಂಧತೆಯಿಂದ ನೆಮ್ಮದಿ ಇದೆ. ಸುಳ್ಳಿನಿಂದ ತಳಮಳವಿರುತ್ತದೆ (ಅಹ್ಟದ್‌, 
ಶರ್ಮಿದಿ, ನಸಾಈ) ಎಂಬ ಹದೀಸ್‌ ಕೂಡಾ ಇದನ್ನು ಸಮರ್ಥಿಸುತ್ತದೆ. 

ಪ್ರವಾದಿಸು ಸ್ಪಷ್ಟ ಶಬ್ದಗಳಲ್ಲಿ ಸತ್ಯದಿಂದ ಶಾಂತಿ- -ನೆಮ್ಮದಿಯಿದೆಯೆಂದೂ ಸುಳ್ಳನ್ನು 
ಅವಲಂಬಿಸಿರುವವನನ್ನು ಸಂಶಯವು ಎಂದೂ ಬೆನ್ನು ಬಿಡದೆಂದು ಹೇಳಿ ಸತ್ಯದ ವಿಶೇಷಕೆಯನ್ನು 
ನೈಕ್ಷಪಡಿಸಿದ್ದಾರೆ- ಪ್ರವಾದಿಸು ಕಲಿಸಿದ ಸೌಂದರ್ಯ ಮತ್ತು ಕುರೂಪವನ್ನು ಗುರುತಿಸುವ ಈ 
ನಿಯಮವು ದೇವಭಯವುಳ್ಳವರಿಗಾಗಿದೆ. 


ವ್ಯರ್ಥ ಕಾರ್ಯಗಳ ವರ್ಜನೆ 


೨೫೪ 0 Ws ೮ ENE ಚ ್ನ ೭0 
ಚು ಒಟ) ಟೆಕಿ: ಟಿಕ್‌ 
wrth bp) LN PT ಬಟ! 


ಉಷ 


269. ಅಲೀ ಬಿನ್‌ ಹುಸ್ಕೆನ್‌ರು' ಹೇಳುತ್ತಾರೆ: ಪ್ರವಾದೀಸ) ಹೇಳಿದರು: ವ್ಯರ್ಥ 
ಬಸು ದೂರವಿರುವುದು ಮನುಷ್ಯನ ಇಸ್ಲಾಮಿನ ಸೌಂದರ್ಯವಾಗಿದೆ.3 
(ಮುವತ್ತಾ ಇಮಾಮ್‌ ಮಾಲಿಕ್‌, ಅಹ್ಮದ್‌) 


226 ಪ್ರವಾದಿ ವಚನಗಳ 
ಟಿಪ್ಪಣಿ: 

1. ಇದು ಸಹೀಹ್‌ ಹದೀಸ್‌ ಆಗಿದೆ. ಇದನ್ನು ವಿವಿಧ ವರದಿಗಾರರು ಉದ್ಭರಿಸಿದ್ದಾರೆ. ಇದ 
ಅನೇಕ ಹದೀಸ್‌ ಗ್ರಂಥಗಳಲ್ಲಿದೆ. ಇಬ್ನು ಮಾಜಃ ಇದನ್ನು ಅಬೂ ಹುರ್ಳೆರಾರಿಂದ(ರು ತಿರ್ಮಿದಿ 
ಅಹ್ಮದ್‌, ಬೈಹಕಿಯವರು ಅಲೀ ಬಿನ್‌ ಹುಸೈೆನ್‌(ರ್ಳುನುಲ್‌ ಆಬಿದೀನ್‌) ಮತ್ತು ಹಾಕಿಮ್‌ರು ಅಬು 
ದರ್ರ್‌ರಿಂದ ವರದಿ ಮಾಡಿದ್ದಾರೆ. 

2. ಒಬ್ಬನ ಜೀವನದಲ್ಲಿ ಇಸ್ಲಾಮ್‌ ಪೂರ್ಣವಾಗಿ ಪ್ರವೇಶಿಸಿತೆಂದರೆ ಅದಃ 
ಸೌಭಾಗ್ಯಗಳು ಅವನಿಗೆ ಲಭಿಸುವುದು. ಇಸ್ಲಾಮಿನ ಸೌಂದರ್ಯವು ಅವನ ಜೀವನವನಃ 
ಸುಂದರಗೊಳಿಸುವುದು ಉದಾ: ಒಬ್ಬನು ಇಹದಲ್ಲೂ ಪರದಲ್ಲೂ ಏನೂ ಪ್ರಯೋಜಃ 
ಕಾರಿಯಲ್ಲದ ಮಾತು, ಕೃತಿ ಮತ್ತು ವಿಚಾರಗಳಿಂದ ತನ್ನನ್ನು ದೂರವಿಟ್ಟರೆ ಅವನ ಸಮಯ, ಶಕ್ತಿಯೇ 
ಪುಣ್ಯ ಒಳಿತಿನ ಕಾರ್ಯಗಳಲ್ಲಿ ದೇವಸಂಪ್ರೀತಿಯ ಕಾರ್ಯಗಳಲ್ಲಿವ್ಯಯವಾಗುವುದು. ಇಂತಹವನೆ 
ತನ್ನ ಶಕ್ತಿ, ಸಮಯ ಮತ್ತು ಹಣವನ್ನು ವ್ಯರ್ಥವಾಗುವುದರಿಂದ ರಕ್ಷಿಸುವನು. ಅದರೊಂದಿ! 
ಅವನಿಗೆ ಸಿಗುವ ಏಕಾಗ್ರತೆ, ನೆಮ್ಮದಿ ಮತ್ತು ಶಾಂತಿಯು ವ್ಯರ್ಥ ಕಾರ್ಯಗಳಲ್ಲಿ ವ್ಯಯಿಸುವವರಿಃ 
ಅಂದಾಜಿಸಲಾಗದು. ಇಂತಹ ವ್ಯರ್ಥ ಕಾರ್ಯಗಳು ಅವರ ಮಾನಸಿಕ-ವೈಜಾರಿಕ ಶಿಥಿಲತೆ? 
ಕಾರಣವಾಗುವುದು ಮತ್ತು ಅವರ ಮನಸ್ಸು ಭೀತಿ, ನಿರಾಶೆ, ಇತ್ಯಾದಿಗಳಿಂದ ತುಂಬಿಕೊಂಡಿರುವುದು 


LAL NEE, Hs 
ಟೊ) ಟಿಟಿ Hd 5 ಆ ವಿಟ ಹಿತ) 
ಜೀ ಜೋ ಲ ರು AEE > 
SAM ಢೃ 215, ಶ್ರ.) AB dL i 
| BE  ೌಶೌೀಶೀೌೀಲೀ 
(ಆಸ) ಹೂಟ ಇ yd HAY Les 
270. ಅನಸ್‌(ರ) ಹೇಳಿದರು: ಒಮ್ಮೆ ಒಬ್ಬ ಸಹಾಬಿ(ರ) ನಿಧನರಾದಾಗ ಒಬ್ಬ ವ್ಯ 
"'ನಿನಗಿದೋ ಸ್ಪರ್ಗದ ಶುಭಾಶಯವಿದೆ'' ಎಂದರು. ಅದಕ್ಕೆ ಪ್ರವಾದಿಸು, ""ನೀನು ಇದೇನು 
ಹೇಳುತ್ತಿರುವೆ? ನಿಜವಾಗಿ ವಾಸ್ತವಿಕತೆಯನ್ನು ಬಲ್ಲವರು ಯಾರೂ ಇಲ್ಲ ಅವನು(ನಿಧನನಾದ 
ವ್ಯಕ್ತಿ ವ್ಯರ್ಥವಾದ ಮಾತನ್ನು ಆಡಿರಬಹುದು ಅಥವಾ ಯಾವುದನ್ನು ಕೊಟ್ಟರೆ ತನಗ 
ಪ್ಟವಿಲ್ಲವೋ ಅಂತಹ ವಸ್ತುವಿನ ವಿಷಯದಲ್ಲಿ ಜಿಪುಣತೆ ತೋರಿರಬಹುದು'' ಎಂದರು. 
(ತಿರ್ಮಿದಿ) 
24st} Ms ಟೀ 1 ್ಸ ಫಚ್ರ ಬ ಚಟ್ಸ್‌್‌ೆ 
ಇಟ ಆ ಲ್‌ 
| ತತೆಕೆ 2ನ ಎ ಜಟ ಚಟ್‌ 
(೨೨೨) G3 Sd 55 5185) 
271. ಆಯಿಶಾ(ರ) ಹೇಳುತ್ತಾರೆ. ಪ್ರವಾದಿಸು ಹೇಳಿದರು: ಅಲ್ಲಾಹನು ನಮಗೆ 


ದಯಪಾಲಿಸಿರುವ ಜೀವನಾಧಾರದಿಂದ ನಾವು ಕಲ್ಲು ಮತ್ತು ಇಟ್ಟಿಗೆಗಳನ್ನು ಅಲಂಕರಿಸಲು 
ಆದೇಶಿಸಿಲ್ಲ' (ಅಬೂ ದಾವೂದ್‌) 


ಕ್ರವಾದಿ ವಚನಗಳು 227 


ತಿಪ್ಪಣಿ: 

3. ಇದು ದೀರ್ಫ ಹದೀಸೊಂದರ ಭಾಗವಾಗಿದೆ. ಪ್ರವಾದಸು ಜಿಹಾದ್‌ನ ಒಂದು 
ಕ್ರಯಾಣದಲ್ಲಿದ್ದರು. ಆಯಿಶಾರು(ರ) ಪ್ರವಾದಿಯವರ ನಿರೀಕ್ಷೆಯಲ್ಲಿದ್ದರು. ಅವರು 
ಸುನೆಯಲ್ಲಿ ಒಂದು ಬಟ್ಟೆಯನ್ನು ನೇತು ಹಾಕಿದ್ದರು. ಪ್ರವಾದಿಸು ಮನೆಗೆ ಬಂದಾಗ ಅವರ 
ಸೃಷ್ಟಿ ಅದರ ಮೇಲೆ ಬಿತ್ತು. ಆವರ ಮುಖದಲ್ಲಿ ಅಸಮಾಧಾನ ಗೋಚರಿಸಿತು. ಅವರು 
ಬಟ್ಟೆಯನ್ನು ತೆಗೆದು ಹಾಕಿದರು ಮತ್ತು ಮೇಲೆ ಉದ್ದರಿಸಿದ ಮಾತನ್ನು ಹೇಳಿದರು. 

ಅಲ್ಲಾಹನು ದಯಪಾಲಿಸಿದ ಸಂಪತ್ತನ್ನು ಖರ್ಚು ಮಾಡುವುದು ಇಟ್ಟಿಗೆ ಮತ್ತು ಕಲ್ಲನ್ನು 
೨ಲಂಕರಿಸುವುದರ ಮೂಲಕವಲ್ಲವೆಂದು ಈ ಹದೀಸ್‌ ನಅರ್ಥ.ಇದಕ್ಕೆ ಖರ್ಚು ಮಾಡುವಹಣ 
ಬೇರೆ ಯಾವುದಾದರೂ ಪುಣ್ಯ ಕಾರ್ಯಗಳಲ್ಲಿ, ಖರ್ಚು ಮಾಡಬಹುದಾಗಿದೆ. ಸರಳತೆಯನ್ನು 
ಇಸ್ಲಾಮ್‌ ಮೆಚ್ಚಿರುವುದೇ ಇದಕ್ಕೆ ಇದರಲ್ಲಿ ದುಂದುವೆಚ್ಚದ ಆಶಂಕೆಯಿರುವುದಿಲ್ಲ. 
ಅಲಂಕಾರದ ನೈಜ ಸ್ಥಳ ಈ ನಶ್ಚರ ಲೋಕವಲ್ಲ ಶಾಶ್ವತವಾದ ಪರಲೋಕವಾಗಿದೆ. ಶೀಘ್ರ ಹಾಗೂ 
ತಾತ್ಕಾಲಿಕ Goan “ಎನು ಗಳಿಸ ಬಹುದು? ಅಳಿದು ಹೋಗುವ ಸೌಂದರ್ಯಕ್ಕೆ 
ಸಂತೋಷ ಪಡುವುದಾದರೂ ಏಕೆ? 


ಗೌರವ 


RT We 8. Nc 3 ಚ ಟೌ ಚಚ 
ಗೆ ಸೂ: : ಸಚಿ ಟಿಕೆ: ಪಿತ) ಸ 
(೨1೨1) RT ಜ ತಸ ನನೆ] 

272. ಅಬ್ದುಲ್ಲಾ ಬಿನ್‌ ಅಮ್ರ್‌(ರ) ಹೇಳುತ್ತಾರೆ- ಪ್ರವಾದಿ(ಸು ಹೇಳಿದರು: ನಮ್ಮ 
ಕಿರಿಯರ ಮೇಲೆ ಕರುಣೆ ತೋರದ ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮವನಲ್ಲ' 

(ಅಬೂ ದಾವೂದ್‌) 
ಟಪ್ಪಣಿ: 

1. ಅಂದರೆ ಅವನೊಂದಿಗೆ ನಮ್ಮ ಸಂಬಂಧವಿಲ್ಲ ಅವನು ನಮ್ಮ ಮಾರ್ಗದಲ್ಲಿಲ್ಲ 
ಸಣ್ಣವರೊಂದಿಗೆ ದಯೆ-ಕರುಣೆಯಿಂದ ವರ್ತಿಸುವುದು ಅವರ ಹಕ್ಕಾಗಿದೆ. ಅವರು ನಮ್ಮ 
ಪ್ರೀತಿ- ವಾತ್ಸಲ್ಯಕ್ಕೆ ಅರ್ಹರು. ಅದೇ ರೀತಿ ಹಿರಿಯರ ಹಕ್ಕೂನಮ್ಮ. ಮೇಲಿದೆ. ನಾವು ಅವರನ್ನು 
ಗೌರವಿಸುವುದು ನಮ್ಮಕರ್ತವ್ಯ ವಾಗಿದೆ. ಅವರ ಮುಂದೆ ಅವರ ಗೌರವಕ್ಕೆ ಕುಂದು ತರುವಂತಹ. 
ಮಾತಾಡಬಾರದು. ಸಾಧ್ಯವಾದಷ್ಟುಮಟ್ಟಿಗೆ ಅವರ ಸೇವೆ ಮಾಡಬೇಕು. 


228 ಪ್ರವಾದಿ ವಚನಗಳ 


ನ CN ಠ್‌ ತ ಕ ಹ ಲ ಚೌ 

SES EMI: ಕೊ) ಟೂ ೃ 
ಹ SS hE oe 3d 36 
ell STG lb lb 015 SI pS ಚ 

ನ ಬಯಟ A 
(Gd) Las 01ಎ ಫ1) Np SN ಟಿ NO 
273.. ಹುದ್ಧಫಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ನೀವು 'ಇಮ್ಮಲ 
ಆಗದಿರಿ. ಜನರು ಒಳಿತನ್ನು ಮಾಡಿದರೆ ನಾವೂ ಮಾಡುವೆವು. ಅವರು ಅಕ್ರಮವೆಸಗಿದ! 
ನಾವೂ ಎಸಗುವೆವು ಎಂದು ಹೇಳುವಂತಾಗಬಾರದು.' ನೀವು ನಿಮ್ಮ ಮನಸ್ಸನ್ನುಸ್ಸಿರಗೊಳಿಸಿರಿ 


ಜನರು ಒಳಿತನ್ನು ಮಾಡಿದರೆ ನೀವೂ ಒಳಿತನ್ನು ಮಾಡುವುದು ಕಡ್ಡಾಯ. ಅವರು ಕೆಡುಕ 
ಮಾಡಿದರೆ ನೀವು ಅಕ್ರಮವೆಸಗಬಾರದು3  - ' 'ತಿರ್ಮಿದಿ 


ಟಿಪ್ಪಣಿ: 
1. ""ಇಮ್ಮ'' ಅಂದರೆ ತನ್ನ ಅಭಿಪ್ರಾಯದಲ್ಲಿ ಸ್ಥಿರವಾಗಿರದವನು ಮತ್ತು ತನ್ನ ಬುದ್ಧಿಯನ. 
ಇತರರ ಅಧೀನಕ್ಕೆ ನೀಡಿದವನು. 
. 2 ಅಂದರೆ ನಿಮ್ಮ ತೀರ್ಮಾನವು ಇತರರ: ತೀರ್ಮಾನಕ್ಕೆ ಅಧೀನವಾಗಿರುವುದು ಮತ್ತು ಜನರ: 
ನಮ್ಮೊಂದಿಗೆ ಉತ್ತಮವಾಗಿ ವರ್ತಿಸಿದರೆ ನಾವೂ ಹಾಗೆಯೇ ವರ್ತಿಸುವೆವು ಎಂಬ ಧೋರಣೆ ಸರಿಯಲ್ಲ 
` ನಿಮಗೆ ನಿಮ್ಮದೇ ಅಭಿಪ್ರಾಯ ಮತ್ತು ಯೋಜಿತ ನೀತಿಯಿದ್ದುಅದರಲ್ಲಿನೀವು ಸ್ಥಿರವಾಗಿರಬೇಕು. ತಪ್ಪ 
ಧೋರಣೆಯವರ ವರ್ತನೆಯು ಖಂಡಿತ ಅನುಕರಣಾರ್ಹವಲ್ಲ 


ಕೋಪ ನಿಯಂತ್ರಣ 
ಹಟಲಲೌೀಲೌಲಕಚ ಕೀ ೌ₹ ಸ ಲ 
ಹ ಮ್ಳ ಬಹ್ಮ IB: 
| ಚ ಸತಿ 53 PS ಟ್‌, ಚಕ 
Ce, ಭಟ ಧರ ಯಜ ಲ ಅಜ 
- 214. ಅಬೂ ಹುರೈರಾ(ರು ಹೇಳುತ್ತಾರೆ- ಪ್ರವಾದಿವರ್ಯರು/ಸ) ಹೇಳಿದರು: 
'"ನಿಜವಾದ ಶಕ್ತಿಶಾಲಿ ಜಟ್ಟಿ ಜನರನ್ನು ಕೆಡವಿ ಹಾಕುವವನಲ್ಲ ಕೋಪದ ಸನ್ನಿವೇಶದಲ್ಲಿ ತನ್ನನ್ನು 


ನಿಯಂತ್ರಿಸಿಕೊಳ್ಳುವವನೇ ನಿಜವಾದ ಶಕ್ತಿಶಾಲಿ ಜಟ್ಟಿಯಾಗಿದ್ದಾನೆ.' 
(ಬುಖಾರಿ, ಮುಸ್ಲಿಮ್‌) 


ಪ್ರವಾದಿ ವಚನಗಳು 229 


ಟಿಪ್ಪಣಿ: 

1, ಈ ಪ್ರವಾದಿ ವಚನದಲ್ಲಿ ಕೋಪ ಬಂದಾಗಲೂ ಸಂಯಮ ವಹಿಸಿ ತಮ್ಮನ್ನು ತಾವೇ 
ನಿಯಂತ್ರಣದಲ್ಲಿಟ್ಟುಕೊಳ್ಳುವವರನ್ನು ಶ್ಲಾಘಿಸಲಾಗಿದೆ. ಈ ಹದೀಸ್‌ನಿಂದ ವ್ಯಕ್ತವಾಗುವ ಇನ್ನೊಂದು 
ಮಹತ್ವದ ಅಂಶವೇನೆಂದರೆ ಶರೀಅತ್‌ ಅಥವಾ ಇಸ್ಲಾಮೀ ಧರ್ಮ ಶಾಸ್ತ್ರವು, ಮನುಷ್ಯನಿಗೆ ಎಂದೂ 
ಕೋಪ ಬರಲೇ ಬಾರದು ಎಂದೇನೂ ಹೇಳುವುದಿಲ್ಲ ಅನುಚಿತವಾದುದೇನಾದರೂ ನಡೆದಾಗ 
ಕೋಪ ಉಕ್ಕುವುದು ಸ್ವಾಭಾವಿಕವಾಗಿದೆ. ನಿಜವಾಗಿ ಕೋಪ ಉಕ್ಕಿದಾಗಲೂ ಮನುಷ್ಯನು ಔಚಿತ್ಯ ದ 
ಮಿತಿ-ಮೇರೆಗಳನ್ನು ಮೀರದೆ, ತನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮತ್ತು ಓರ್ವ ಸತ್ಯವಿಶ್ಚಾಸಿಗೆ 
ಭೂಷಣವಲ್ಲದ ಯಾವುದಾದರೂ ಕೃತ್ಯವನ್ನು ಕೋಪದ ಭರದಲ್ಲಿ ಮಾಡಿ ಬಿಡಬಾರದು ಎಂಬುದೇ 
ಶರೀಅತ್‌ನ ಇಂಗಿತವಾಗಿದೆ. 

ಸಂಕಷ್ಟದ ವೇಳೆ ಸಹನೆ 
ತ PA PA 
bpp Stes: ಆ). 108: ಲಿ SHE 
iid ph SESS iN iE 
(eo) 112೯3 121141೬045 > 563 5 

275. ಸುಹೈಬ್‌(ರ) ಹೇಳುತ್ತಾರೆ- ವಿಶ್ವಾಸಿಯ ಸ್ಥಿತಿಯು ವಿಚಿತ್ರವಾಗಿದೆ. ಅವನ 
ಎಲ್ಲ ವಿಷಯಗಳೂ ಅವನ ಪಾಲಿಗೆ ಒಳಿತೇ ಆಗಿದೆ. ಇದು ವಿಶ್ವಾಸಿಗಲ್ಲದೆ ಬೇರಾರಿಗೂ 
ಲಭಿಸುವುದಿಲ್ಲ. ಅವನಿಗೆ ಸುಖ-ಸಂತೋಷವುಂಟಾದಾಗ ಅವನು ಕೃತಜ್ಞತೆ ಸಲ್ಲಿಸುತ್ತಾನೆ. 
ಇದು ಅವನ ಪಾಲಿಗೆ ಒಳಿತಾಗಿರುತ್ತದೆ. ಇನ್ನು ಅವನಿಗೆ ಸಂಕಷ್ಟವೊದಗಿದಾಗ ಅವನು ಸಹನೆ 
ವಹಿಸುತ್ತಾನೆ. ಇದೂ ಅವನ ಪಾಲಿಗೆ ಒಳಿತಾಗಿರುತ್ತದೆ.' (ಮುಸ್ಲಿಮ್‌) 
ಟಿಪ್ಪಣಿ: S 

1. ಮಾನವನ ಜೀವನದಲ್ಲಿ ಎರಡು ಸ್ಥಿತಿಗಳು ಅನಿವಾರ್ಯವಾಗಿವೆ. ಒಂದೋ -ಅವನಿಗೆ 
ಸುಖ-ಸಂತೋಷಗಳು ಲಭ್ಯವಾಗುವುದು ಅಥವಾ ಅವನು ಸಂಕಷ್ಟದಲ್ಲಿರುವನು. ಈ ಪೈಕಿ ಯಾವ 
ಪರಿಸ್ಥಿತಿ ಬಂದರೂ ವಿಶ್ವಾಸಿಯು ಅದರಿಂದ ಒಳಿತನ್ನೇ ಪಡೆಯುತ್ತಾನೆ. ಇದು ವಿಶ್ವಾಸಿಗೆ ಮಾತ್ರ ಸಿಗುವ 
ಸೌಭಾಗ್ಯವಾಗಿದೆ. ವಿಶ್ವಾಹಿಯಲ್ಲದವನು ಸುಖ-ಸಂತೋಷಗಳಿಂದಾಗಲಿ, ಸಂಕಷ್ಟಗಳಿಂದಾಗಲಿ 
ಯಾವುದೇ ಪ್ರಯೋಜನ ಪಡೆಯುವುದಿಲ್ಲ ಆವನಿಗೆ ಸುಖ-ಸಂತೋಷ ಲಭಿಸಿದರೆ ಅಹಂಕಾರಿಯಾಗಿ 
ಮಾರ್ಪಡುತ್ತಾನೆ. ಅವನು ಉದ್ದೆಟನಾಗಿ ಬಿಡುತ್ತಾನೆ. ಸಂಕಷ್ಟಬಂದರೆ ಹತಾಶನಾಗಿ ಬಿಡುತ್ತಾನೆ. 

ಆದರೆ ವಿಶ್ವಾಸಿಯ ಧೋರಣೆಯು ಅದಕ್ಕಿಂತ ಭಿನ್ನವಾಗಿರುತ್ತದೆ. ಸುಖ-ಸಂತೋಷದ 
ವೇಳೆ ಅವನು ದೇವನಿಗೆ ಕೃತಜ್ಞನಾಗಿರುತ್ತಾನೆ. ಸಂಕಷ್ಟ ಬಂದು ಬಿಟ್ಟರೆ ಸಹನೆ ಕೈಗೊಳ್ಳುತ್ತಾನೆ. 
ಅದರಲ್ಲಿ ತನಗೇನೂ ಒಳಿತಿಲ್ಲವೆಂದು ಭಾವಿಸುತ್ತಾನೆ. ಅವನು ತನ್ನ ಪ್ರಭುವಿನ ತೀರ್ಮಾನದಲ್ಲಿ 


239 ಪ್ರವಾದಿ ವಚನಗಳು 


ಸಂತೃಪ್ರನಾಗಿರುತ್ತಾನೆ. ಈ ಕೃತಜ್ಞತೆ ಮತ್ತು ಸಹನೆಯು ಜೀವನದ ಉನ್ನತ ಮೌಲ್ಯಗಳಾಗಿದ್ದು ಅದರ 
ಹೊರತು ಉನ್ನತ ನಾಂವಿ ವನು: ನಾವು ಊಹಿಸಲೂ ಸಾಧ್ಯವಿಲ್ಲ ` 


೫೩೪: EI: I) ತ 

ಸ os SE dS YE PC 

JM SE SF 1 ಆ೫ಟಿ ಚಟ್ಟ ಲ! 

(eS) 
276. ಅನಸ್‌ ಬಿನ್‌ ಮಾಲಿಕ್‌(ರು ಹೇಳುತ್ತಾರೆ- ಪ್ರವಾದಿ ಹೇಳಿದರು: ನಿಮ್ಮ ಪೈಕಿ 
ಯಾರೂ ತನಗೆದುರಾಗುವ ಸಂಕಷ್ಟಗಳಿಂದಾಗಿ ಮರಣವನ್ನು ಬಯಸಬಾರದು. ಒಂದು 
ವೇಳೆ ಈ ರೀತಿ ಆಗ್ರಹಿಸುವುದು ಅವನಿಗೆ ಅನಿವಾರ್ಯವಾದರೆ ಅವನು ಹೀಗೆ ಹೇಳಲಿ. 
ಅಲ್ಲಾಹನೇ! ನನ್ನ ಮಟ್ಟಿಗೆ ಜೀವನವು ಉತ್ತಮವೆಂದಾದರೆ ನನ್ನನ್ನು ಜೀವಂತ ಉಳಿಸು. ನಾನು 
ಮರಣ ಹೊಂದುವುದೇ ಉತ್ತಮವೆಂದಾದರೆ ನನಗೆ ಮರಣ ಕೊಡು. (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: ` | 

2. ಈ ಸಂಕಷ್ಟಆರ್ಥಿಕವಾಗಿರಬಹುದು, ಶಾರೀರಿಕವೂ ಆಗಿರಬಹುದು. ಮರಣವನ್ನುಯಾವ 

ಸ್ಥಿತಿಯಲ್ಲೂಬಯಸುವುದು ಸರಿಯಲ್ಲ ಒಬ್ಬನಿಗೇನಾದರೂ ಸಂಕಷ್ಟಬಂದರೆ ಅದಕ್ಕೆ ಅಗಣಿತ ಪುಣ್ಯವೂ 
ಇದೆ. ಆದರೂ ಅನಿವಾರ್ಯ ಸಂದರ್ಭ ಬಂದರೆ ಈ ಹದೀಸ್‌ನಲ್ಲಿ ಕಲಿಸಿದಂತೆ ಪ್ರಾರ್ಥಿಸಬೇಕು. 


ದೇವನಿಂದ ಮರಣ ಬಯಸುವುದು ಸರಿಯಲ್ಲ ಆದರೆ ಶಹೀದ್‌(ಹುತಾತ್ರ್ರ ಆಗಲು ಬಯಸುವುದು 
ಆಪೇಕ್ಚಣೀಯವಾಗಿದೆ. 


his dps AE AE, X08 370 
MMS IA ಓಪ್‌) 
Gd ೪ ಬಟ LI iT Gis sk 


ತೋಂ 


sbi de! 4 
271. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿವರ್ಯರು(ಸ) ಹೇಳಿದರು: 
ಅಲ್ಲಾಹನು ಹೇಳುತ್ತಾನೆ, ""ಲೋಕವಾಸಿಗಳ ಪೈಕಿ ನಾನು ಸತ್ಯವಿಶ್ವಾಹಿಯ ಆಪ್ತ ಬಂಧುವನ್ನು 
ಕರೆಸಿಕೊಂಡಾಗ ನನ್ನ ಮೆಚ್ಚುಗೆಗಾಗಿ ಸಹನೆ ವಹಿಸುವವನಿಗಾಗಿ ನನ್ನ ಬಳಿ ಇರುವ ಪ್ರತಿಫಲವು 
ಸಾಕ್ಷಾತ್‌ ಸ್ಪರ್ಗವೇ ಆಗಿದೆ.'' (ಬುಖಾರಿ) 


ಪ್ರವಾದಿ ವಚನಗಳು 231 


ಎ ಶ್ಯಿತ ವ ಬದ್ಲಿ ಪಿ ಟಃ 
pp ಕ2)24: ri 
SS TEE ERE) 

ಹ ಲ ಪೌ <A J ಬಜ 

278. ಅಬೂ ಹುರೈರಾ ಹೇಳುತ್ತಾರೆ- ಪ್ರವಾದಿ(ಸ) ಕೆಲವು ಮಹಿಳೆಯರೊಂದಿಗೆ 
ಹೇಳಿದರು- ನಿಮ್ಮ ಪೈಕಿ ಒಬ್ಬಳ ಮೂರು ಮಕ್ಕಳು ತೀರಿಕೊಂಡು ಆಕೆ ಪ್ರತಿಫಲಾಪೇಕ್ಷೆ 
ಹೊಂದಿದರೆ ಆಕೆಗೆ ಖಂಡಿತ ಸ್ಪರ್ಗವಿದೆ. ಅವರ ಪೈಕಿ ಒಬ್ಬ ಮಹಿಳೆ ಕೇಳಿದಳು- ಅಲ್ಲಾಹನ 
ಸಂದೇಶವಾಹಕರೇ। ಇಬ್ಬರು ಮಕ್ಕಳು ಮರಣ ಹೊಂದಿದರೆ? ಪ್ರವಾದಿ(ಸ) ಹೇಳಿದರು- 
ಇಬ್ಬರು ಮರಣ ಹೊಂದಿದರೂ ಸುವಾರ್ತೆಯಿದೆ.3 (ಮುಸ್ಲಿಮ್‌) 
ಟಿಪ್ಪಣಿ: 

3. ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿರುವ ಒಂದು ಹದೀಸ್‌ನ ಪದಗಳು ಹೀಗಿದೆ- '“ಪ್ರಾಪ್ತ 
ವಯಸ್ಸಿಗೆ ತಲಪದ ಮೂರು ಮಕ್ಕಳು.'' ಸಣ್ಣ ಮಕ್ಕಳೊಂದಿಗೆ ತಾಯಿಯ ಮಮತೆಯು ದೊಡ್ಡ 
ಮಕ್ಕಳಿಗಿಂತ ಹೆಚ್ಚಿರುತ್ತದೆ. ಆದ್ದರಿಂದ ಅವರ ಮರಣದಿಂದ ದುಃಖವೂ ಅಧಿಕವಾಗಿರುತ್ತದೆ. ಸಣ್ಣ 
ಮಕ್ಕಳು ತಾಯಿಗೆ ಅಧೀನರಾಗಿರುತ್ತಾರೆ. ಅವರು ತಾಯಿಯನ್ನೇ ಅವಲಂಬಿಸಿರುತ್ತಾರೆ. ಅವರೊಂದಿಗೆ ` 
ತಾಯಿಯ ಸಂಬಂಧ ಮತ್ತು ಒಲವೂ ಅತಿ ಹೆಚ್ಚಿರುತ್ತದೆ. 


ಪ್ರತೀಕಾರದ ಸಂದರ್ಭದಲ್ಲಿ ಸಹನೆ 


ಚ ಲ  ್‌ AEM EA 4 
೫ ಚ: 145% 0೨) Hp) iF 


ir pie NS 4 BUN od ಎ 15 is 
ಚಟ) ಓಟು) 
(ಆಯೆ ಖೆ pred!) 

279. ಪ್ರವಾದೀಸು ಹೀಗೆ ಹೇಳಿರುವುದಾಗಿ ಅನಸ್‌(ರು ಹೇಳುತ್ತಾರೆ- ಮೂರು 
ವಿಷಯಗಳು ಈಮಾನಿನ ಸದಾಚಾರದ್ದಾಗಿದೆ. ಒಬ್ಬನು ಕೋಪಗೊಂಡಾಗ ಅದರಿಂದಾಗಿ 
ಅವನು ಅಸತ್ಯದ ಸೀಮೆಗೆ ಹೋಗದಿರುವುದು, ಸಂತೋಷವಾದರೆ ಅವನ ಸಂತೋಷವು 
ಅವನನ್ನು ಸತ್ಯದಿಂದ ವಿಮುಖನಾಗಿ ಮಾಡಬಾರದು, ಅವನಿಗೆ ಅಧಿಕಾರ ಸಿಕ್ಕಿದರೆ ಅವನಿಗೆ 
ಹಕ್ಕಿಲ್ಲದ ವಸ್ತುವನ್ನುತೆಗೆಯದಿರುವುದು.' (ಅಲ್‌ ಮುಆ್‌ಜಮುಸ್ಸಗೀರ್‌ ತಬ್ರಾನಿ) 


232 ಪ್ರವಾದಿ ವಚನಗಳು 


1. ಈ ಹದೀಸ್‌. ವಿಶಿಷ್ಟ ರೀತಿಯ ನೀತಿ ಚಾರಿತ್ರ್ಯವನ್ನು ಬಯಸುತ್ತದೆಂದು ತಿಳಿಯುತ್ತದೆ. 
ಇದರಲ್ಲಿಪ್ರಸ್ತಾಪಿಸಲಾದ ಮೂರೂ ವಿಷಯಗಳು ಈಮಾನಿನ ಮೂಲ ಬೇಡಿಕೆಗಳಲ್ಲಿಸೇರಿದೆ. ಅದಿಲ್ಲದೆ 
ಈಮಾನ್‌ ನೈಜ ಸ್ಫೂರ್ತಿಯಿಂದ ಬರಿದಾಗಿರುತ್ತದೆ. ತ ಃ 

ಕೋಪ ಬಂದಾಗ ಜನರು ಸಾಮಾನ್ಯವಾಗಿ cies ಅದರಲ್ಲಿ 
ಸಮೃತ-ಅಸಮೃತವನ್ನು ನೋಡುವುದಿಲ್ಲ ಈಮಾನಿನ ಚಾರಿತ್ರ್ಯವು ಅತಿ ಕೋಪದ ಸಂದರ್ಭದಲ್ಲೂ 

ಮನುಷ್ಯ ಸತ್ಯ ಮತ್ತು ನ್ಯಾಯಕ್ಕೆ ವಿರುದ್ಧವಾದ ಕ್ರಮ ಕೈಗೊಳ್ಳದಿರುವುದಾಗಿದೆ. 

ಸುಖ-ಸಂತೋಷದ ವೇಳೆಯೂ ಮನುಷ್ಯ ಹದ ತಪ್ಪತ್ತಾನೆ. ದೇವನು ನೋಡುತ್ತಿದ್ದಾನೆಂಬುದು 
ಅವನಿಗೆ ಮರೆತಿರುತ್ತದೆ. ಆದ್ದರಿಂದ ಸುಖದಲ್ಲೂ ದುಃಖದಲ್ಲೂ ಸತ್ಯ ಮತ್ತು ನ್ಯಾಯಕ್ಕೆ ವಿರುದ್ಧವಾದ 
ಯಾವ ಕ್ರಮ ಕೈಗೊಳ್ಳಬಾರದು. 

ಈ ಲೋಕದಲ್ಲಿ ಅಧಿಕಾರ ಮತ್ತು ಶಕ್ತಿ ಪಡೆದಾಗಲೂ ಮನುಷ್ಯ ದಾರಿ ತಪ್ಪತ್ತಾನೆ. ಅಧಿಕಾರದ 
ಮದವು ಅವನನ್ನು ಉದ್ದಟನನ್ನಾಗಿ ಮಾಡುತ್ತದೆ. ತಾನು ಬಯಸಿದ್ದನ್ನು ಅವನು ಕೈವಶ ಪಡಿಸುತ್ತಾನೆ. 
ಆಕ್ರಮಣಕಾರಿಯಾಗಲು ಯಾರಿಗೂ ಅಧಿಕಾರ ನೀಡಲಾಗುವುದಿಲ್ಲ ಮನುಷ್ಯ ಯಾವಾಗಲೂ 
ನ್ಯಾಯ-ನೀತಿಯನ್ನು ಪಾಲಿಸಬೇಕು. ಈಮಾನ್‌ ವಾಸ್ತವದಲ್ಲಿ ಇದೇ ಆಗಿದೆ. ಅದಿಲ್ಲದಿದ್ದರೆ ನಮ್ಮ 
ಈಮಾನ್‌ ಅರ್ಥಹೀನವಾಗುತ್ತದೆ. 


ಉದಾರಿ 


ಸ ಕ, 
3 


- 34 ae yy ತ 20 og 
ಮ MSS: Hy 14 
sili: 36. ಹಸಿಯ gsi 
Et A Ses ಹಟ ಪಸ 
(ಆ) ಟು] ಕೆ] i Lats ಗಗ 
280. ಅನಸ್‌ ಬಿನ್‌ ಮಾಲಿಕರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಉದಾರಿಗಳ 
ಪೈಕಿ ಅತ್ಯಧಿಕ ಉದಾರಿ ಯಾರೆಂದು ನೀವು ಬಲ್ಲಿರಾ? ಸಹಾಬಿಗಳು ಹೇಳಿದರು- ಅಲ್ಲಾಹ್‌ ಮತ್ತು 
ಅವನ ಪ್ರವಾದಿಯವರೇ ಚೆನ್ನಾಗಿ ಬಲ್ಲರು. ಪ್ರವಾದಿ(ಸ) ಹೇಳಿದರು- ಉದಾರಿಗಳಲ್ಲಿ ಅತ್ಯಧಿಕ 
ಉದಾರಿ ಅಲ್ಲಾಹನಾಗಿದ್ದಾನೆ. ಅನಂತರ ಮನುಷ್ಯರ ಪೈಕಿ ನಾನೇ ಅತಿ ಹೆಚ್ಚುಉದಾರಿಯಾಗಿದ್ದೇನೆ. 
ನನ್ನ ನಂತರ ಜನರಲ್ಲಿ ವಿದ್ಯೆ -ಜ್ಞಾನ ಕಲಿತು ಅದನ್ನು ಪ್ರಚಾರ ಮಾಡುವವನೇ ಹೆಚ್ಚು ಉದಾರಿ. 
kd ಸ ನ್‌ 


$ವಾದಿ ವಚನಗಳು ' 233. 


ವನು ಕಿಯಾಮತ್‌ನಂದು ಓರ್ವ ನಾಯಕನಂತೆ ಹಾಜರಾಗುವನು ಅಥವಾ (ಪ್ರವಾದಿ 
ಳಿದರು- ಅವನೊಂದು ಸಮುದಾಯವಾಗಿ ಬರುವನು. (ಬೈಹಕಿ) 


ಸಪ್ಪಣಿ: 

1. ಔದಾರ್ಯದ ಮಹಿಮೆ ಮಾತ್ರ ಈ ಹದೀಸ್‌ನಿಂದ ತಿಳಿಯುವುದಲ್ಲ ಈ ಲೋಕದ ಅತಿ 
ಸೊಡ್ಡ ಸಂಪತ್ತು ಯಾವುದೆಂದೂ ಇದರಿಂದ ತಿಳಿಯುತ್ತದೆ. ಇಲ್ಲಿನ ಆತಿ ದೊಡ್ಡ ಸಂಪತ್ತು ವಿದ್ಯೆ ಮತ್ತು 
್ಲನವಾಗಿದೆ. ಈ ಜ್ಞಾನವೆಂದರೆ ಧರ್ಮದ ಜ್ಞಾನವಾಗಿದೆ. ಕುರ್‌ಆನಿನ ಅನೇಕ ಕಡೆಗಳಲ್ಲಿಪ್ರವಾದಿಗಳಿಗೆ 
ುವ್ಯಜ್ಞಾನ ನೀಡಲಾಗಿತ್ತೆಂದು ಹೇಳಲಾಗಿದೆ. ಪ್ರವಾದಿತ್ವವನ್ನೂ ಜ್ಞಾನ ಮತ್ತು ಯುಕ್ತಿಯೆಂದು. ' 
1ರ್ಣಿಸಲಾಗಿದೆ. ಅದರಿಂದಾಗಿಯೇ ಮಾನವನಿಗೆ ಪ್ರಾಣಿಗಳಿಗಿಲ್ಲದ ಸ್ಥಾನಮಾನ ದೊರಕಿದೆ. 

ಮಾನವನ ಪ್ರಾಯೋಗಿಕ ಬದುಕಿನಲ್ಲಿ ಪ್ರತಿಬಿಂಬಿಸುವ ಜ್ಞಾನವೇ ನೈಜ ಜ್ಞಾನದ ಗಳಿಕೆಯಾಗಿದೆ. 
ಕ್ಲಾನವನ್ನು ಪ್ರಕಾಶವೆನ್ನಲಾಗಿದೆ. ಪ್ರಕಾಶ ತಲಪಿದಲ್ಲೆಲ್ಲಾವಸ್ತುಗಳು ಬೆಳಗುತ್ತವೆ. ಅದೇ ರೀತಿ ಸರಿಯಾದ 
ಕ್ಲನ ಲಭಿಸಿದರೆ ಮಾನವನ ಹೃದಯ ಬೆಳಗುವುದರ ಜೊತೆಗೆ ಅಲ್ಲಿನ ಅಂಧಕಾರ ಹೊರಟು ಹೋಗಿ 
ಶಿಡುತ್ತದೆ. ಒಬ್ಬನು ಹಸಿದಿದ್ದು ಅವನಿಗೆ ಶುದ್ಧ ಆಹಾರವೂ ಲಭಿಸಿರುವಾಗ ಅದನ್ನು ತಿನ್ನದೆ ಕೇವಲ 
೨ದನ್ನು ಸ್ತುತಿಸುತ್ತಾ ಇದ್ದರೆ ಸಾಕಾಗಬಹುದೆ? ಆದರೆ ಜೀವನದಲ್ಲಿ ತಾವು ಗಳಿಸಿದ ಜ್ಞಾನದ ಪ್ರತಿಬಿಂಬ 
ನಣದ ಎಷ್ಟೋ ಜ್ಞಾನಿಗಳಿದ್ದಾರೆ. ಇದಕ್ಕೆ ಕಾರಣ ಅವರು ಸತ್ಯವನ್ನು ಗ್ರಹಿಸುವ ರೀತಿಯಲ್ಲಿ ಗ್ರಹಿಸಲಿಲ್ಲ. 
ಜ್ಞಾನವು ಮನುಷ್ಯನಿಗೆ ಪ್ರೇರಕ ಶಕ್ತಿಯಾಗಿದ್ದು ಅವನನ್ನು ಕರ್ಮಕ್ಕೆ ಪ್ರಜೋದಿಸಬೇಕು. ಇಂತಹ ಜ್ಞಾನ 
ಕುನುಷ್ಯನ ಬಾಹ್ಯ ತಿಳುವಳಿಕೆಗಿಂತ ಅವನ ಹೃದಯದ ಭಾವನೆಗಳನ್ನು ಬಡಿದೆಬ್ಬಿಸುತ್ತದೆ. ಅವನು 
ತಿತ್ಯುತ್ತಮ ಭಾವ ಜೀವಿಯಾಗುತ್ತಾನೆ. ಅದು ಅವನನ್ನು ಒಂದು ಪವಿತ್ರ ಲೋಕಕ್ಕೆ ತಲುಪಿಸುತ್ತದೆ. ' 
೨ದರಿಂದ ಹೊರ ಬರುವುದು ಅವನಿಗೆ ದುಸ್ತರವಾಗುತ್ತದೆ. ಅವನ ಮನಮಸ್ತಿಷ್ಠಗಳಿಗೆ ವೈರುಧ್ಯಗಳಿಲ್ಲದ, 
ಕೊಂದಲಗಳಿಂದ ಉತ್ತಮ ವಾತಾವರಣ ಲಭಿಸುತ್ತದೆ. ಅಲ್ಲಿ ಇಕ್ಕಟ್ಟೂ ಇರುವುದಿಲ್ಲ, ಅವನು ನೇರವಾಗಿ 
ಕೇವನಿಂದ ಲಾಭ ಪಡೆಯುವಂತೆ ಭಾವಿಸುತ್ತಾನೆ. 

ಅಲ್ಲಾಹನು ಮಹಾನನೂ ಸಮೃದ್ಧನೂ ಆಗಿರುತ್ತಾನೆ. ಮನುಷ್ಯನಿಗೆ ಅವನು ನೀಡಿದ 
೨ನುಗ್ರಹಗಳು ಯಾವುದಿದೆ. ನಮ್ಮ ಅಸ್ತಿತ್ವವೇ ಅವನ ಔದಾರ್ಯದ ಜೀವಂತ ಉದಾಹರಣೆಯಾಗಿದೆ. 
೨ಲ್ಲದೆ ನಮ್ಮಜೀವನಕ್ಕೆ ಬೇಕಾದ ಸರ್ವ ಸಾಧನಗಳನ್ನೂಅವನು ಒದಗಿಸಿದ್ದಾನೆ. ಕುರ್‌ಆನ್‌ ಹೇಳುತ್ತದೆ. 

""ಭೂಮಿಯಲ್ಲಿರುವುದನ್ನೆಲ್ಲ ನಿಮಗಾಗಿಯೇ ಸೃಷ್ಟಿಸಿದವನು ಆತನೇ. ಬಳಿಕ ಗಗನದೆಡೆ ಗಮನ 
ಸರಿಸಿ ಸಪ್ತಗಗನಗಳಿಗೆ ರೂಪು ಕೊಟ್ಟನು. ಆತನು ಸಕಲ ವಿಷಯಗಳ ಜ್ಲಾನಿಯಾಗಿರುತ್ತಾನೆ.'' (2: 29) 

“"ಅಲ್ಲಾಹನು ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲ ವಸ್ತುಗಳನ್ನು ನಿಮಗೆ 
ಅಧೀನಗೊಳಿಸಿರುವುದನ್ನೂ ತನ್ನ ಪ್ರತ್ಯಕ್ಷ ಹಾಗೂ ರಹಸ್ಯ ಅನುಗ್ರಹಗಳನ್ನು ನಿಮಗೆ ಪೂರ್ತಿಗೊಳಿಸಿ 
ಸೊಟ್ಟಿರುವುದನ್ನೂ ನೀವು ನೋಡುತ್ತಿಲ್ಲವೇ? ಹೀಗಿದ್ದೂ ಮಾನವರಲ್ಲಿ: ಕೆಲವರು ತಮ್ಮ ಬಳಿ ಯಾವುದೇ 
ಜ್ಞಾನವಾಗಲಿ, ಸನ್ಮಾರ್ಗ ದರ್ಶನವಾಗಲಿ ಬೆಳಕು ತೋರಿಸುವ ಯಾವುದಾದರೂ ಗ್ರಂಥವಾಗಲಿ ಇಲ್ಲದೆ 
ಅಲ್ಲಾಹನ ವಿಷಯದಲ್ಲಿಜಗಳಾಡುತ್ತಾರೆ.'' (31: 20) 


234 ಪ್ರವಾದಿ ವಚನಗಳ 


ಅಲ್ಲಾಹನ ಬಳಿಕೆ ಅವನ ದಾಸರಲ್ಲಿ ಪ್ರವಾದಿಯವರೇ ಅತ್ಯೆದಾರಿಯಾಗಿದ್ದಾರೆ. ಅವ 
ಮೂಲಕವೇ ನಾವು ದೇವನನ್ನು ಗುರುತಿಸಿದೆವು. ದೇವನನ್ನು ಒಬ್ಬನು ಎಷ್ಟು ಹೆಚ್ಚು ಆರಿತನೋ ಅ; 
ಹೆಚ್ಚುಅವನು ಉದಾರಿಯಾಗಿರುವನು. ಪ್ರವಾದಿಗಳೇ ಅಲ್ಲಾಹನನ್ನು ಹೆಚ್ಚು ಅರಿತವರು. ಪ್ರವಾದಿ! 
ಹೇಳಿದರು- ನಿಮ್ಮ ಪೈಕಿ ಅತಿ ಹೆಚ್ಚು ದೇವನನ್ನು ಅರಿತವನೂ ಅವನನ್ನು ಹೆಚ್ಚು ಭಯ ಪಡುವವನ 
ನಾನಾಗಿದ್ದೇನೆ. (ಬುಖಾ! 
ಪ್ರವಾದಿಯವರ ನಂತರ ಮಾನವರಲ್ಲಿ ಜ್ಞಾನ ಗಳಿಸಿದ ಬಳಿಕ' ಅದನ್ನು ಜನರಿಗೆ ತಲುಪಿಸೇ 
ಪ್ರಯತ್ನಿಸುವವನೇ ಹೆಚ್ಚುಉದಾರಿಯಾಗಿದ್ದಾನೆ. ಅವನ ಔದಾರ್ಯವನ್ನುಯಾವ ದಾನಶೂರತೆಯ 
ಸೋಲಿಸದು. ಏಕೆಂದರೆ ಜ್ಞಾನಕ್ಕಿಂತ ದೊಡ್ಡಸಂಪತ್ತು ಈ ಲೋಕದಲ್ಲಿಬೇರೆ ಇಲ್ಲ ಅವನು ಜ್ಞಾನ ಪ್ರಸಾ 
ಮಾಡುವ ಮೂಲಕ ಜನರನ್ನು ಸನ್ಮಾರ್ಗದತ್ತ ಕರೆಯುತ್ತಾನೆ. ಅವರ ವಿಜಯಕ್ಕೆ ಕಾರಣನಾಗುತ್ತಾಃ 
ಆದ್ದರಿಂದಲೇ ಅವನು ಅಂತ್ಯದಿನದಲ್ಲಿ ಓರ್ವ ನಾಯಕನ ಠೀವಿಯೊಂದಿಗೆ ದೇವನ ಮುಂ 
ಹಾಜರಾಗುವನು. ಅವನ ಸ್ಥಾನವು ಓರ್ವ ವ್ಯಕ್ತಿಯದ್ದಾಗಿರದೆ, ಒಂದು ಸಮುದಾಯದ್ದಾಗಿರುವುದ 
ಏಕೆಂದರೆ ಅವನಿಗೆ ಈ ಲೋಕದಲ್ಲಿಕೇವಲ ಅವನ ಚಿಂತೆ ಮಾತ್ರ ಇದ್ದುದಲ್ಲ ಅವನು ಇಡೀ ಮಾನ 
ಕುಲದ ಬಗ್ಗೆ ಚಿಂತಿತನಾಗಿದ್ದನು. ಒಂದು ದೊಡ್ಡ ಜನ ಸಮುದಾಯ ಅವನಿಂದ ಪ್ರಯೋಜ 
ಪಡೆದಿತ್ತು. 


ಚ್‌ ds ಶಿ ೨ ರ ಡಚ್‌ 
Us: SEMIS pM ೯೬3 
(GU) INS 5೩ ೬1 EU EL IE 

281. ಜಾಬಿರ್‌ ಬಿನ್‌ ಅಬ್ದುಲ್ಲಾರ)ರ ವರದಿಯಂತೆ, ಪ್ರವಾದಿ(ಸ) ಹೇಳಿದರು 


ಮಾರಾಟ ಮಾಡುವಾಗ, ಖರೀದಿಸುವಾಗ ಮತ್ತು ತನ್ನ ಹಕ್ಕನ್ನು ಪಡೆಯುವಾಗ ಔದಾಯ 
ತೋರುವವನ ಮೇಲೆ ಅಲ್ಲಾಹನು ಕರುಣೆ ತೋರಲಿ. (ಬುಖಾರಿ 
ಟಿಪ್ಪಣಿ: 

2. ಅಂದರೆ ವಿವಿಧ ಸಂದರ್ಭಗಳಲ್ಲಿ ಮತ್ತು ವಿವಿಧ ವಿಷಯಗಳಲ್ಲಿ ಔದಾರ್ಯ: 
ಪ್ರಕಟವಾಗುತ್ತದೆ. ಅವನು ತನ್ನ ಮಾತ್ರವಲ್ಲ ತನ್ನ ಗಿರಾಕಿಯ ಹಿತಚಿಂತಕನೂ ಆಗಿರುತ್ತಾನೆ. ತೂ 
ಮಾಡುವಾಗ ತಕ್ಕಡಿಯ ತಟ್ಟಿಕೆಳಗಿರುತ್ತದೆ. ಕಡಿಮೆ ತೂಗುವುದಿಲ್ಲ ಅವನು ಯಾರಿಂದಲಾದರ. 
ಖರೀದಿಸುವಾಗ ಅವನ ಪ್ರಯತ್ನವು ಹೆಚ್ಚೆಚ್ಚು ಲಾಭಗಳಿಸಲಿಕ್ಕಾಗಿ ಹಬಾಮ್‌-ಹಲಾಲ್‌ನ 
ಪರಿಗಣಿಸಬೇಕಾಗಿಲ್ಲವೆಂದಿರುವುದಿಲ್ವ ಅದೇ ರೀತಿ ಯಾರಿಂದಲಾದರೂ ತನ್ನ ಹಕ್ಕನ್ನು ಕೇಳುವುದಿದ್ದ 
ಮೃದು ನೀತಿಯನ್ನು ಕೈಗೊಳ್ಳುತ್ತಾನೆ ಮತ್ತು ಅವನಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡುತ್ತಾ 
ಅಷ್ಟೇ ಅಲ್ಲ, ಅಗತ್ಯ ಬಂದರೆ ಕೆಲವೊಮ್ಮೆ ಕ್ಷಮಿಸಿಯೂ ಬಿಡುತ್ತಾನೆ. ಅವನ ಈ ನೀತಿಯು ಅವ 
ಹೃದಯ ವೈಶಾಲ್ಯ ಮತ್ತು ಔದಾರ್ಯದ ಪ್ರತೀಕವಾಗಿರುತ್ತದೆ. ಅಂತಹ ವ್ಯಕ್ತಿಯು ದೇವನ'ಕಾರುಣ್ಯ 
ಪಾತ್ರನಾಗುತ್ತಾನೆ. ಅಲ್ಲಾಹನು ಅವನಿಂದ ಅಸಂತುಷ್ಠನಾಗುವ ಬದಲು ಅವನ ಮೇಲೆ ಖಂಡಿತ ಕರುಃ 


ಪ್ರವಾದಿ ವಚನಗಳು | 235. 


ತೋರುವನು. ನಾವು ಪ್ರವಾದಿಯವರ(ಸ) ಪ್ರಾರ್ಥನೆಗೆ ಅರ್ಹರಾಗ ಬೇಕಾದರೆ ಔದಾರ್ಯವನ್ನು 
ರೂಢಿಸಿಕೊಳ್ಳಬೇಕು. ಹೃದಯ ಕಾಠಿಣ್ಯ ಮತ್ತು ಲೋಭತನದಿಂದ ದೂರವಿರಬೇಕು. 


ಮನಸ್ಥಿತಿ | 

ಆರ್ಟ ಟ್‌ EE ಟ್‌ (( 
EAM SIS: PHC ವ ಚ (ಪಿಕ 
(ಆಆ) BLISS lil 
282. ಅಬೂ ಮೂಸಾ ಅಶ್‌ಅರಿ(ರು ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು: 


ಹೃದಯದ ಉದಾಹರಣೆಯು ಒಂದು ಬಯಲಲ್ಲಿ ಬಿದ್ದಿರುವ ಮತ್ತು ಗಾಳಿಯು ಅತ್ತಿತ್ತ 
ಹಾರಿಸಿಕೊಂಡು ಹೋಗುವ ಗರಿಯಂತಿದೆ.' (ಇಬ್ನುಮಾಜಃ 


ಟಿಪ್ಪಣಿ: 
` 1, ಈ ಹದೀಸ್‌ನಲ್ಲಿ ಪ್ರವಾದಿಯವರು(ಸ) ಹೃದಯವನ್ನು ಗರಿಗೆ ಹೋಲಿಸಿದ್ದಾರೆ. ಅದರಲ್ಲಿ ` 
ಜೀವನದ ಅನೇಕ ರಂಗಗಳಿಗೆ ಬೆಳಕು ಬೀಳುತ್ತದೆ. ಈ ಉದಾಹರಣೆಯಲ್ಲಿ ಅನೇಕ ಅಂಶಗಳಿವೆ. 

1) ತೆರೆದ ಬಯಲಲ್ಲಿಗಾಳಿ ಸರಾಗವಾಗಿ ಚಲಿಸುತ್ತದೆ. ಅದರಲ್ಲಿ ಒಂದು ಸಣ್ಣವಸ್ತು ಬಿದ್ದಿದ್ದರೂ 
ಅದು ನಮ್ಮ ದೃಷ್ಟಿಯನ್ನು ಸೆಳೆಯುತ್ತದೆ. 

2) ಆ ಬಯಲಲ್ಲಿ ಒಂದು ಗರಿ ಬಿದಿದ್ದು ಅದನ್ನು ಎತ್ತಿಕೊಳ್ಳಲು, ಅದನ್ನೊಂದು ಸುರಕ್ಷಿತ 
ಸ್ಥಳದಲ್ಲಿಡಲು ಅಥವಾ ತನಗಾಗಿ ಉಪಯೋಗಿಸಲು ಯಾರೂ ಇಲ್ಲ 

3) ಅದನ್ನು ಅಲುಗಾಡಿಸುವ ಅಥವಾ ಹಾರಿಸುವ ವಸ್ತುವೊಂದಿದ್ದರೆ ಅದು ಗಾಳಿ ಮಾತ್ರ. 
ಕೆಲವೊಮ್ಮೆ ಮಂದ ಮಾರುತ ಅದರತ್ತ ಬೀಸಿದರೆ ಇನ್ನು ಕೆಲವೊಮ್ಮೆ ರಭಸ ಗಾಳಿ ಬೀಸುತ್ತದೆ. ಒಟ್ಟಿನಲ್ಲಿ ಟೆ 
ಎಲ್ಲರೀತಿಯ ಗಾಳಿಯನ್ನು ಅದು ಎದುರಿಸುತ್ತದೆ. 

4) ಗಾಳಿ ಬೀಸಿ ಅದನ್ನು ಅತ್ತಿತ್ತ ಹಾರಾಡಿಸುತ್ತದೆ. 

ಈ ಉದಾಹರಣೆಯ ಮೂಲಕ ಅಸಹಾಯಕತೆಯ ಪರಿಣಾಮಕಾರಿ ಕಲ್ಪನೆ ಮೂಡಿಸಲಾಗಿದೆ. 
ಮಾನವನ ಹೃದಯವೂ ಒಂದು ಗರಿಯಂತೆ. ಈ ಲೋಕದ ಬಯಲಲ್ಲಿ ಮಾನವನ ಹೃದಯ 
ಬಿದ್ದುಕೊಂಡಿರುವ ಒಂದು ಗರಿಯಂತಿರುತ್ತದೆ. ಗಾಳಿಯು ಅದನ್ನು ಪ್ರಭಾವಿತಗೊಳಿಸುತ್ತದೆ. 
ಒಂದೆಡೆ ಇರಲು ಬಿಡುವುದಿಲ್ಲ ಹೃದಯದ ಈ ಪಲ್ಲಟವು ಮಾನವ ಜೀವನದಲ್ಲಿ ವಿವಿಧ ರೀತಿಯಲ್ಲಿ 
ಪ್ರಕಟವಾಗುತ್ತದೆ. ಲೋಕದಲ್ಲಿ ಮಾನವನಿಂದ ಸಂಭವಿಸುವುದೆಲ್ಲವೂ ವಿಧಿ ಲಿಖತದಂತೆ ಆಗುತ್ತದೆಂದು 
ಹದೀಸ್‌ ವ್ಯಾಖ್ಯಾನಕಾರರು ಹೇಳುತ್ತಾರೆ- ಹೃದಯವು ಬಯಲಲ್ಲಿ ಬಿದ್ದಿರುವ ಗರಿಯಂತಿದ್ದು ಅದರ 
ಚೆಲನ ವಲನಗಳೆಲ್ಲವೂ ವಿಧಿ ಬದ್ಧವಾಗಿರುತ್ತದೆ. ಒಂದು ಹೆದೀಸ್‌ನಲ್ಲಿ. ಹೀಗೆನ್ನಲಾಗಿದೆ. 


236 ಪ್ರವಾದಿ ವಚನಗಳು 


““ಮಾನವರಹೃದಯಗಳುದಯಾಮಯನಾದ ಆಲ್ಲಾಹನಎರಡುಬೆರಳುಗಳೆಡೆಯಲ್ಲಿರುತ್ತದೆ. 
`ಅವನು-ಅದನ್ನು ಎತ್ತ ತಿರುಗಿಸುತ್ತಾನೋ ಅದು ಅತ್ತ ತಿರುಗುತ್ತದೆ. ತರುವಾಯ ಪ್ರವಾದಿ(ಸ) ಹೀಗೆ 
ಪ್ರಾರ್ಥಿಸಿದರು- -ಅಲ್ಲಾಹನೇ। ಹೃದಯಗಳನ್ನು ಪಲ್ಲಟಗೊಳಿಸುವವನೇ! ನನ್ನ ಹೃದಯವನ್ನು ನಿನ್ನ 

ಅನುಸರಣೆಯತ್ತ. ತಿರುಗಿಸು.'' | (ಮುಸ್ಲಿಮ್‌). 

ಮಾನವನ ಅಸಹಾಯಕತೆ ಮತ್ತು ದೇವನ ಮಹಾನ್‌ ಸಾಮಥ್ಯ! ೯ದ ಕುರಿತು ಹೇಳಿರುವ ಈ 
ಹದೀಸ್‌ನಿಂದ ಮಾನವ ನಿರ್ಬಂಧಿತನಾಗಿ ಅಸಹಾಯಕನಾಗಿದ್ದಾನೆ. ತನ್ನ ಕರ್ಮ-ಚಾರಿತ್ರ್ಯ ಮತ್ತು 
ವಿಚಾರಗಳಲ್ಲಿ ಅವನದೇನೂ ಪಾತ್ರವಿಲ್ಲವೆಂದು ಭಾವಿಸುವುದು ಸರಿಯಾಗದು. ಏಕೆಂದರೆ ಹಾಗಾದರೆ 
ಬಹುದೇವಾರಾಧಕರು ಮತ್ತು ಬಂಡುಕೋರರು ಆಕ್ಷೇಪಾರ್ಹರಾಗಲಾರರು. ಅದೇ ರೀತಿ ದೇವನ 
ವಿಧೇಯ ದಾಸರು ಯಾವುದೇ ಪ್ರಶಂಸೆಗೆ ಅರ್ಹರಾಗಲಾರರು ಮತ್ತು ಕುರ್‌ಆನಿನ ಈ ಸೂಕ್ತಗಳು 
ಅರ್ಥಹೀನವಾಗಿ ಬಿಡುವುದು. 

""ಪ್ರತಿಯೊಬ್ಬನೂ ತನ್ನದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ.'' (74: 38) 

*"ಸತ್ಯವಿಶ್ವಾಹಿಗಳನ್ನೂ ವಿಶ್ವಾಸದ ಯಾವ ಮಟ್ಟದಲ್ಲಾದರೂ ಅವರನ್ನು ಅನುಸರಿಸಿದ ಅವರ 
ಸಂತಾನಗಳನ್ನೂನಾವು ಸ್ಪರ್ಗದಲ್ಲಿಅವರೊಂದಿಗೆ ಸೇರಿಸುವೆವು ಮತ್ತು ಅವರ ಕರ್ಮದಲ್ಲೇನೂ ಅವರಿಗೆ 
ಕೊರತೆ ಮಾಡಲಾರೆವು. ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಾಗಿದ್ದಾನೆ.'' (52:21) 

ವಿಧಿಲಿಖಿತವು ಮಾನವನ ವಿಶ್ವಾಸ ಮತ್ತು ಕರ್ಮದ ಸ್ವಾತಂತ್ರ್ಯವನ್ನು ನಿರಾಕರಿಸುವುದಿಲ್ಲ 
ಅಂಗೀಕರಿಸುತ್ತದೆ. ಪ್ರವಾದಿವರ್ಯರೊಂದಿಗೆ (ಸು ಯಾರೋ ಕೇಳಿದರು- ನಾವು ಮಾಟ- ಮಂತ್ರ 
ಮತ್ತು ಚಿಕಿತ್ಸೆ ಮಾಡುವುದು ಮತ್ತು ರಕ್ಷಣೆಯ ಉಪಾಯ ಮಾಡುತ್ತೇವಲ್ಲ ಅವು ವಿಧಿಲಿಖಿತವನ್ನು 
ಬದಲಿಸಬಲ್ಲುದೆ? ಪ್ರವಾದಿ(ಸ) ಹೇಳಿದರು- ಅದೂ ವಿಧಿಲಿಖಿತದಲ್ಲಿಸೇರಿದೆ. (ಅಹ್ಮದ್‌, ತಿರ್ಮಿದಿ) 

ವಿಧಿಲಿಖಿತದಿಂದ ಚಿಕಿತ್ಸೆ ಇತ್ಯಾದಿಗಳ ನಿರಾಕರಣೆಯಾಗುವುದಿಲ್ಲ. ವಿಧಿಲಿಖಿತದಲ್ಲಿ ಅವೆಲ್ಲವೂ 
ಸೇರಿದೆ. ಅದು ಅವುಗಳನ್ನು ಪರಿಗಣಿಸಲಾಗಿದೆ. 
ಹೃದಯದ ಗರಿಯನ್ನು ಅತ್ತಿತ್ತ ಗಾಳಿಯು ಹಾರಾಡಿಸುತ್ತಿದ್ದೆ ಅದು ಒಂದು 
ನಿಯಮಕ್ಕನುಸಾರವಾಗಿಯೇ ಆಗುತ್ತಿದೆ. ರಹ್ವಾನನು ತನ್ನ ಕೈ ಬೆರಳುಗಳಿಂದ ಹೃದಯವನ್ನು 
ಪಲ್ಲಟಿಸುತ್ತಾನೆಂದಾದರೆ ಅದೇನೂ ಕುರುಡು ಹಸ್ತಕ್ಷೇಪವಲ್ಲ ಅವನು ದೇವನಿಗೆ ವಿಧೇಯನಾಗಿರುವ 
ಮತ್ತು ಆತನ ಸಂಪ್ರೀತಿಯ ಸ್ಪೂರ್ತಿಯಿರುವ ಹೃ ದಯಗಳನ್ನು ಸತ್ತ [ನಿಷೇಧ ಮತ್ತು ಅವಿಧೇಯತೆಯೆಡೆಗೆ 
ತಿರುಗಿಸುವುದಿಲ್ಲ ಅಂತಹ ಹೃದಯಗಳನ್ನು ಆತನ ವಿಧೇಯತೆಯೆಡೆಗೇ ತಿರುಗಿಸುತ್ತಾನೆ. ಆದರೆ 
ಸತ್ಯನಿಷೇಧ ಮತ್ತು ಅವಿಧೇಯತೆಯ ಒಲವುಗಳಿರುವ ಹೃದಯಗಳನ್ನು ಅದರತ್ತಲೇ ತಿರುಗಿಸುತ್ತಾನೆ. 
ಅವನು ಬಲವಂತವಾಗಿ ಯಾರ ಹೃದಯವನ್ನೂ ವಿಧೇಯತೆಯೆಡೆಗೂ ಸಾ 
ತಿರುಗಿಸುವುದಿಲ್ಲ 

ಮಾನವನ ಹೃದಯವು ಸಂವೇದನಾ ಶೀಲವಾಗಿರುತ್ತದೆ. ಲೋಕದಲ್ಲಿ ನಡೆಯುವ 

ವಿದ್ಯಮಾನಗಳ ಪ್ರಭಾವವನ್ನು ಅದು ಗ್ರಹಿಸುತ್ತದೆ. ಆದರೆ ವಿವಿಧ ಹೃದಯಗಳ ಮೇಲೆ ಅದು ವಿವಿಧ 


ಶ್ರವಾದಿ ವಚನಗಳು 237 


ಸೀತಿಯೆಲ್ಲಿ ಪ್ರಭಾವ ಬೀರುತ್ತದೆ. ಒಂದು ಘಟನೆಯಿಂದ ವಿಶ್ವಾಸಿಯ ವಿಶ್ವಾಸದಲ್ಲಿ ವೃದ್ಧಿಯಾದರೆ 
೨ದೇ ಘಟನೆಯು ಅವಿಶ್ವಾಹಿಯ ಮೇಲೆ ಪ್ರತಿಕೂಲ ಪರಿಣಾಮ ಬರ ಅವನ ಮನಸ್ಸಿಗೆ 
ನೀತಿಯುಂಟಾಗಿ ಅವನ ನೆಮ್ಮದಿಯನ್ನು ಕೆಡಿಸುತ್ತವೆ. 

ಅನೇಕ ಸಂಗತಿಗಳನ್ನು ನಾವು ವಾರ್ತಾ ಮಾಧ್ಯಮಗಳ ಮೂಲಕ ಕೇಳುತ್ತೇವೆ. ದೃಶ್ಯ 
ಮಾಧ್ಯಮಗಳ ಮೂಲಕ ನೋಡುತ್ತೇವೆ. ಅದರ ಅನುಕೂಲ ಮತ್ತು ಪ್ರತಿಕೂಲ ಪರಿಣಾಮಗಳು 
ಕಮ್ಮ ಹೃದಯಗಳಲ್ಲುಂಟಾಗುತ್ತದೆ. ಅಂತಹ ವಾತಾವರಣವನ್ನು ತುಂಬಾ ಜಾಗರೂಕತೆ ಅಗತ್ಯ. 
ಮನುಷ್ಯನ ಲೈಂಗಿಕಾಸಕ್ತಿಯನ್ನು ಕೆರಳಿಸುವ, ಸಿನೆಮಾ, ಟಿ.ವಿಗಳಲ್ಲಿ ಲ್ಲಿ ಪ್ರದರ್ಶನಗೊಳ್ಳುವ ಅಶ್ಲೀಲ ನಗ್ನ 
ಸೃಶ್ಯಗಳು, ಭ್ರಷ್ಟರಾಜಕಾರಣಿಗಳ ಮೋಸದ ಭಾಷಣಗಳು, ಅವರ ಹೇಳಿಕೆಗಳು ಇತ್ಯಾದಿಗಳಿಂದ ನಮ್ಮ 
ಮನಸ್ಸುಗಳು ಚಂಚಲವಾಗಿ ದಾರಿ ತಪ್ಪುವ ಮತ್ತು ನಮ್ಮಧಾರ್ಮಿಕ ಸ್ವಭಾವ ಚರ್ಯೆಯನ್ನು ಕೆಡಿಸುವ 
ಸಾಧ್ಯತೆಗಳೇ ಹೆಚ್ಚು ಆದ್ದರಿಂದ ಅವುಗಳಿಂದ ಜಾಗೃತರಾಗಿರಬೇಕಾಗಿದೆ. 

ಮನುಷ್ಯ ಮತ್ತು ಜಿನ್ನ್‌ ಶೈತಾನ್‌ಗಳ ಪ್ರಭಾವವನ್ನುಅಲ್ಲಗಳೆಯುವಂತಿಲ್ಲ ತೈತಾನರು ಮಾನವರ 
ಮನಸ್ಸಿನಲ್ಲಿ ತರತರದ ಸಂಶಯಗಳನ್ನು ಹಾಕುತ್ತಾರೆ. ಆದರೆ ಅಲ್ಲಾಹನ ನಿಷ್ಠ ದಾಸರ ಮೇಲೆ ಅವರ 
ತಂತ್ರವೇನೂ ನಡೆಯುವುದಿಲ್ಲ, ಒಂದು ವೇಳೆ ಎಲ್ಲಾದರೂ ಯಾರಾದರೂ ಅವರ ಪ್ರಭಾವಕ್ಕೊಳಗಾದರೆ 
ಕೊಡಲೇ ಎಚ್ಚರಗೊಂಡು ಅಲ್ಲಾಹನತ್ತ ಮರಳುತ್ತಾರೆ ಮತ್ತು ಅವನ ಅಭಯ ಯಾಚಿಸುತ್ತಾರೆ. ಆದರೆ 
ದುರ್ಬಲ ವಿಶ್ವಾಸಿಗಳ ಮೇಲೆ ಶೈತಾನನ ಪ್ರಭಾವ ಬೇಗನೆ ಉಂಟಾಗುತ್ತದೆ. 

ದೇವಚರರೂ ನಮ್ಮ ಮನಸ್ಸಿನ ಮೇಲೆ ತಮ್ಮ ಪ್ರಭಾವ ಬೀರುತ್ತಾರೆ. ಅತ್ಯುತ್ತಮ ವಿಜಾರಗಳನ್ನು 
ಅವರು ನಮ್ಮ ಮನಸ್ಸಿಗೆ ಹಾಕುತ್ತಾರೆ. ದೇವನ ನಿಷ್ಠದಾಸರಿಗೆ ಅದರಿಂದ ದೊಡ್ಡ ಶಕ್ತಿ ದೊರೆಯುತ್ತದೆ. 
ಇನ್ನು ಪ್ರಸಕ್ತ ಲೋಕದ ಪ್ರಭಾವವು ಮನಸ್ಸಿನ ಮೇಲೆ ಬೀಳುವ ಹಾಗೆ ಬಾನಲೋಕದ ಪ್ರಭಾವವೂ 
ಮಾನವ ಮನಸ್ಸಿನ ಮೇಲೆ ಬೀಳುತ್ತದೆ. ಅಲ್ಲಾಹನು ಒಬ್ಬನನ್ನು ಪ್ರೀತಿಸ ತೊಡಗಿದರೆ ಅವನು 
ದೇವಚರರಿಗೆ ಪ್ರಿಯನಾಗುತ್ತಾನೆ. ಅನಂತರ ಅವನು ಒಂದು ಹದೀಸಿನಲ್ಲಿ ಹೇಳಿದ ಪ್ರಕಾರ 
ಭೂಮಿಯಲ್ಲಿಜನರ ದೃಷ್ಟಿಯಲ್ಲಿಪ್ರಿಯನಾಗುತ್ತಾನೆ. 

ಅಲ್ಲಾಹನು ಗೌರವಾರ್ಹ ಮನಸ್ಸುಗಳನ್ನು ತಾನೇ ಸಂಸ್ಕರಿಸುತ್ತಾನೆಂಬ ವಾಸ್ತವವನ್ನು 
ಕಡೆಗಣಿಸುವಂತಿಲ್ಲ ಅವನ ಕಡೆಯಿಂದ ಕರುಣೆ ಮತ್ತು ಶಾಂತಿ ಇಳಿಯುತ್ತದೆ. ಪರೋಕ್ಷದ ಅನುಗ್ರಹಗಳ 
ಮೂಲಕ ಅವನು ತನ್ನದಾಸರಿಗೆ ಸಹಾಯ ಮಾಡುತ್ತಾನೆ. ಕುರ್‌ಆನ್‌ ಹೇಳುತ್ತದೆ- 

“ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವವರು ಅಲ್ಲಾಹ್‌ ಮತ್ತು ಅವನ 
ಸಂದೇಶವಾಹ ಕರನ್ನು ವಿರೋಧಿಸಿದವರನ್ನು ಪ್ರೀತಿಸುವುದನ್ನು ನೀವೆಂದೂ ಕಾಣಲಾರಿರಿ ಅಂಥವರು, 
ಅವರ ತಂದೆ, ಪತ್ರರು, ಸಹೋದರರು ಮತ್ತು ಆಪ್ರಬಂಧುಗಳೇ ಆಗಿದ್ದರೂ ಸರಿಯೇ. ಅವರ 
ಹೃದಯಗಳಲ್ಲಿ ಅಲ್ಲಾಹನು ಸತ್ಯ ವಿಶ್ವಾಸವನ್ನು ಅಚ್ಚೊತ್ತಿ ಬಿಟ್ಟಿರುತ್ತಾನೆ. ಮಾತ್ರವಲ್ಲದೆ, ತನ್ನ 
ಕಡೆಯಿಂದ ಒಂದು ಆತ್ಮವನ್ನು ಪ್ರದಾನ ಮಾಡಿ ಅವರಿಗೆ ಶಕ್ತಿಯನ್ನೊದಗಿಸಿದ್ದಾನೆ. ಅವನು ಅವರನ್ನು 
ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ಟರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. 
ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಅಲ್ಲಾಹನು ಅವರಿಂದ ಪ್ರಸನ್ನನಾದನು ಮತ್ತು ಅವರು 


238 ಪ್ರವಾದಿ ವಚನಗಳು 


ಅಲ್ಲಾಹನಿಂದ ಪ್ರಸನ್ನರಾದರು. ಅವರು ಅಲ್ಲಾಹನ ಪಕ್ಷದವರು. ತಿಳಿಯಿರಿ, ಅಲ್ಲಾಹನ ಪಕ್ಷದವರೇ 
ವಿಜಯಿಗಳಾಗುವರು.''(58:22) 

ಅಲ್ಲಾಹನು ಹೃದಯಗಳಲ್ಲಿ ಸ್ಥಿರತೆಯನ್ನು ದಯಪಾಲಿಸುತ್ತಾನೆ. ಆದರೆ ಯಾರಾದರೂ 
ವಿಶ್ವಾಸ ಸ್ವೀಕರಿಸಲು ಹಿಂಜರಿದರೆ ಮತ್ತು ಸನ್ಮಾರ್ಗದಿಂದ ತನ್ನ ಸಂಬಂಧವನ್ನು ಕಡಿಯ ಬಯಸಿದರೆ, 
ಅಂತಹವನನ್ನು ಅವನ ಪಾಡಿಗೆ ಅಲೆದಾಡಲು ಬಿಡುತ್ತಾನೆ. ಅವನು ನಡೆಯುವ ಮಾರ್ಗವನ್ನೇ 
ಅವನಿಗೆ ಸುಲಭಗೊಳಿಸಿ ಬಿಡುತ್ತಾನೆ. ""ಮತ್ತು ಜಿಪುಣತೆ ತೋರಿದನೋ (ತನ್ನ ಪ್ರಭುವಿನ ಬಗ್ಗೆ 
ನಿರ್ಲಕ್ಷ್ಯ ತೋರಿದನೋ- ಮತ್ತು ಒಳಿತನ್ನು ತಿರಸ್ಕರಿಸಿದರೋ- ಅವನಿಗೆ ನಾವು ಕಠಿಣ ದಾರಿಯನ್ನು 
ಸುಗಮಗೊಳಿಸುವವು.'' (ಅಲ್ಲೈಲ್‌: 8-10) 

""ಎಂದೂ ಯಾವ ಸಂಕಷ್ಟವೂ ಅಲ್ಲಾಹನ ಆಜ್ಞೆಯಿಂದಲ್ಲದೆ ಬರುವುದಿಲ್ಲ. ಅಲ್ಲಾಹನ ಮೇಲೆ 
.ವಿಶ್ವಾಸವಿರಿಸಿದವನ ಹೃದಯಕ್ಕೆ ಅಲ್ಲಾಹನು ಮಾರ್ಗದರ್ಶನ ನೀಡುತ್ತಾನೆ. ಅಲ್ಲಾಹನಿಗೆ ಸಕಲ 
ವಿಷಯಗಳ ಜ್ಞಾನವಿದೆ.'' (64:11) 

ಅಲ್ಲಾಹನ ಕಡೆಯಿಂದ ಅನುಗ್ರಹಗಳ ಗಾಳಿ ಬೀಸುತ್ತಲೇ ಇರುತ್ತದೆ. ಆದರೆ ಕೆಲವು ವಿಶೇಷ 
ಕ್ಷಣಗಳಿರುತ್ತದೆ. ಆಗ ಪ್ರಾರ್ಥನೆ ಮತ್ತು ಆರಾಧನೆಗಳು ಸ್ವೀಕರಿಸಲ್ಪಡುತ್ತವೆ. ಅಂತಹ ಕಣಗಳಿಂದ 
ಪ್ರಯೋಜನ ಪಡೆಯುವವರು ಧನ್ಯರು, ಎಲ್ಲರೀತಿಯ ದುಷ್ಟ: ಭಾವನೆಗಳನ್ನು, ಎದುರಿಸುವ ಶಕ್ತಿ ಅವರ 
ಹೃದಯಕ್ಕಿರುತ್ತದೆ. ಒಂದು ವೇಳೆ ದುಷ್ಕಭಾವವು ಮನಸ್ಸಿನಲ್ಲುಂಟಾದರೆ ಕೂಡಲೇ ಎಚ್ಚೆತ್ತು ಅದನ್ನು 
ಹೊರ ಹಾಕುತ್ತದೆ. ಅದನ್ನು ಉಳಿಯಲು ಬಿಡುವುದಿಲ್ಲ 

ಮಾನವನು ತನ್ನ ಮಾನಸಿಕ ಒಲವಿಗೆ ಅಧೀನವಿರುತ್ತಾನೆ. ಮನಸ್ಸು ಸರಿಯಾಗಿದ್ದರೆ ಜೀವನವೂ 
ಸರಿಯಾಗಿರುವುದು. ಸಂಸ್ಕರಣೆ ಮತ್ತು ವಿಜಯ ಖಾತ್ರಿ. ಮನಸ್ಸಿನ ಸ್ಥಾಸ್ಥ್ಯದಿಂದಲೇ ಪರಲೋಕ 
ವಿಜಯ ಸಾಧ್ಯ. ಕುರ್‌ಆನ್‌ ಹೇಳುತ್ತದೆ- 

“ಅಂದು ಸೊತ್ತಾಗಲಿ, ಸಂತತಿಗಳಾಗಲಿ ಸ್ವಲ್ಪವೂ ಫಲಕಾರಿಯಾಗಲಾರವು, ನಿಷ್ಕಳಂಕ 
ಹೃದಯದೊಂದಿಗೆ ಅಲ್ಲಾಹನ ಸನ್ನಿಧಿಯಲ್ಲಿಹಾಜರಾಗುವವನ ಹೊರತು.'' (26: 88-99) 

""ನಿಮಗೆ ವಾಗ್ದಾನವೀಯಲಾಗುತ್ತಿದ್ದ ವಸ್ತು ಇದೇ ಆಗಿದೆ. ಬಹಳಷ್ಟು ಪಶ್ಚಾತ್ತಾಪ ಪಟ್ಟು 
ಮರಳುತ್ತಿದ್ದ ಮತ್ತು ಬಹಳ ಎಚ್ಚರಿಕೆ ವಹಿಸುತ್ತಿದ್ದ ಪ್ರತಿಯೊಬ್ಬನಿಗಾಗಿ. ಅವನು ಕಣ್ಣಾರೆ ಕಾಣದೆಯೇ 
ರಹ್ಮಾನನಿಗೆ ಭಯಪಡುತ್ತಿದ್ದನು, ಒಲಿದ ಹೃದಯದೊಂದಿಗೆ ಬಂದಿರುವನು.'' (50: 32-33) 

ಈ ಸಂದರ್ಭದಲ್ಲಿ ಇತಿಹಾಸದ ಮಹಾನ್‌ ಘಟನೆಯನ್ನು ಸ್ಥರಿಸುವುದು ಸೂಕ್ತ 
ವೆನಿಸುವುದು. ಅಂದು ಲೋಕದಲ್ಲಿ ಕುಫ್ರ್‌ ಮತ್ತು ಅಜ್ಞಾನದ ಬಿರುಗಾಳಿ ಬೀಸುತ್ತಿತ್ತು. ಅವು 
ಮನಸ್ಸುಗಳನ್ನು ಸ್ವಾಧೀನಪಡಿಸಿತ್ತು, ಅಲ್ಲಾಹನು ಮಾನವರನ್ನು ವಿನಾಶದಿಂದ ರಕ್ಕಿಸಲಿಕ್ಕಾಗಿ 
ಮುಹಮ್ಮದ್‌(ಸುರನ್ನು ಪ್ರವಾದಿಯಾಗಿ ಕಳಿಸಿದನು. ಅಲ್ಲಾಹನ ಕಾರುಣ್ಯದ ಮಾರುತಗಳು 
ಬೀಸಿ 23 ವರ್ಷಗಳಲ್ಲಿ ಪೂರ್ಣಗೊಂಡಿತು. ಇದರಿಂದ ಎಷ್ಟೋ ಮನಸ್ಸುಗಳು ಬದಲಾದುವು. 
ಎಷ್ಟೋ ಹೃದಯಗಳ ಕೊಳೆ ಮಾಯವಾದುವು. ಇದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಈ ಅನುಗ್ರಹದ 
ವರ್ಷಧಾರೆಯು ಮನಸ್ಸಿನಲ್ಲಿ ಕಠಿಣ ಕಾಯಿಲೆಯಿದ್ದವರಿಗೆ ಮತ್ತು ಅದು ಸಾಕುತ್ತಿರುವವರಿಗೆ ಮಾತ್ರ 


ಪ್ರವಾದಿ ವಚನಗಳು 239 


ಸೀಮಿತವಾಗಿರಲಿಲ್ಲ ಅಲ್ಲಾಹನ ಈ ಅನುಗ್ರಹವು ಕುರ್‌ಆನಿನ ರೂಪದಲ್ಲಿಇಂದಿಗೂ ನಮ್ಮಮಧ್ಯೆ ಇದೆ. 
ಕುರ್‌ಆನಿನ ಪ್ರಭಾವದಿಂದ ಹೃದಯದಲ್ಲುಂಟಾಗುವ ಬದಲಾವಣೆಯೇ ಆರೋಗ್ಯದ ಲಕ್ಷಣವಾಗಿದೆ. 


1:25 1,8 ಚಟ 
ಹ ಗ ಬ ಬ ಇ BNE dh 8 
(ಗ) Ags ಟಟ ANU 

283. ಪ್ರವಾದಿ ಪತ್ನಿ ಆಯಿಶಾ(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- 
ಓ ಆಯಿಶಾ! ಅಲ್ಲಾಹನು ಮೃದು ಸ್ವಭಾವಿಯಾಗಿದ್ದಾನೆ. ಮೃದು ಸ್ವಭಾವವನ್ನು ಮೆಚ್ಚುತ್ತಾನೆ. 
ಅವನು ಕಠೋರ ಸ್ವಭಾವಕ್ಕೆ ಕೊಡದ್ದನ್ನು ಹಾಗೂ ಮೃದು ಸ್ವಭಾವದ ಹೊರತು ಬೇರಾವುದಕ್ಕೂ 
ನೀಡದ್ದನ್ನು ಮೃದು ಸ್ವಭಾವಕ್ಕೆ ಕೊಡುತ್ತಾನೆ. (ಮುಸ್ಲಿಮ್‌) 
ಟಿಪ್ಪಣಿ: } 

2. ಸಹೀಹ್‌ ಬುಖಾರಿಯಲ್ಲಿರುವ ಒಂದು ಹದೀಸ್‌ನ ಪದಗಳು ಹೀಗಿವೆ- "ಅಲ್ಲಾಹನು 
ಮೃದು ಸ್ವಭಾವಿಯಾಗಿದ್ದಾನೆ. ಎಲ್ಲವಿಷಯಗಳಲ್ಲೂಮೃದು ನೀತಿಯನ್ನು ಇಷ್ಟಪಡುತ್ತಾನೆ.” . 

ಈ ಹದೀಸ್‌ನಲ್ಲಿ ಮೃದುತ್ವ ಮತ್ತು ಮೃದು ನೀತಿಯ ಶ್ರೇಷ್ಠತೆ ಸಾಬೀತಾಗುತ್ತದೆ. 
ಮೃದುತ್ವವು ಅಲ್ಲಾಹನ ಗುಣವಾಗಿರುವಾಗ ಅದರ ಮಹಿಮೆಯನ್ನು. ನಿರಾಕರಿಸಲಾಗದು. 
ಮೃದುತ್ವದಲ್ಲಿ ಅಲ್ಲಾಹನು ಬಹಳ ವೈಶಾಲ್ಯ ಮತ್ತು ಸಮೃದ್ಧಿಯಿರಿಸಿದ್ದಾನೆ. ಮೃದುತ್ವದಿಂದ 
ಮಾನವನು ಕಠೋರತೆಯಿಂದ ಗಳಿಸದ್ದನ್ನು ಗಳಿಸಬಲ್ಲನು. ಆದರೆ ಮೃದುತ್ವ ಮತ್ತು ಕರುಣೆ 
ಯೊಂದಿಗೆ ಪರಸ್ಪರರ ವಿಷಯದಲ್ಲಿ ವರ್ತಿಸಬೇಕಾದುದು ಮಾನವನ ಹಿತದ ಬೇಡಿಕೆಯಾಗಿದೆ. 
ಅಲ್ಲಾಹನಿಗೆ ಅವನ ದಾಸರು ಪರಸ್ಪರ ಕರುಣಾಳುಗಳಾಗಿರುವುದೇ, ಇಷ್ಟ ಇದರಿಂದ ಲೌಕಿಕ 
ಪ್ರಯೋಜನಗಳೂ ಇವೆ. ತನ್ನ ವ್ಯಕ್ತಿತ್ವಕ್ಕೂ ಪ್ರಯೋಜನವಿದೆ. ಮೃದುತ್ವವು ಚಾರಿತ್ರ್ಯದ 
ಸೌಂದರ್ಯವಾಗಿದೆಯೆಂದು ಸಾಮಾನ್ಯವಾಗಿ ಜನರಿಗೆ ತಿಳಿದಿರುವುದಿಲ್ಲ ಅದರಿಂದ ಮಾನವನಿಗೆ 
'ದೊರೆಯುವ ಶಾಂತಿ ನೆಮ್ಮದಿಯು ವರ್ಣಿಸಲಸಾಧ್ಯ. ಅದು ತುಂಬಾ ಆಕರ್ಷಕವೂ ಆಗಿದೆ. ಇತರರ 
ಮೇಲೆ ಅದು ಬೀರುವ ಪ್ರಭಾವವನ್ನು ಅಳಿಸಲು ಸಾಧ್ಯವಿಲ್ಲ. 


240 ಪ್ರವಾದಿ ವಚನಗಳು 


ಕುಟುಂಬ ನಿರ್ಮಾಣ 
' ವಿಹಾರಕ್ಕೆ ಪ್ರೇರಣೆ 


ಫೋ ಚಟ ಕ( 
ಕೆ 93 5 ಅಕ! 

ಗ ಹ TT a piso Bh 
ಕಜ 7 


೫1 ಹುತತ ಚಲಿ ಈ ೫ ೬೬೮% ಕ 
le 6೨10 ೫ 1414 Sh i SiC si 96 
JTS IF BED gst i 03 3 
j ತಳ als 44) Ws Sah: OS EE dh 
MILF 353 ds ಚ] ಗ iss! 45 


| ee 5 ಭೂ) 

284. ಅನಸ್‌. ಬಿನ್‌ ಮಾಲಿಕ್‌(ರ) ಹೇಳುತ್ತಾರೆ- ಮೂವರು ವ್ಯಕ್ತಿಗಳು ಆಯಿಶಾರಿಂದ 
ಪ್ರವಾದಿಯವರ(ಸ) ಆರಾಧನಾ ಕರ್ಮಗಳ ಕುರಿತು ಕೇಳಲು ಬಂದರು. ಅವರು ತಿಳಿಸಿದಾಗ, 
ಅದು ಬಹಳ ಕಡಿಮೆಯಾಯಿತೆಂದು ಅವರಿಗೆ. ಕಂಡಿತು. ಅವರು ಹೇಳಿದರು- ನಾವು 
ಪ್ರವಾದಿಯವರಿಗೆ ಸಮಾನರಾಗುವುದು ಹೇಗೆ? ಪ್ರವಾದಿಯವರ ಹಿಂದಿನ ಮತ್ತು ಮುಂದಿನ 
ಪಾಪಗಳು ಕ್ಚಮಿಸಲ್ಪಟ್ಟಿವೆ. ಅವರಲ್ಲೊಬ್ಬನು ಹೇಳಿದನು- ನಾನು ರಾತ್ರಿಯಿಡೀ ನಮಾರು್‌ 
ಮಾಡುವೆನು. ಇನ್ನೊಬ್ಬನು ಹೇಳಿದನು- ನಾನು ಯಾವಾಗಲೂ ಉಪವಾಸ ಆಚರಿಸುವೆನು. 
ಎಂದೂ ಬಿಡಲಾರೆ. -ಮತ್ತೊಬ್ಬನು ಹೇಳಿದನು- ನಾನು ಸ್ವೀಯರಿಂದ ದೂರವಿರುವೆನು. 
ಎಂದೂ ವಿವಾಹವಾಗಲಾರೆ. ಆಗ ಪ್ರವಾದಿ(ಸ) ಬಂದರು. ಅವರು ಹೇಳಿದರು- ನೀವೇನಾ 
ಇಂತಿಂತಹ ಮಾತನ್ನು ಹೇಳಿದವರು! ಅಲ್ಲಾಹನಾಣೆ! ನಾನು ನಿಮ್ಮೆಲ್ಲರಿಗಿಂತಲೂ ದೊಡ್ಡ 
ಭಕ್ತನು. ನಿಮ್ಮೆಲ್ಲರಿಗಿಂತ ಹೆಚ್ಚು ಅಲ್ಲಾಹನನ್ನು ಭಯ. ಪಡುವವನು.` 'ಆದರೂ ನಾನು 
ಉಪವಾಸವನ್ನೂ ಆಚರಿಸುತ್ತೇನೆ. ತೊರೆಯುತ್ತಲೂ ಇದ್ದೇನೆ. ನಮಾರುನ್ನೂ ಮಾಡುತ್ತೇನೆ. 
ನಿದ್ರಿಸುತ್ತಲೂ ಇದ್ದೇನೆ ಮತ್ತು ಸ್ತ್ರೀಯರೊಂದಿಗೆ ವಿವಾಹವನ್ನೂ ಮಾಡುತ್ತೇನೆ. ನೆನಪಿಡಿರಿ! 
ಯಾರು ನನ್ನ ವಿಧಾನವನ್ನು ತೊರೆಯುತ್ತಾನೋ (ಇಷ್ಟ ಪಡುವುದಿಲ್ಲವೊ) ಅವನು 
ಖಂಡಿತ ನನ್ನವನಲ್ಲ? (ಬುಖಾರಿ) 


ಪ್ರವಾದಿ ವಚನಗಳು . 241 


ಟಿಪಣಿ: 

i . ದೇವನನ್ನು ಅರಿಯುವುದರಿಂದ ದೇವ ಭಯ-ಭಕ್ತಿ ಭಕ್ತಿ ಉಂಟಾಗುವುದು. ಧರ್ಮದ 
ಜ್‌ ಇದುವೇ. ಬುಖಾರಿಯ ಒಂದು ಹದೀಸ್‌ ಹೀಗಿದೆ- ನಾನು ಅವರಿಗಿಂತ ಹೆಚ್ಚು 
ಅಲ್ಲಾಹನನ್ನು ಅರಿತವನು. ಅವರಿಗಿಂತ ಹೆಚ್ಚು ಅಲ್ಲಾಹನ ಭಯ ನನ್ನಲ್ಲಿದೆ. ಕ 

ಶಿ ಅಂದರೆನನಗೆಎಲ್ಲರಿಗಿಂತಹೆಚ್ಚು ಆಲ್ಲಾಚನಛಯ- ಭಕಿಯಿದ್ದರೂನಾನು ಆರಾಧನೆಯನ್ನೂ 
ಮಾಡುತ್ತೇನೆ. ವಿವಾಹವನ್ನೂಮಾಡುತ್ತೇನೆ. ನಾನು ತಂದಿರುವುದು ಸನ್ಯಾಸದ ವೈರಾಗ್ಯದ ಧರ್ಮವಲ್ಲ 
ಈ ಲೋಕದಲ್ಲಿದ್ದುಕೊಂಡು ಸಾಮಾಜಿಕ ಮತ್ತು ಗೃಹ ಕರ್ತವ್ಯಗಳನ್ನು ವಹಿಸಿಕೊಂಡು ಶುದ್ಧ ಮತ್ತು 
ಪಾವನ ಜೀವನ ನಡೆಸುವುದನ್ನೇ ಅಲ್ಲಾಹನು ಇಷ್ಟಪಡುತ್ತಾನೆ. ನನ್ನ ಜೀವನ ರೀತಿಯನ್ನು ಬಿಟ್ಟುಇತರ 
ಮಾರ್ಗಗಳನ್ನು ಅನುಸರಿಸುವವನು ನನ್ನ ಅನುಯಾಯಿಯಲ್ಲ 

285. ಇಬ್ನು ಅಬ್ದಾಸ್‌(ರ) "ಹೇಳುತ್ತಾರೆ- ಪರಸರ ಪ್ರೀತಿಸುವ ಇಬ್ಬರ ಪಾಲಿಗೆ 
ವಿವಾಹದಷ್ಟು ಪ್ರಿಯವಾದ ಬೇರಾವ ವಸ್ತುವನ್ನೂ ನೀವು ಕಾಣಲಾರಿರಿ.3 (ಇಬ್ನು ಮಾಜ) 


ಟಿಪ್ಪಣಿ: 
3. ಅಂದರೆ ವಿವಾಹವು ಎರಡು ಹೃದಯಗಳನ್ನು ಪ್ರೀತಿಯ ಆಧಾರದಲ್ಲಿ ಒಂದು ಗೂಡಿಸುತ್ತದೆ. 
ಅದರಿಂದಾಗಿ ಅವರು ಪರಸ್ಪರರನ್ನು ಗಾಢವಾಗಿ ಪ್ರೀತಿಸುತ್ತಾರೆ. 
ಪತಿ-ಪತ್ನಿಯರ ಪರಸ್ಪರ ಸಂಬಂಧವು ಪ್ರೀತಿ ಮತ್ತು ಸಹಾನುಭೂತಿಯದ್ದಾಗಿರುತ್ತದೆಂದು ಈ 
ಹದೀಸ್‌ನಿಂದ ವ್ಯಕ್ತವಾಗುತ್ತದೆ. ಅದು ಕೇವಲ ಕಾನೂನಾತ್ಮಕ ಸಂಬಂಧವೆಂದು ಭಾವಿಸುವುದು ಅದರ 
ಪಾವಿತ್ರ್ಯದ ಬಗ್ಗೆ ಅಜ್ಞಾನವೆಂದಲ್ಲದೆ ಬೇರೇನೂ ಅಲ್ಲ 


ಮೂ ಹ್ಮ 
EMSS IE: IEP) EP) ಹೂ ಬಟ) 
18881454405; ೫ 1 ೫) ಹಿ 
(ol! sd ಚಚ. Lh 011 
286. ಅಬೂ ಸಠದ್‌(ರ) ಮತ್ತು ಇಬ್ನು ಅಬ್ದಾಸ್‌(ರು ಹೇಳುತ್ತಾರೆ- ಪ್ರವಾದೀಸ) 
ಹೇಳಿದರು: ಒಬ್ಬನಿಗೆ ಮಗು ಜನಿಸಿದರೆ ಅದಕ್ಕೆ ಉತ್ತಮ ಹೆಸರನ್ನಿಡಬೇಕು ಮತ್ತು 
ಶಿಷ್ಟಾಚಾರವನ್ನು ಕಲಿಸಬೇಕು. ಅನಂತರ ಅವನು ಪ್ರೌಢಾವಸ್ಥೆಗೆ ತಲುಪಿದರೆ ಅವನ ವಿವಾಹ 
ಮಾಡಿಸ ಬೇಕು. ಇನ್ನು ಅವನುಪ್ರೌ ಥಿ ಢಾವಸ್ಥೆಗ ತಲುಪಿದ ಬಳಿಕ ಅವನ ವಿವಾಹಮಾಡಿಸದೆ ಇದ್ದು 
ಅವನು ಪಾಪಕೃತ್ಯ ದಲ್ಲಿ ಸಿಲುಕಿದರೆ ಅವನ; ಪಾಪ ಭಾರ ಅವನ ತಂದೆಯ ಮೇಲಿರುವುದು." 
. (ಬೈಹಕ- ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: | 
4. ತಂದೆಗೆ ತನ್ನ ಸಂತಾನದ ಮೇಲಿರುವ ಹೊಣೆಗಾರಿಕೆಗಳನ್ನು ಈ ಹದೀಸ್‌ನಿಂದ ಚೆನ್ನಾಗಿ 
ತಿಳಿದು ಕೊಳ್ಳಬಹುದು. ಒಂದು ಆದರ್ಶ ಸಾತ್ವಿಕ ಸಮಾಜದಲ್ಲಿ ಮಕ್ಕಳ ಮತ್ತು ಪ್ರೌಢರ ವೈಚಾರಿಕ 


242 ಪ್ರವಾದಿ ವಚನಗಳು 


ಬೆಳವಣಿಗೆಯು ಹೆತ್ತವರ ಪ್ರೀತಿಯಿಂದಾಗುವುದು. ತಮ್ಮ ಮಕ್ಕಳು ಸಜ್ಜಾರಿತ್ರ್ಯವಂತರಾಗಿರಬೇಕೆಂದು 
ಹೆತ್ತವರ ಆಗ್ರಹವಾಗಿರುತ್ತದೆ. ಆದರೆ ಒಂದು ಸಮಾಜದಲ್ಲಿ ತಂದೆಯಾದವನು ತನ್ನ ಮಗನಿಗೆ 
ಒಳ್ಳೆಯ ಹೆಸರನ್ನೂ ಇಡದಿದ್ದರೆ ಅವನಿಂದ ಹೆಚ್ಚಿನದ್ದೇನನ್ನು ನಿರೀಕ್ಷಿಸಬಹುದು. ಮಗುವಿಗೆ ಅತ್ಯುತ್ತಮ 
ಹೆಸರಿಡುವುದು ತಂದೆಯ ಕರ್ತವ್ಯವಾಗಿದೆ. ಹೆಸರಿನ ಪ್ರಭಾವವು ಇಡೀ ಜೀವನದ ಮೇಲೆ ಬೀಳುವುದು 
ಒಂದು ಮಾನಸಿಕ ಸತ್ಯವಾಗಿದೆ. ಮಕ್ಕಳ-ಶಿಕ್ಷಣ ತರಬೇತಿಯ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು. ಅವರಿಗೆ 
ಜೀವನದ ಉನ್ನತ ಮೌಲ್ಯಗಳು ಮತ್ತು ಇಸ್ಲಾಮೀ ಶಿಷ್ಟಾಚಾರಗಳನ್ನು ಕಲಿಸದಿರುವುದು ಅವರನ್ನು 
ವಿನಾಶಕ್ಕೆ ತಳ್ಳಿದಂತೆ. 

ಪುತ್ರನು ಪ್ರೌಢನಾದರೆ ಕೂಡಲೇ ಅವನ ವಿವಾಹದ ಕುರಿತು ಆಲೋಜಿಸಬೇಕು. ಸಮಯಕ್ಕೆ 
ಸರಿಯಾಗಿ ವಿವಾಹ ಮಾಡಿಸದೆ ಆತ ಲೈಂಗಿಕ ಅರಾಜಕತೆ ಮತ್ತು ವ್ಯಭಿಚಾರದಲ್ಲಿ ಸಿಲುಕಿದರೆ ಅದರೆ 
ಪಾಪದ ಫಲದಿಂದ ತಂದೆ ನುಣುಚಿಕೊಳ್ಳುವಂತಿಲ್ಲ ಹುಡುಗನಂತೆ ಹುಡುಗಿಯ ಕುರಿತೂ ಇದೇ 
ಆದೇಶವಿದೆ. ವಿವಾಹ ಯೋಗ್ಯಳಾದ ಕೂಡಲೇ ಅವಳ ವಿವಾಹ ಮಾಡಿ ಬಿಡಬೇಕು. 


ಎರಿ ಕ್ಯ 5 ಖೈ [ARPT ses 3.8 343 
SN JS: 5 8 op NFB i 5 153 
ಫಿ ೭%, ಕಿ, ೨ಡಿ ಸಿ 0 ಹ 
(elisa 81೬11 ಟಿ! 3 ಓಂ 

287. ಅಬ್ದುಲ್ಲಾಜಿನ್‌ ಉಮರ್‌(ರ) ಹೇಳುತ್ತಾರೆ- ಪ್ರವಾದಿವರ್ಯರುಸೆ ಹೇಳಿದರು: 

"ಈ ಲೋಕವು ಒಂದು ಸಂಪತ್ತಾಗಿದೆ ಮತ್ತು ಸಚ್ಚರಿತ ಸ್ಟ್ರೀಯು ಈ ಲೋಕದ ಅತ್ಯುತ್ತಮ 

ಸಂಪತ್ತಾಗಿರುವಳು'' (ಮುಸ್ಲಿಮ್‌) 


ವಿವಾಹದ ಉದ್ದೇಶ 


pc ಯೂ ಸ್ಸ 3 PE 44 222 
BB AM ye (ಹೂ ಆ; J (pd AS 55 
ESTE ಯೀ ಲಲ್‌ ಟಟ ಲಲ NG 
ಚಿ ಟುಟ ಬೂ ಪಿರಿ: ಟಿಕ್ಕಿ ಬು ಟ್ರೂ 
ಎಂ yy PR 3 ಇ 
(ಟಟ!) ಆಹಹ) dr 8 lie ೨೨ ಜಾ 
288. ಉತ್ಪಾಬಿನ್‌ ನುದರ್‌(ರ) ಹೇಳುತ್ತಾರೆ: ನಾವು ಪ್ರವಾದಿ(ಸು ಅವರ ಬಳಿಯಲ್ಲಿದ್ದೆವು, 
ಅವರು ತಾಸೀಮ್ಜೀಮ್‌(ಅಲ್‌ ಕಸಸ್‌) ಅಧ್ಯಾಯವನ್ನು ಪಠಿಸಿದರು. ಅದರಲ್ಲಿ ಮೂಸಾ(ಅ) 
ಅವರ ಕತೆಗೆ ತಲುಪಿದಾಗ ಹೇಳಿದರು- ಮೂಸಾ(ಅ) ತಮ್ಮ ಗುಪ್ತಾಂಗವನ್ನು ರಕ್ಷಿಸುವ ಮತ್ತು 
ತಮ್ಮ ಹೊಟ್ಟೆಯನ್ನು ತುಂಬಿಸುವ ಸಲುವಾಗಿ ಎಂಟು ಅಥವಾ ಹತ್ತು ವರ್ಷಗಳ ಕಾಲ ನೌಕರಿ 
ಮಾಡಿದರು." (ಅಹ್ಮದ್‌, ಇಬ್ಲುಮಾಜು 


ಪ್ರವಾದಿ ವಚನಗಳು ಸ 4 243 


ಟಿಪ್ಪಣಿ: _ K ಕ್ಕ 
1. ಮೂಸಾ(ಅ) ಮದ್‌ಯನ್‌ಗೆ ಹೋಗಿ ತಲುಪಿದರು; ಅಲ್ಲಿ ಓರ್ವ ವಯೋವೃದ್ಧ 
(ಶುಐಬ್‌(ಅರ) ಮಗಳನ್ನು ವಿವಾಹವಾಗುವ ಶರ್ತದೊಂದಿಗೆ ಅವರ ಬಳಿ ಎಂಟು ಅಥವಾ 
ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದರು ಎಂಬ ಚರಿತ್ರೆಯು ಅಲ್‌ ಕಸಸ್‌ ಅಧ್ಯಾಯದಲ್ಲಿ 
ವಿವರವಾಗಿ ಬಂದಿದೆ. 
ಮೂಸಾ(ಅ) ಅಲ್ಲಿಗೆ ಅಸಹಾಯಕ ಸ್ಥಿತಿಯಲ್ಲಿ ತಲುಪಿದ್ದರು. ತಮ್ಮ ಹೊಟ್ಟೆಯನ್ನು 
ಧರ್ಮಸಮೃತ ಆಹಾರ ತುಂಬಿಸಲು ಮತ್ತು ವಿವಾಹವಾಗಿ ತಮ್ಮಕಾಮಾಪೇಕ್ಸೆಯನ್ನು ತೀರಿಸಲು 
ಮತ್ತು ತಮ್ಮನ್ನು ವ್ಯಭಿಚಾರದಿಂದ ರಕ್ಷಿಸಲು ಎಂಟು ಅಥವಾ ಹತ್ತು ವರ್ಷಗಳ ಸೇವೆಗೈದರು. 
ಮಾನ ರಕ್ಷಣೆ ಮತ್ತು ಪರಿಶುದ್ಧ ಜೀವನಕ್ಕೆ ಬಹಳ ಮಹತ್ವನಿದೆಯೆಂದು ಇದರಿಂದ 
ತಿಳಿದು ಬರುತ್ತದೆ. ಅದಕ್ಕಾಗಿ ಯಾವುದೇ ಕೆಲಸ ಮಾಡಲು ನಾಚಿಕೆ ಪಡಬಾರದು. 


ಎ ಯ್‌ ಸಸ EE 
2೬೬6850 1328: ರಕ 


pl 


ಕ Jos ಹ ಟಚ್‌ 
PHI MAE 8) 
ಕೆ ಗ {AS oA pa ಜಃ 
ಹ pad ಚ್‌ ಬ ತ ಯ ಬಬ 
ಮಬ ಲ ಿೌ್ಟ 6 A NN 
(eas) Ey BUY ಯ್ಯ ಬಜಿ ರಯ ಖಿ 
289. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರು ಹೇಳುತ್ತಾರೆ- -ಪ್ರವಾದಿಸು ಹೇಳಿದರು: 
ಯುವಕರೇ! ನಿಮ್ಮಲ್ಲಿ ವಿವಾಹದ ಹೊಣೆಗಾರಿಕೆಯನ್ನು ಹೊರುವ ಸಾಮರ್ಥ್ಯವಿರುವವನು 
ವಿವಾಹವಾಗಬೇಕು. ಏಕೆಂದರೆ ವಿವಾಹವು ದೃಷ್ಟಿಯನ್ನು ತಗ್ಗಿಸುತ್ತದೆ ಮತ್ತು ಮಾನವನ್ನು 
ರಕ್ಷಿಸುತ್ತದೆ, ಹಾಗೆ ಮಾಡಲಾಗದವನು ಉಪವಾಸ ಆಚರಿಸಲಿ. ಏಕೆಂದರೆ ಅದು 
ಕಾಮಾಪೇಕ್ಟೆಯನ್ನುತಡೆಯುತ್ತದೆ.' - ; (ಬುಖಾರಿ, ಮುಸ್ಲಿಮ್‌) 


( 
3 


ಟಿಪ್ಪಣಿ: 

2. ತ ಹದೀಸ್‌ನಲ್ಲಿವಿವಾಹದ ಒಂದು ಪ್ರಧಾನ ವಿಶೇಷತೆಯನ್ನು ಹೇಳಲಾಗಿದೆ. ವಿವಾಹದಲ್ಲಿ 
ಮಾನರಕ್ಷಣೆ ಮತ್ತು ದೃಷ್ಟಿಯ ಪಾವಿತ್ರ್ಯತೆಗೆ ದೊಡ್ಡ ಪಾತ್ರವಿದೆ. ಅವುಗಳನ್ನು ಕಾಪಾಡಬೇಕಾದರೆ 
ಮನುಷ್ಯ ವಿವಾಹದಿಂದ ಹಿಂಜರಿಯಬಾರದು. ಅನ್ಯಥಾ ಅವನಿಗೆ ಅಪಾಯ ತಪ್ಪಿದ್ದಲ್ಲ ಅವನು 
ಯಾವ ' ಸಮಯದಲ್ಲೂ ಜಾರಿ ಬೀಳುವ ಅಪಾಯವಿರುತ್ತದೆ. ಪತ್ನಿಯಿರುವಾಗ ಮಾನರಕ್ಷಣೆ 
ಮತ್ತು ದೃಷ್ಟಿಯನ್ನು ಕಾಪಾಡುವುದು ಸುಲಭ. ಯಾವುದೇ ಕಾರಣದಿಂದ ಅವನಿಗೆ ವಿವಾಹವಾಗಲು 
ಸಾಧ್ಯವಿಲ್ಲವೆಂದಾದರೂ ಪರಿಶುದ್ಧತೆಯನ್ನು ಪಾಲಿಸಲು ಪ್ರಯತ್ನಿಸಲೇಬೇಕು. ವಿವಾಹ ಮಾಡದಿದ್ದರೆ 
ಉಪವಾಸ ಆಚರಿಸಬೇಕು. ಅದರ ಮೂಲಕ ಕಾಮಾಖೇಕ್ಷೆಯನ್ನು ನಿಯಂತ್ರಿಸಬಹುದು. 
ಉಪವಾಸದಿಂದ ಮನುಷ್ಯ ತನ್ನನ್ನು ದಾರಿ ತಪ್ಪೆವುದರಿಂದ ರಕ್ಷಿಸಬಹುದು. | 


244 ಪ್ರವಾದಿ ವಚನಗಳು 
ವಿವಾಹ ಕ್ರಮ 


ಬೋ ಲ 8 AL 3 0 [ 
ತ EEE) FE I 
(es) Spel 5S 55 ok 
290. ಇಬ್ನು ಉಮರ್‌(ರ) ಹೇಳುತ್ತಾರೆ- ನಿಮ್ಮ ಪೈಕಿ ಒಬ್ಬನು ವ್ಯಾಪಾರ ಮಾಡುವಾಗ 
ಇನ್ನೊಬ್ಬನು ಅದಕ್ಕೆ ಕೈ ಹಾಕಬಾರದು. ಅದೇ ರೀತಿ ಒಬ್ಬನು ತನ್ನ ಸಹೋದರನು ವಿವಾಹ 
ಪ್ರಸ್ತಾಪ ಮಾಡುತ್ತಿರುವಾಗ ತಾನು ಪ್ರಸ್ತಾಪ ಮಾಡಬಾರದು. ಮೊದಲು ಮಾತಾಡಿದವನು ಕೈ 
ಬಿಟ್ಟರೆ ಅಥವಾ ಅವನಿಗೆ ಅದರ ಅನುಮತಿ ನೀಡಿದರೆ ಮಾಡಬಹುದು. (ಬುಖಾರಿ) 
ಟಿಪ್ಪಣಿ: 
1. ಅಂದರೆ ಒಬ್ಬನು ಮಾರಾಟ ಮಾಡುವಾಗ ಇನ್ನೊಬ್ಬನು ಅವನನ್ನು ತನ್ನತ್ತ ಕರೆಯಬಾರದು. 
ಯಾರದೇ ವ್ಯಾಪಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಧರ್ಮಸಮ್ಯತವಲ್ಲ 
2. ಅಂದರೆ ಒಬ್ಬನು ಒಂದು ಕಡೆ ವಿವಾಹ ಪ್ರಸ್ತಾಪ ಮಾಡುವಾಗ ಅಲ್ಲಿಗೆ ತಾನು ಹೋಗಿ ತನ್ನ 
ವಿವಾಹ ಪ್ರಸ್ತಾಪ ಮಾಡುವುದು ಸಲ್ಲದು. ಅದರಿಂದ ಆ ಸಹೋದರನ ಹಕ್ಕು ಚ್ಯುತಿಯಾಗುತ್ತದೆ. 
ಇದು ಸರಿಯಲ್ಲ ಅಲ್ಲದೆ, ತನ್ನ ಸಹೋದರನೊಬ್ಬನು ವಿವಾಹ ಪ್ರಸ್ತಾಪ ಮಾಡಿದಲ್ಲಿಗೆ ತಾನೂ ಪ್ರಸ್ತಾಪ 
ಕಳಿಸುವುದು ಸಭ್ಯ ನಡವಳಿಕೆ ಮತ್ತು ಉತ್ತಮ ಶಿಷ್ಟಾಚಾರವಲ್ಲ ಒಂದು ವೇಳೆ ಆ ಸಹೋದರನ 
ವಿವಾಹ ಪ್ರಸ್ತಾಪವು ತಿರಸ್ಕೃತವಾದಲ್ಲಿ ಅಲ್ಲಿಗೆ ವಿವಾಹ ಪ್ರಸ್ತಾಪ ಕಳಿಸಬಹುದು ಅಥವಾ ವಿವಾಹ 
ಪ್ರಸ್ತಾಪ ಮಾಡಿದವನೇ ಹಿಂತೆಗೆದರೆ ಅಥವಾ ತನ್ನ ಕಡೆಯಿಂದ ಅನುಮತಿ ನೀಡಿದರೆ ಅಲ್ಲಿಗೆ ಪ್ರಸ್ತಾಪ 
ಕಳಿಸುವುದರಲ್ಲಿ ಅಭ್ಯಂತರಎಲ್ಲ 


CES 


PS SS ST ಸೆ PS 

ಚಟ UN ಬ ಲ LI (Gp LSE 563 

WEL: EI pI AS GEE sd: 08 

: I) 
291. .ಆಯಿಶಾ(ರ) ಹೇಳುತ್ತಾರೆ- ನಾನು ಪ್ರವಾದಿಯವರಲ್ಲಿ ಕೇಳಿದೆ- ಅಲ್ಲಾಹನ 
ಸಂದೇಶವಾಹಕರೇ ಸ್ತ್ರೀಯೊಂದಿಗೆ ವಿವಾಹದ ಕುರಿತು ಅನುಮತಿ ಪಡೆಯಬೇಕೇ? 
ಪ್ರವಾದಿ(ಸ) ಹೌದೆಂದು ಉತ್ತರಿಸಿದರು. ನಾನು ಹೇಳಿದೆ- ಕನ್ಯೆಯೊಂದಿಗೆ ಅನುಮತಿ ಕೇಳಿದರೆ 


ಆಕೆ ನಾಚಿಕೆಯಿಂದ ಮೌನ ವಹಿಸುತ್ತಾಳೆ. ಪ್ರವಾದಿ(ಸ) ಹೇಳಿದರು- ಆಕೆಯ ಮೌನವೇ 
ಆಕೆಯ ಅನುಮತಿಯಾಗಿದೆ. (ಬುಖಾರಿ) 


ಪ್ರವಾದಿ ವಚನಗಳು 245 


ಪ ಪಃ Aye HU Dy 
6 
ND ST TEST 
292. ಇಬ್ನು ಅಬ್ಬಾಸ್‌(ರ) ' ಹೇಳುತ್ತಾರೆ- ಕನ್ಯೆ ಯೊಬ್ಬಳು ಪ್ರವಾದಿಯವರ(ಸ) 
ಬಳಿಗೆ ಬಂದು, ತನ್ನನ್ನು ತನ್ನ ತಂದೆ ವಿವಾಹ ಮಾಡಿಕೊಟ್ಟಿದ್ದಾರೆ, 'ಆದರೆ ಈ ವಿವಾಹ ತನಗೆ - 
ಇಷ್ಟವಿಲ್ಲವೆಂದು ಹೇಳಿದಳು. ಪ್ರವಾದಿಯವರು ಆಕೆಗೆ “(ಇಷ್ಟವಿದ್ದರೆ ಮುಂದುವರಿಸುವ, 
ಎ! ೈಥಾ ಫ ಫಸ್ಕ್‌ ಮಾಡುವ) ಆಯ್ಕೆಯ ಸ್ವಾತಂತ್ರ ತ ನೀಡಿದರು. (ಅಬೂ ದಾವೂದ್‌) 


ಆ si 1:4 ಈ 5: Hp ಸ್ರ ೫3 
33/0 
Gk 0 11 ಕ್ಕ 

293. ಆಯಿಶಾ(ರ) ಹೇಳುತ್ತಾರೆ- ಪ್ರವಾದೀಸ) ಹೇಳಿದರು- ಪರಿಶ್ರಮವಿಲ್ಲದ ಸರಳ 
ವಿವಾಹವೇ ಸಮೃದ್ಧಿದಾಯಕ ವಿವಾಹವಾಗಿದೆ.' (ಬೈಹಕಿ- ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 

3. ಅಂದರೆ ಯಾವುದೇ ಕಷ್ಟದಿಲ್ಲದ, ವರನಿಂದ ಭಾರೀ ಸಂಖ್ಯೆ ಮಹರ್‌ ಆಗಲಿ, ಇನ್ನಿತರ 
ಬೇಡಿಕೆಗಳಾಗಲಿ ಇರಿಸದ ವಿವಾಹ. ಪತ್ನಿಯು ಸಂತೃಪ್ತಳು. ಪತಿಯ ಸ್ಥಾನಕ್ಕಿಂತ ಅಧಿಕವಾದ ಯಾವುದೇ 
ಸಂಪತ್‌-ಸೌಕರ್ಯವನ್ನು ಬಯಸದವಳು. ಬಗೆ ಬಗೆಯ ಬೇಡಿಕೆಗಳನ್ನು ಮುಂದಿಟ್ಟು ಪತಿಯನ್ನು 
ಉಪದ್ರವಿಸದವಳು. ಇಂತಹ ವಿವಾಹವೇ ಅತ್ಯುತ್ತಮ ವಿವಾಹವಾಗಿದೆ. 


ks EIS: ಈ ಚ ಫೌ (3) 114/೫1 
OE 1:5 0 ಜತ 
(ವ axle cl cS, ೨೨1! «Sle J) 
294. ಅಬೂ ಹುರೈರಾ(ರ) ತೇಳುತ್ತಾರೆ- ಪ್ರವಾದೀಸು ಹೇಳಿದರು: ಒಬ್ಬನಿಗೆ ಇಬ್ಬರು 
ಪತ್ನಿಯರಿದ್ದು ಅವನು ಅವರೊಂದಿಗೆ ಸಮಾನವಾಗಿ ವರ್ತಿಸದಿದ್ದರೆ, ನಿರ್ಣಾಯಕ ದಿನದಂತು 


ಜಸ ಪಾರ್ಶ್ವವಾಯು ಪೀಡಿತನಾಗಿ ಹಾಜರಾಗುವನು.' 
(ತಿರ್ಮಿದಿ, ಅಬೂದಾವೂದ್‌, ನಸಾಈ, ಇಬ್ನು ಮಾಜ, ದಾರಿಮೀ) 


2೫ 


"ಟೆ 

246 ಪ್ರವಾದಿ ವಚನಗಳು 
ಟಿಪ್ಪಣೆ: ಸ 

1. ಪತ್ನಿಯು ಪತಿಯ ಅರ್ಧಾಂಗಿಯಾಗಿರುತ್ತಾಳೆ. ಅವಳೊಂದಿಗೆ ನ್ಯಾಯಪೂರ್ಣವಾಗಿ 
ವರ್ತಿಸದಿದ್ದರೆ- ಅವನು ತನ್ನದೇ ಶರೀರಕ್ಕೆ ಹಾನಿಯುಂಟು ಮಾಡುತ್ತಾನೆ. ಇದನ್ನು ಈ ಲೋಕದಲ್ಲಿ 
ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ಪರಲೋಕದಲ್ಲಂತೂ ಇದರ ವಾಸ್ತವಿಕತೆಯು ಪ್ರಕಟವಾಗಲಿರುವುದು. ' 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಇಬ್ಬರು ಪತ್ನಿಯರನ್ನು ಇರೆಸಬಹುದೆಂಬ 
ಶರೀಅತ್‌ನ ಆದೇಶವು ಇಬ್ಬರಿಗಿಂತ ಹೆಚ್ಚಿನ ಪತ್ನಿಯರಿಗೊ ಅನ್ವಯಿಸುತ್ತದೆ. ಅವನು ಎಲ್ಲರೊಂದಿಗೂ 
ಸಮಾನವಾಗಿ ವರ್ಶಿಸಬೇಕು. ' 


ಶ್ರೇಷ್ಠಮಹಿಳೆ 


೨ ತ ಖಿ FE ಲ ಲ್‌ಲ್‌್‌್‌ ್‌ ದಯ 
ಸ SLM gy ಚಿ: 8 (8 sl 53 
ig Wa Ap ES hE 
(ols as es) YU Y 
295. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಯವರಲ್ಲಿ ಯಾರೋ ಕೇಳಿದರು- 
ಅತ್ಯುತ್ತಮ ಮಹಿಳೆ ಯಾರು? ಪ್ರವಾದಿ(ಸ) ಹೇಳಿದರು- ಪತಿಯು ತನ್ನನ್ನು ನೋಡಿದಾಗ 
ಆತನನ್ನು ಸ ತೃಪ್ರಗೊಳಿಸುವವಳು, ಪತಿಯು ಏನಾದರೂ ಆದೇಶಿಸಿದಾಗ ಅದನ್ನು 
ಪಾಲಿಸುವವಳು ಹಾಗೂ ತನ್ನ ಮತ್ತು ತನ್ನ ಸೆಂಪತ್ತಿನ ವಿಷಯದಲ್ಲಿ ಆತನಿಗೆ ಇಷ್ಟವಿಲ್ಲದ 
ಯಾವುದನ್ನೂ ಮಾಡದವಳು. (ನಸಾಈ, ಬೈಹಕಿ-ಶುಲ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 
1. "ತನ್ನಸಂಪತ್ತು' ಎಂದರೆ ತನ್ನಒಡೆತನದಲ್ಲಿರುವ ತನ್ನದೇ ಸಂಪತ್ತಾಗಿರಬಹುದು ಅಥವಾ ತನ್ನ 
ವಶದಲ್ಲಿರುವ ಪತ್ರಿಯ ಸಂಪತ್ತೂ ಆಗಿರಬಹುದು. 
ಪತಿಯ ಸಂಪ: ಪತ್ತನ್ನಷ್ಟೇ ಅಲ್ಲ ತನ್ನ ಸಂಪತ್ತನ್ನೇ ಆದರೂ ಪತಿಗೆ ಇಷ್ಟವಿಲ್ಲದ ` ರೀತಿಯಲ್ಲಿ 
ಖರ್ಚು ಮಾಡದಿರುವುದು ಉತ್ತಮ ಪತ್ನಿಯ ಲಕ್ಷಣವಾಗಿದೆ. ಪತಿಯು ವಹಿಸಿಕೊಟ್ಟ ಸಂಪತ್ತನ್ನು. ಆಕೆ 
ಸುರಕ್ಷಿತವಾಗಿಡುತ್ತಾಳೆ. ಯಾವುದೇ ರೀತಿಯ ವಂಚನೆ ಮಾಡುವುದಿಲ್ಲ ಆಕೆಯು ಪತಿಯ ಸೊತ್ತನ್ನು 
ಖರ್ಚು ಮಾಡುವಾಗ ಅದರಲ್ಲಿಪತಿಯ ಇಷ್ಟವಿರುತ್ತದೆ. ಪತಿಯ ಇಷ್ಟವಿಲ್ಲದೆ ಆಕೆ ಒಂದು ಪೈಸೆಯನ್ನೂ 
ಖರ್ಚು ಮಾಡಲಾರಳು. 


ಕ್ರವಾದಿ ವಚನಗಳು" 247 


$1. 0-3 


sly: 1೫66 ೫% 4h ೪3೨38: 04113 3 
AS ಭಃ 31 is sk NE 
5 ಸಪ ಆ ವ ಸಿಕ ಶಿಕ ಎ ಜರಿ 
(ಗ SH). yy CHIEF 
296. ಅಬೂ ಹುರೈೆರಾ(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸು ಹೇಳಿದರು- ಅಲ್ಲಾಹನ 
ಸೇಲೆ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವವನು ತನ್ನ ನೆರೆಹೊರೆಯವರನ್ನು 
ಕತಾಯಿಸಬಾರದು. ಅದೇ ರೀತಿ ಮಹಿಳೆಯರೊಂದಿಗೆ ಸದ್ದರ್ಶನೆ ತೋರಬೇಕೆಂಬ 
ಉಪದೇಶವನ್ನು ಸ್ವೀಕರಿಸಬೇಕು. ಏಕೆಂದರೆ ಮಹಿಳೆಯನ್ನು ಪಕ್ಕೆಲುಬಿನಿಂದ ಸೃಷ್ಟಿಸಲಾಗಿದೆ. 
ಸಕ್ಕೆಲುಬು ವಕ್ರವಾಗಿರುತ್ತದೆ. ಅತಿ ಹೆಚ್ಚುವಕ್ರವಾದ ಪಕ್ಕೆಲುಬು ಮೇಲ್ಮಾಗದಲ್ಲಿರುತ್ತದೆ. ನೀವು 
ಅದನ್ನು ನೇರಗೊಳಿಸ ಹೋದರೆ ಅದು ಮುರಿದು ಹೋಗುವುದು, ಅದನ್ನು ಹಾಗೆಯೇ 
ಬಿಟ್ಟರೆ “ವಕ್ರತೆ ಉಳಿದುಕೊಳ್ಳುವುದು. ಒಟ್ಟಿನಲ್ಲಿ ನೀವು ಮಹಿಳೆಯ ಕುರಿತು ಉಪದೇಶವನ್ನು 
ಕರಿ. ೯ (ಬುಖಾರಿ, ಮುಸ್ಲಿಮ್‌). 
ಟಿಪ್ಪಣಿ: 
2. "ಮಹಿಳೆ ಪಕ್ಕೆಲುಬಿನಿಂದ ಸೃಷ್ಟಿಸಲ್ಪಟ್ಟಿದ್ದಾಳೆ' ಎಂಬುದು ಒಂದು ನುಡಿಗಟ್ಟಾಗಿದೆ. ಕುರ್‌ 


ಇಲ್ಲೂ 
ಆನಿನಲ್ಲಿ ಹೀಗಿದೆ- ""ಮಾನವನು ದುಡುಕು ಸ್ವಭಾವದ ಸೃಷ್ಟಿ'' (21:37) ಬುಖಾರಿಯ ಒಂದು 
ಹದೀಸ್‌ನಲ್ಲಿ ಪ್ರವಾದಿ(ಸ) ಹೇಳಿದರು- ""ಸ್ವೀ ಪಕ್ಕೆಲುಬಿನಂಚದ್ದಾಳ. ಅದನ್ನು ನೀವು ನೇರಗೊಳಿಸಲು 
ಹೋದರೆ ಅದನ್ನು ಮುರಿದು ಹಾಕುವಿರಿ. ಅದರಿಂದ ಪ್ರಯೋಜನ ಪಡೆಯ ಬಯಸುವಿರಾದರೆ 


ಅದನ್ನುವಕ್ರವಾಗಿಯೇ ಇರಗೊಟ್ಟು ಪ್ರಯೋಜನ ಪಡೆಯಬಹುದು.” (ವರದಿ: ಅಬೂ ಹುರೈರಾ(ರ)) 

3” 2a 2 A ಕ್ಯ 

FE bY bp SES: EL AMS IS: ILE3 

MAL ಚ್‌ 

(ಗ) ೫ ಬಾ) sys 
297. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- ಯಾವನೇ 
ಸತ್ಯವಿಶ್ಚಾಸಿ ಪುರುಷನು ಸತ್ಯವಿಶ್ಚಾಸಿ ಮಹಿಳೆಯನ್ನು ದ್ವೇಷಿಸಬಾರದು, ಅವಳ ಒಂದು ಸ್ವಭಾವ 
ಅವನಿಗಿಷ್ಟವಾಗದಿದ್ದರೆ ಇನ್ನೊಂದು ಸ್ವಭಾವವು ಇಷ್ಟವಾಗಲೂಬಹುದು.? (ಮುಸ್ಲಿಮ್‌) 

ಟಿಪ್ಪಣಿ: 

3. ಹದೀಸ್‌ನ ತಾಶ್ಚರ್ಯ ಸ್ಪಷ್ಟವಿದೆ: ಸತ್ಯವಿಶ್ವಾಹಿ ಸ್ಟ್ರೀಯ ಇಷ್ಟವಿಲ್ಲದ ಗುಣವನ್ನು ಮಾತ್ರ 
ವಿಶ್ವಾಸಿಯಾದ ಪುರುಷನು ನೋಡಬಾರದು. ಅವಳಲ್ಲಿ ಇಷ್ಟವಾಗುವ ಗುಣಗಳೂ ಇರಬಹುದು, 


248 / ಪ್ರವಾದಿ ವಚನಗಳು 
ಆದ್ದರಿಂದ ಆಕೆಯ ಉತ್ತಮ ಗುಣಗಳನ್ನು ಪರಿಗಣಿಸಿ ಇಷ್ಟವಾಗದ ಮತ್ತು ಅರೋಚಕೆ ವಿಷಯಗಳ 
ಬಗ್ಗೆ ಸಹನೆಯಿಂದ ವರ್ತಿಸಬೇಕು ಮತ್ತು ಅವುಗಳನ್ನು ಕಡೆಗಣಿಸವುದೇ ಒಳ್ಳೆಯದು... ಲೋಕದಲ್ಲಿ 
ದೋಷವಿಲ್ಲದ ಸ್ಟ್ರೀ ಅಥವಾ ಪುರುಷ ಸಿಗುವುದು ಕಷ್ಟ ಆದ್ದರಿಂದ ಹೊಂದಾಣಿಕೆಯ ಮಾರ್ಗವನ್ನೇ 
ಅನುಸರಿಸಬೇಕಾದುದು ಜಾಣತನವಾಗಿದೆ. ದೋಷವಿಲ್ಲದ ಸಂಗಾತಿಯನ್ನು ಹುಡುಕುವವನು 
ಯಾವಾಗಲೂ ನ್ನು ಬದುಕಬೇಕಾಗುತ್ತದೆಂಬುದು ವಾಸ್ತವ 


ಜ್ರ 1/24: ಟ್‌ 1? 
ಬು ಬ Sb gd 84: (4% 
ಸೂ RE ಸ 115 ಹಿ? 


ಹ ಮ ಅಜ yi Ss ತಿ 
(el) Bd S55 

298. ಜಾಬಿರ್‌ ಬಿನ್‌ ಅಬ್ದುಲ್ಲಾ) ಹೇಳುತ್ತಾರೆ: ಹಜ್ಜತುಲ್‌ ಮಾನ ಸಂದರ್ಭದಲ್ಲಿ 
ಪ್ರವಾದಿ(ಸ) ತಮ್ಮ ಪ್ರವಚನದಲ್ಲಿ ಹೇಳಿದರು- ಜನರೇ! ಸ್ತ್ರೀಯರ ವಿಷಯದಲ್ಲಿ ಅಲ್ಲಾಹನನ್ನು 
ಭಯಪಡಿರಿ. ನೀವು ಅವರನ್ನು ಅಲ್ಲಾಹನ ರಕ್ಷಣೆಯೊಂದಿಗೆ ನಿಮ್ಮವರನ್ನಾಗಿ ಮಾಡಿಕೊಂಡಿರಿ." 
ಅವರ ಗುಪ್ತಾಂಗಗಳನ್ನು ಅಲ್ಲಾಹನ ಆದೇಶದಂತೆ ನಿಮಗೆ ಧರ್ಮಬದ್ಧಗೊಳಿಸಿರಿ. ನೀವು 
ನಿಮ್ಮ ಹಾಸಿಗೆಗೆ ನಿಮಗಿಷ್ಟವಿಲ್ಲದ ವ್ಯಕ್ತಿಯನ್ನು ಬರಗೊಡದಿರುವುದು ಸ್ತ್ರೀಯರ ಮೇಲೆ ನಿಮ್ಮ 
ಹಕ್ಕಾಗಿದೆ. ಅವರು ನಿಮ್ಮ ಮಾತನ್ನು ಪಾಲಿಸದಿದ್ದರೆ ಅವರಿಗೆ ಹೊಡೆಯಿರಿ. ಆದರೆ ಬಲವಾಗಿ 
ಮತ್ತು ಗಾಯಗೊಳಿಸುವಂತೆ ಹೊಡೆಯದಿರಿ. ಅವರಿಗೆ ಸೂಕ್ತ ರೀತಿಯಲ್ಲಿ ಊಟ, ಬಟ್ಟೆ 
ನೀಡುವುದು ನಿಮ್ಮ ಮೇಲೆ ಅವರ ಹಕ್ಕಾಗಿದೆ. ` (ಮುಸ್ಲಿಮ್‌) 
ಟಿಪ್ಪಣಿ: 

4. ಅಂದರೆ ನೀವು ಅವರ ಹಕ್ಕುಗಳನ್ನು ನೀಡುವಿರಿ ಮತ್ತು ಅವರನ್ನು ಗೌರವಾದರಗಳೊಂದಿಗೆ 
ಇಡುವಿರಿ ಎಂದು ನಿಮ್ಮ ದೇವನೊಂದಿಗೆ ಪ್ರತಿಜ್ಞೆಮಾಡಿರುವರಿ. 

5. ಒಂದು ವರದಿ ಪ್ರಕಾರ ಪ್ರವಾದಿ(ಸ) ಹೇಳಿದರು- ಎಚ್ಚರಿಕೆ! ಸ್ಲೀಯರೊಂದಿಗೆ ಅತ್ಯುತ್ತಮ 
ರೀತಿಯಲ್ಲಿ ವರ್ತಿಸಿರಿ ಎಂದು ನಾನು ವಸಿಯ್ಯತ್‌ ಮಾಡುತ್ತೇನೆ. ಏಕೆಂದರೆ ಅವರು ನಿಮ್ಮ ಬಳಿ 
ಬಂಧಿಗಳಾಗಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಯಾವ ಅಧಿಕಾರವೂ ಅವರ ಮೇಲೆ ನಿಮಗಿಲ್ಲ ಅವರು ಸ್ಪಷ್ಟ 
ಅಶ್ಲೀಲ ಕಾರ್ಯಗಳನ್ನು ಮಾಡುವ ಹೊರತು. ಹಾಗೇನಾದರೂ ಅವರು ಅಶ್ಲೀಲ ಕಾರ್ಯಕ್ಕಿಳಿದರೆ 
ಅವರನ್ನು ಹಾಸಿಗೆಯಿಂದ ದೂರವಿಡಿ ಮತ್ತವರಿಗೆ ಹೊಡೆಯಿರಿ. ಆದರೆ ಪೆಟ್ಟು ಬಲವಾಗಿರಬಾರದು. 
ಗಾಯ ಗೊಳಿಸುವಂತಹದ್ದಾಗಿರಬಾರದು.' ಅವರು ನಿಮಗೆ ವಿಧೇಯರಾದರೆ ಅನಂತರ ಅವರನ್ನು 


ಪ್ರವಾದಿ ವಚನಗಳು 249 


ಸತಾಯಿಸುವಂತಾಗಲು ದಾರಿ ಹುಡುಕಬೇಡಿರಿ. ಕೇಳಿರಿ. ನಿಮಗೆ ನಿಮ್ಮ ಸ್ತ್ರೀಯರ. ಮೇಲೆ 
ಹಕ್ಕಿದೆ. ಅವರಿಗೆ ನಿಮ್ಮ ಮೇಲೂ ಹಕ್ಕಿದೆ. ನಿಮ್ಮ ಹಾಸಿಗೆಗೆ ನೀವು ಇಷ್ಟ ಪಡದಂತಹ ಯಾರನ್ನೂ 
ಬರಗೊಡದಿರುವುದು. ನಿಮ್ಮ ಮನೆಗೆ ನೀವು ಇಷ್ಟ ಪಡದ ಯಾರಿಗೂ ಅನುಮತಿ ನೀಡದಿರುವುದು 
ಅವರ ಮೇಲೆ ನಿಮ್ಮ ಹಕ್ಕಾಗಿದೆ. ಕೇಳಿರಿ, ನೀವು ಅವರಿಗೆ ಉತ್ತಮ ಬಟ್ಟೆ ಮತ್ತು ಉತ್ತಮ ಊಟ 
ನೀಡುವುದು ನಿಮ್ಮಮೇಲೆ ಅವರ ಹಕ್ಕಾಗಿದೆ. (ತಿರ್ಮಿದಿ: ಅಮ್ರ್‌ ಬಿನ್‌ ಅಹ್ನಸ್‌ ಜುಶಮಿಲ 


ತಲಾಕ್‌ 


did ಗರ Spd ES 
(21೨ ೬!) 3 
299. ಇಬ್ನು ಉಮರ್‌ ವರದಿ ಮಾಡುತ್ತಾರೆ- ಪ್ರವಾದೀಸ) ಹೇಳಿದರು: ಧರ್ಮ 
ಸಮ್ಮತವಾದ ವಿಷಯಗಳ ಪೈಕಿ ಅಲ್ಲಾಹನಿಗೆ ಅತ್ಯಂತ ಅಪ್ರಿಯ ವಿಷಯ ತಲಾಕ್‌ ಆಗಿದೆ. ` 
(ಅಬೂ ದಾವೂದ್‌) 
ಟಿಪ್ಪಣಿ: 
1. ಶರೀಅತ್‌ನಲ್ಲಿತಲಾಕ್‌ಗೆ ಅವಕಾಶವಿದ್ದರೂ ಆದೊಂದು ಅಪ್ರಿಯ ಕಾರ್ಯವಾಗಿದೆ. ಆದರೆ 
ಈ ಅವಕಾಶವನ್ನು ಅನಿವಾರ್ಯ ಸ್ಥಿತಿಗಳಲ್ಲಿ ಮಾತ್ರ ಉಪಯೋಗಿಸಬೇಕು. ಒಂದು ಹದೀಸ್‌ | 
ಹೀಗಿದೆ: ಭ್ರಮರಗಳಂತೆ ಕಂಡ ಚ ಹೂವುಗಳ ರುಚಿ ನೋಡುವ ಸ್ವೀಯರನ್ನೂ ಪುರುಷರ 
ಅಲ್ಲಾಹನು ಮೆಚ್ಚುವುದಿಲ್ಲ (ಬರಸ್ಹಾರ್‌) ಇನ್ನೊಂದು ಹದೀಸ್‌ನಲ್ಲಿ "ಅಲ್ಲಾಹನಿಗೆ ಈ ಇಷ 
ಸೃಷ್ಟಿಸಿರುವ ವಸ್ತುಗಳಲ್ಲಿ ಅತ್ಯಂತ ಪ್ರಿಯವಾಗಿರುವುದು ದಾಸಿಯನ್ನು ವಿಮೋಚನೆಗೊಳಿಸುವುದಾಗಿದೆ 
ಮತ್ತು ಆತನಿಗೆ ಈ ಭೂಮಿಯಲ್ಲಿ ಸೃಷ್ಟಿಸಿರುವವುಗಳ ಪೈಕಿ ಅತ್ಯಂತ ಅಪ್ರಿಯವಾದುದು ತಲಾಕ್‌ 
ಆಗಿದೆ' ಎಂದು ಹೇಳಲಾಗಿದೆ. 
ದಾಂಪತ್ಯ ಜೀವನದ ಉದ್ದೇಶವು ಶಾಂತಿ ಸಮಾಧಾನವಾಗಿದೆ. ಆದರೆ ಯಾವುದೋಕಾರಣದಿಂದ 
ಪತಿ ಪತ್ನಿಯರ ನಡುವೆ ವಿರಸವುಂಟಾಗಿ ದಾಂಪತ್ಯ ಬದುಕು ನರಕ ಸದೃಶವಾಗುವುದಾದರೆ ಅಂತಹ 
ಸ್ಥಿತಿಯಲ್ಲಿ ದಾಂಪತ್ಯ ಸಂಬಂಧವನ್ನು ಕೊನೆಗೊಳಿಸಬಹುದಾಗಿದೆ. ನಿಕಾಹ್‌ ಒಂದು ಒಪ್ಪಂದವಾಗಿದೆ. 
ಅದು ಕೊನೆಗೊಳ್ಳಲೂ ಸಾಧ್ಯವಿದೆ. ಆದರೆ ಅದಕ್ಕೆ ಕೆಲವು ನಿಯಮ ನಿಬಂಧನೆಗಳಿವೆ. ಅದನ್ನು 
ಪರಿಗಣಿಸಬೇಕಾಗಿದೆ. 
ಪತಿ-ಪತ್ನಿಯರ ಮಧ್ಯೆ ವಿರಸವುಂಟಾದರೆ ಅವರೇ ಅದನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ' 
ಆದರಲ್ಲಿ ಅವರು ಯಶಸ್ವಿಯಾಗದಿದ್ದರೆ ಪ್ರಕರಣವನ್ನು ಕಾರು (ನ್ಯಾಯಾಧೀಶುಗೆ ಒಪ್ಪಿಸಬೇಕು. 
ಅವರು. ಎರಡೂ ಕುಟುಂಬಗಳಿಂದ ಒಬ್ಬೊಬ್ಬ ಮಧ್ಯಸ್ತಿಕೆದಾರರನ್ನೂ ನೇಮಿಸಬೇಕು. ಅವರು 


259 ಪ್ರವಾದಿ ವಚನಗಳು 


ಪ್ರಕರಣದ ಕೂಲಂಕುಶ ಅಧ್ಯಯನ ನಡೆಸಿ ಇಬ್ಬರನ್ನೂ ಮನವೊಲಿಸಲು ಪ್ರಯತ್ನಿಸಿ “ಅವರ 
ಮಧ್ಯೆ ಸಂಧಾನವೇರ್ಪಡಿಸಬೇಕು. ನ್ಯಾಯಾಧೀಶರಿಗೆ ಸಂಧಾನ ಫಲಕಾರಿಯಾಗುವುದಿಲ್ಲವೆಂದು 
ಮನವರಿಕೆಯಾದಾಗ ಅನಿವಾರ್ಯವಾಗಿ ದಾಂಪತ್ಯ ಸಂಬಂಧ ಬೇರ್ಪಡಿಸುವರು. ಒಂದು ವೇಳೆ 
ಇದರಲ್ಲಿಪತಿಯ ಕಡೆಯಿಂದ ಅತಿರೇಕವಾಗಿದ್ದರೆ ಆತ ಸಂಪೂರ್ಣ ಮಶ್ರನ್ನು ಪಾವತಿಸಬೇಕು. ಪತ್ನಿಯ 
ಕಡೆಯಿಂದ ಅತಿರೇಕವಾಗಿದ್ದರೆ ಮಹ್ರ್‌ನ ಅರ್ಧಾಂಶವನ್ನು ಬಿಟ್ಟು ತರಾಕ್‌ ಪಡೆಯಬಹುದು. ಕು 
ಆನಿನಲ್ಲಿಇದರ ವಿವರಣೆಯಿದೆ. ಈ ಎರಡೂ ಹಂತಗಳನ್ನು ಮಟದ ತಲಾಕ್‌ ಕೊಡುವುದು ಸ ಸರಿಯಲ್ಲ 
ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೀಗೆ ತಪ್ಪಾದ ರೀತಿಯಲ್ಲಿ ತಲಾಕ್‌ ಕೊಟ್ಟಾಗ ಆಕೆಯನ್ನು ಮರಳಿ 
ಪಡೆಯುವಂತೆ ಪ್ರವಾದೀಸ) ಆದೇಶಿಸಿದ್ದರು. 

ನಿಕಾಹ್‌ ಫಸ್ಕ್‌ಮಾಡುವುದು ಒಳ್ಳೆಯ ವಿಷಯವಲ್ಲ ಆದ್ದರಿಂದ ಫಸ್ಕ್‌ನ ನಂತರ ಪತಿಗೆ ಇದ್ದತ್‌ 
ಅವಧಿ ಕಳೆದ ಬಳಿಕ ಮರಳಿ ಪಡೆಯುವ ಅವಕಾಶವನ್ನಿಡಲಾಗಿದೆ. ಇದ್ದತ್‌ ಕಳೆದ ನಂತರವೂ ನಿಕಾಹ್‌ 
ನವೀಕರಿಸುವ ಮೂಲಕ ಉತ್ತಮ ದಾಂಪ: ಕ್ಯ ಸಂಬಂಧವನ್ನು ಮುಂದುವರಿಸಲು ಅನುಮತಿಸಲಾಗಿದೆ. 
ಆದರೆ ಇನ್ನೊಮ್ಮೆ ತಲಾಕ್‌ ಆಗಿ ಬಿಟ್ಟರೆ ಆಗಲೂ ಮರಳಿ ಪಡೆಯುವ ಹಾಗೂ ಇದ್ದತ್‌ ಕಳೆದ ನಂತರ 
ಪುನಃ ನಿಕಾಹ್‌ ಮಾಡಿಕೊಳ್ಳಬಹುದಾಗಿದೆ. ಇದು ಕೊನೆಯ ಅವಕಾಶವಾಗಿದೆ. ಅದರ ನಂತರ 
ವಿರಸವುಂಟಾಗಿ ತಲಾಕ್‌ ಆಗಿ ಬಿಟ್ಟರೆ ಮರಳಿ ಪಡೆಯುವ ಅವಕಾಶವಾಗಲಿ, ಪುನರ್ವಿವಾಹಕ್ಕೆ 
ಅನುಮತಿಯಾಗಲಿ ಇರುವುದಿಲ್ಲ 

ಪತ್ನಿಗೆ ಒಂದು ತಲಾಕ್‌ ಕೊಡುವುದು ಅದರ ಸರಿಯಾದ ವಿಧಾನವಾಗಿದೆ. ಎರಡನೇ 
ಮತ್ತು ಮೂರನೇ ಬಾರಿ ಆವರ್ತಿಸುವ ಅಗತ್ಯವಿಲ್ಲ ಒಂದೇ ತಲಾಕ್‌ನಿಂದ ಅದರ ಉದ್ದೇಶ 
ಈಡೇರುತ್ತದೆ. ಒಂದೇ ಬಾರಿ ಮೂರು ತಲಾಕ್‌ ಕೊಡುವುದು ಬಿದ್‌ಅತ್‌ ಆಗಿದೆ. ಆದರೆ ಅದರಿಂದ 
ತಲಾಕ್‌ ಸಂಭವಿಸುತ್ತದೆಂದು ಇಮಾಮ್‌ ಅಬೂ ಹನೀಫಾ, ಮಾಲಿಕ್‌ ಮತ್ತು ಶಾಘಈಯವರ 
ಅಭಿಪ್ರಾಯವಾಗಿದೆ. ಆದರೆ ಇಮಾಮ್‌ ಅಹ್ಟದ್‌ ಬಿನ್‌ ಹಂಬಲ್‌ರ ಒಂದು ಅಭಿಪ್ರಾಯ 
ಇದೇ ಆಗಿದ್ದರೂ ಅನಂತರ ಅದನ್ನು ಹಿಂತೆಗೆದಿದ್ದಾರೆಂದು ಇಬ್ನು ತೀಮಿಯ್ಯಾ ಹೇಳಿದ್ದಾರೆ. 
ಒಬ್ಬನು ಒಂದೇ ಬಾರಿಗೆ ಮೂರು ಬಾರಿ ತಲಾಕ್‌ ಕೊಡಬಾರದು. ಕೊಟ್ಟರೆ ಅದು ಒಂದೇ ಎಂದು 
ಪರಿಗಣಿಸಲಾಗುವುದು. ಇಮಾಮ್‌ ಅಬೂ ಹನೀಫಾ ಇನ್ನೊಮ್ಮೆ ಕೊಟ್ಟ ಘತ್ವಾದಲ್ಲಿ ಮೂರು ತಲಾಕ್‌ 
ನ್ನು ಮರಳಿ ಪಡೆಯಲಾಗುತ್ತದೆ. ಅಂತಹ ತಲಾಕನ್ನು ಒಂದೇ ತಲಾಕೆಂದು ಹೇಳಿದ್ದಾರೆ. ಇಮಾಮ್‌ 
ಮಾಲಿಕ್‌ರವರ ಇನ್ನೊಂದು ಅಭಿಪ್ರಾಯವೂ ಇದುವೇ ಎಂದು ಮುಹಮ್ಮದ್‌ ಬಿನ್‌ ಮುಕಾತಿಲ್‌ 
ಹೇಳಿದ್ದಾರೆ. (ಉಮ್ಮದತುರ್ರಯಾಮ) 

ಕೆಲವು ಸಹಾಬಿಗಳು ಮತ್ತು ತಾಬಈಗಳೂ ಇದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. “ತಲಾಕ್‌ 
ಎರಡು ಬಾರಿ''(2:229) ಎಂದು ಕುರ್‌ಅನಿನಲ್ಲಿದೆ. ಇದು ತಲಾಕ್‌ನ ಮಧ್ಯೆ ಅವಧಿ ಇರಬೇಕೆಂದು 
ಸೂಚಿಸುತ್ತದೆ. 


ಪ್ರವಾದಿ ವಚನಗಳು 251 


ವ್ಯಭಿಚಾರ 


ಹ ಟ್‌ ಚ್ಮ ಜಾ 
ಚಚ ಮ್ಮ್‌ TG ಚಿ ಹಳ ಶಂ 
(1) (ಹಟ) 
300. ಅಮ್ರ್‌ ಬಿನ್‌ ಆಸ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು: ಒಂದು ಜನ 
ಸಮುದಾಯದಲ್ಲಿ ವ್ಯಭಿಚಾರ ವ್ಯಾಪಕವಾದಾಗ ಅದು ಬರಗಾಲಕ್ಕೆ ತುತ್ತಾಗುತ್ತದೆ' ಮತ್ತು 


ಒಂದು ಜನ ಸಮುದಾಯದಲ್ಲಿ ಲಂಚದ ಹಾವಳಿ ಹೆಚ್ಚಾದಾಗ ಅದರ ಮೇಲೆ ಭಯ ಭೀತಿ 
ಆವರಿಸುತ್ತದೆ.? | (ಅಹ್ಹದ್‌) 
ಟಿಪ್ಪಣಿ: 

- 1. ವಿಪತ್ತಿನ ಕಾರಣಗಳು ಕೇವಲ ಭೌತಿಕವಾಗಿರುವುದಿಲ್ಲ, ಅದಕ್ಕೆ ನೈತಿಕೆ ಕಾರಣಗಳೂ ಇರುತ್ತದೆ. 
ಭೌತಿಕ ವಿಧಾನಗಳನ್ನು ಬಳಸಿ ಬರಗಾಲ ಮತ್ತು ಹಸಿವನ್ನು ನೀಗಿಸಿ, ಐಶ್ವರ್ಯ ಮತ್ತು ಉತ್ಪನ್ನಗಳನ್ನು 
ಹೆಚ್ಚಿಸಲು ಸಾಧ್ಯವಿಲ್ಲ ಆದ್ದರಿಂದ ನೈತಿಕತೆಯ ಸುಧಾರಣೆಯ ಕಡೆಗೆ ಗಮನ ಹರಿಸಬೇಕು. 

2. ಒಂದು ಸಮಾಜದಲ್ಲಿ ಭ್ರಷ್ಟಾಚಾರ ಮತ್ತು ಲಂಚೆ ವ್ಯಾಪಕವಾದರೆ ಜನಸಾಮಾನ್ಯರು 
ಮಾತ್ರವಲ್ಲ ಅಧಿಕಾರಿಗಳ ಮನಸ್ಸಾಕ್ಷಿಯು ಸತ್ತು ಹೋಗಿದೆಯೆಂದರ್ಥ. ಲಂಚಕೋರ ಅಧಿಕಾರಿಯು 
ತನ್ನ ಕರ್ತವ್ಯವನ್ನು ಪೂರೈಸುವುದಿಲ್ಲ ಸತ್ಯನಿಷ್ಠರಲ್ಲಿ ವಿಶ್ವಾ ಮತ್ತು ನಂಬಿಕೆ ಹೊರಟು ಹೋಗಿರುತ್ತದೆ. 
ಜನತೆಯಲ್ಲಿ ಶಾಂತಿ ಸಮಾಧಾನ ಉಳಿದಿರುವುದಿಲ್ಲ ಅನಂತರ ಪ್ರತಿಯೊಬ್ಬನನ್ನೂ ಭಯ-ಭೀತಿ 
ಕಾಡುವಂತಹ ವಾತಾವರಣ ಸೃಷ್ಟಿಯಾಗುತ್ತದೆ. ನೀತಿ-ಜಾರಿತ್ರ್ಯದ ಅಭಾವದಲ್ಲಿ ಜನತೆಯು ಹೇಡಿ 
ಗಳೂ, ಅಧೀರರೂ ಆಗಿ ಬಿಡುತ್ತಾರೆ. ಅದನ್ನು ತಡೆಗಟ್ಟುವಂತಹ ಶಕ್ತಿ ಅವರಲ್ಲಿರುವುದಿಲ್ಲ 

. ಮಹಿಳೆಯ ಕಾರ್ಯಕ್ಷೇತ್ರ 
PS 9 ಪ್‌ ಹಿ ಬಾ ಚ್‌ 6 ಗ 
1. 3೫5760೨: ಅಕಿ ಟೂ) ಟೂ 5 
| ಹ ASN ಚೌ AUC 4 
ಆ) 5 ಹ so Je 5S: JS dates Ml 01 

301. ಆಯಿಶಾ(ರ) ವರದಿ ಮಾಡುತ್ತಾರೆ. ಅವರು ಹೇಳಿದರು: ಪ್ರವಾದಿಯವರೇ! 
ನಾವುಜಿಹಾದ್‌(ಧರ್ಮ ಯುದ್ದ ಅನ್ನು; ಎಲ್ಲಕರ್ಮಗಳಿಗಿಂತಲೂ ಶ್ರೇಷ್ಠವೆಂದು ಭಾವಿಸುತ್ತೇವೆ. 


252 ಪ್ರವಾದಿ ವಚನಗಳು 


ಹಾಗಿರುವಾಗ ನಾವೇಕೆ ಜಿಹಾದ್‌ ಮಾಡಬಾರದು? ಪ್ರವಾದಿ(ಸ) ಹೇಳಿದರು- ಆದರೆ ಶ್ರೇಷ್ಠ 
ಜಿಹಾದ್‌ ಸ್ವೀಕಾರಾರ್ಹವಾದ ಹಜ್ಜ್‌ ಆಗಿದೆ. _ (ಬುಖಾರಿ) 
ಟಿಪ್ಪಣಿ: 

1. ಸ್ತ್ರೀಯರ ನೈಜ ಕಾರ್ಯಕ್ಷೇತ್ರವು ಪುರುಷರದ್ದ್ಲ ಅವರು ರಣರಂಗಕ್ಕೆ 
ಧುಮುಕಲಾಗದಿದ್ದರೆ ಅವರು ಬೇಸರ “ಪಡಬಾರದು. ಅವರಿಗೆ ಹಜ್ಜ್‌ ಮತ್ತು ಉಮ್ರಾಗಳು 
ಜಿಹಾದ್‌ನಂತಿದೆ. ಅಷ್ಟೇ ಅಲ್ಲ ಸ್ವೀಕಾರಾರ್ಹ ಹಜ್ಜ್‌ ಶ್ರೇಷ್ಠ ಜಿಹಾದ್‌ಗೆ ಸಮನಾಗಿದೆ. ಹಜ್ಜ್‌ 
ಮಬ್ರೂರ್‌ ಅಂದರೆ ಎಲ್ಲನಿಬಂಧನೆಗಳನ್ನೂ ಪಾಲಿಸಿ ಮಾಡುವ ಹಾಗೂ ಕಾಪಟ್ಯ ಮತ್ತು ಆಡಂಬರದ 
ಛಾಯೆಯೂ ಇಲ್ಲದ ಹಜ್ಜ್‌ ಆಗಿದೆ. 


SA ES: 8 ಹ 
(೨, SP) iW (110111. 
302. ಇಬ್ನು ಉಮರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ನಿಮ್ಮಲ್ಲಿ 
ಯಾರದಾದರೂ ಪತ್ನಿ ಮಸೀದಿಗೆ ಹೋಗಲು ಅನುಮತಿ ಕೇಳಿದರೆ ಆಕೆಯನ್ನು 
ತಡೆಯಬಾರದು.? (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: ' 
2. ಮಹಿಳೆಯರಿಗೆ ಮಸೀದಿಗೆ ಹೋಗುವ. ಅನುಮತಿಯಿದೆ. ಆದರೆ ಅವರು ನಮಾರುನ್ನು 
ತಮ್ಮ ಮನೆಯಲ್ಲೇ ನಿರ್ವಹಿಸುವುದು ಉತ್ತಮ. ಮಸೀದಿಗೆ ಹೋಗುವುದರಿಂದ ಏನಾದರೂ 
ಕಿರುಕುಳದ ಭಯವಿದ್ದರೆ ಅವರು ಹೋಗಲೇ ಬಾರದು. ಆರಂಭ ಕಾಲದ ಮಹಿಳೆಯರು ಧರ್ಮದ 


ವಿಷಯಗಳನ್ನು ಕಲಿಯುವ ಉದ್ದೇಶದಿಂದಲೂ ಮಸೀದಿಗೆ ಹೋಗುತ್ತಿದ್ದರು. ಆದರೆ ಇಂದು ತಮ್ಮ 
ಮನೆಗಳಲ್ಲೇ ಧರ್ಮದ ವಿಷಯಗಳನ್ನು ಸುಲಭದಲ್ಲಿಕಲಿಯಬಹುದು. 


ಏಕಾಂತದ ಅಪಾಯ 


ಹ a AE  ೃ ರ 
[|)೫ ಹೂ ಫಸಳ: LM IE: PD) 4 
ಜ್‌ ೫ ಎಂಗ F< 0° ಹೆ ಪ್‌ ಹ 97 ಗ [ed 
(ee) $F 410 ಕ್ರ ಶಿ! Se 
303. ಜಾಬಿರ್‌(ರು ಹೇಳುತ್ತಾರೆ: ಪ್ರವಾದಿ(ಸು ಹೇಳಿದರು: ಎಚ್ಚರಿಕೆ! ಪತಿ ಅಥವಾ 
ವಿವಾಹ ನಿಷಿದ್ಧ ಪುರುಷನ ಹೊರತು ಯಾವ ಪುರುಷನೂ ವಿವಾಹಿತ ಸ್ವೀಯ ಜೊತೆಯಲ್ಲಿ 
ರಾತ್ರಿ ಕಳೆಯಬಾರದು.' (ಮುಸ್ಲಿಮ್‌) 


ಪ್ರವಾದಿ ವಚನಗಳು 253 
ಟಿಪ್ಪಣಿ: 

1. ಅಂದರೆ ಪತಿ ಅಥವಾ ವಿವಾಹ ನಿಷಿದ್ಧ ಪುರುಷನ ಹೊರತು ವಿವಾಹಿತ ಸ್ಟ್ರೀಯ ಜೊತೆಯಲ್ಲಿ 
ಪರ ಪುರುಷನು ರಾತ್ರಿ ಕಳೆಯಬಾರದು. ರಾತ್ರಿ ಹೊತ್ತು ಅದೂರಾತ್ರಿಯ ಏಕಾಂತದಲ್ಲಿದೈಹಿಕ ಬಯಕೆಗೆ 
ಬಲಿ ಬಿದ್ದು ಏನೂ ತಪ್ಪು ಕೆಲಸ ಮಾಡಿ ಬಿಡುವ ಅಪಾಯವಿರುತ್ತದೆ. ಶರೀಅತ್‌ ವ್ಯಭಿಜಾರವನ್ನಷ್ಟೇ 
ನಿಷೇಧಿಸಿದುದಲ್ಲ, ಅದು ಮಾನವನನ್ನುಕೆಡುಕು ಮತ್ತು ಲೈಂಗಿಕ ಸ್ವಚ್ಛಂಧತೆಯೆಡೆಗೆ ಕೊಂಡೊಯ್ಯುವ 
ಎಲ್ಲ! ದ್ವಾರಗಳನ್ನೂ ಮುಚ್ಚಿ ಬಿಟ್ಟಿದೆ. 

ವಿವಾಹ ನಿಷಿದ್ದರೆಂದರೆ ಅವರೊಂದಿಗೆ ಎಂದೆಂದಿಗೂ ವಿವಾಹ ಸಾದ್ಯವಿಲ್ಲದಂತಹವರು ತಂದೆ, 
ತಾತ, ಸಹೋದರ, ಪಿತೃ ಸಹೋದರ, ಸೋದರ ಮಾವ ಮೊದಲಾದವರು. 

ಸೀ ಕನ್ಯೆಯಾಗಿದ್ದರೆ ಏಕಾಂತದಲ್ಲಿರಾತ್ರೆ ಕಳೆಯಬಹುದೆಂದು ಹದೀಸ್‌ನ ಅರ್ಥವಲ್ಲ ವಿವಾಹಿತ 
ಸ್ವೀಗೆ ಅನ್ವಯವಾಗುವ ನಿಯಮವೇ ಕನ್ಯೆಗೂ ಅನ್ವಯವಾಗುತ್ತದೆ. 


ಬಾಂಧವ್ಯ ಪಾಲನೆ 


ged MINE ದ ವ 53 


ds EL G3 ಬ್ಬ ತಸಲೆ 


ಜಟ bien i ಒಟ್ಟೆ ಸಸಿ 
4 

(elo) SS ko 
304. ಅಸ್ಮಾ ಬಿಂತಿ ಅಬೂ ಬಕರ್‌(ರ) ಹೇಳುತ್ತಾರೆ- ಪ್ರವಾದಿಯವರೊಂದಿಗೆಸು 
ನಾನು ಕೇಳಿದೆ. 'ಪ್ರವಾದಿಯವರೇ, ನನ್ನ ತಾಯಿ ನನ್ನ ಬಳಿಗೆ ಬಂದಿದ್ದಾರೆ. ಆಕೆ 
ಬಹುದೇವಾರಾಧಕಿಯಾಗಿದ್ದಾರೆ. ಇದು ಪ್ರವಾದಿಯವರು ಕುರೈಶರೊಂದಿಗೆ ಸಂಧಾನ 
ಮಾಡಿದ ಕಾಲದಲ್ಲಿ ನಡೆದ ಘಟನೆಯಾಗಿತ್ತು. ನಾನು ಪ್ರವಾದಿಯವರೊಂದಿಗೆ ಕೇಳಿದೆ: 
ನನ್ನತಾಯಿ ನನ್ನ ಬಳಿಗೆ ಬಂದಿದ್ದಾರೆ. ಆಕೆ ಧರ್ಮದ ಬಗ್ಗೆ ತಿರಸ್ಕಾರ ಭಾವ ಹೊಂದಿದ್ದಾರೆ- 
ನಾನು ಸಂಬಂಧವನ್ನು ಪರಿಗಣಿಸಿ ಆಕೆಯೊಂದಿಗೆ ಉತ್ತಮವಾಗಿ ವರ್ತಿಸಬೇಕೆ? ಪ್ರವಾದಿ(ಸ) 
ಹೇಳಿದರು- ನಿನ್ನ ತಾಯಿಯ ಹಕ್ಕುಗಳನ್ನು ಪಾಲಿಸು.(ಉತ್ತಮವಾಗಿ ವರ್ಶಿಸು)' (ಮುಸ್ಲಿಮ್‌) 


ಟಪ್ಪಣಿ: 
1. ಸಂಬಂಧಿಕರು ಬಹುದೇವಾರಾಧಕರಾಗಿದ್ದರೂ ಸತ್ತ ಕೃವಿಷೇಧಗಳಾಗಿದ್ದರೂ ಅವರೊಂದಿಗೆ 
. ಸಾಧ್ಯವಾದಷ್ಟು ಉತ್ತಮವಾಗಿ ವರ್ತಿಸಬೇಕೆಂದು ಈ ಹದೀಸ್‌ನಿಂದ ತಿಳಿದು ಬರುತ್ತದೆ. ಇಲ್ಲಿ'ರಾಗಿಬ' 


254 ಪ್ರವಾದಿ ವಚನಗಳು 


ಅ ವ ।ವ ಗ ೨ ಅ 
ಎಂಬ ಪದ ಬಳಕೆಯಾಗಿದೆ. ಅದನ್ನು “ತಿರಸ್ಕಾರ'ವೆಂದು ನಾವು ಅನುವಾದಿಸಿದ್ದೇವೆ. ಅದಕ್ಕೆ "ಅಪೇಕ್ಷಿತ" 
ಎಂಬರ್ಥವೂ ಇದೆ. ಹಾಗಾದರೆ Nee ನನ್ನ ತಾಯಿ ಅಪೇಕ್ಷಿತಳಾಗಿ ಬಂದಿದ್ದಾರೆ. ಅಂದರೆ ನಾನು 
ಆಕೆಗೆ ಏನಾದರೂ ಸಹಾಯ ಮುಡವಿಂರರ್ಥ. 


ಆಂತ 


ಮಜ: ೬2/8: 8 (43 
ಸ «9 

(eles yo) & ಮು) (ಯಸ ಸಬು) ಚತ 

305. ಅನಸ್‌(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು: ತನ್ನ ಜೀವನಾಧಾರದಲ್ಲಿ 
ಸಮೃ ದ್ಧಿಯಾಗಲಿ ಮತ್ತು ತನಗೆ ದೀರ್ಫಾಯುಷ ಲಭಿಸಲಿ ಎಂದು ಬಯಸುವವನು ತನ್ನ 
ಸಂಬಂಧಿಕರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸಲಿ.3 (ಬುಖಾರಿ, ಮುಸ್ಲಿಮ್‌). 
ಟಿಪ್ಪಣಿ: 

2. ಜೀವನಾಧಾರದಲ್ಲಿ ಸಮೃದ್ಧಿ ಮತ್ತು ದೀರ್ಫಾಯುಷ್ಯಕ್ಕೆ ಬಾಹ್ಯ ಕಾರಣಗಳಲ್ಲದೆ 
ನೈತಿಕ ಕಾರಣಗಳೂ ಇರುತ್ತದೆ. ಇದು ವಿಧಿಯ ಮೇಲಿನ ವಿಶ್ವಾಸ ಸಕ್ಕೆ ವಿರುದ್ಧವಲ್ಲ ಏಕೆಂದರೆ ಈ 
ಕಾರಣಗಳೂ ವಿಧಿಯಲ್ಲೇ ಸೇರಿದೆ. ಜೀವನಾಧಾರ ಮತ್ತು ಆಯುಪ್ತ ಪೈದಲ್ಲಿ ಸಮೃದ್ಧಿಯು ಇದರಿಂದ 
ಆಗುತ್ತಿದೆಯೆಂದು ಮನುಷ್ಯನಿಗೇ ಮನವರಿಕೆಯಾಗುವುದು. ಅವನ ಸ ಸ್ವಲ್ಪಸಮಯವನ್ನು ಅಲ್ಲಾಹನು 
ಅವನಿಗೆ ಪ್ರಯೋಜನಕಾರಿಯಾಗಿ ಮಾಡುವನು. ಅವನಿಗೆ ಸಿಗುವ' ಜೀವನಾಧಾರದಿಂದ ಭಾರಿ 
ಪ್ರಯೋಜನ ಪಡೆಯುವನು. ಅಲ್ಲದೆ ಅವನ ಮಕ್ಕಳು ಅವನಿಗಾಗಿ ಪ್ರಾರ್ಥಿಸುವರು ಮತ್ತು ಅವರು 
ಸಜ್ಜನರಾಗಿ ಅವನ ಸ್ಮರಣೆಯನ್ನು ದೀರ್ಪ ಕಾಲದ ವರೆಗೆ ಉಳಿಸುವರು. 


ಹೆತ್ತವರ ಹಕ್ಕುಗಳು 


ಹ ೫ ಶ್ರೇ ಗೆ ಜೂ ಕತ್ತ ಆ ಜಟ ಟ್‌ ಟಚ್‌ 0 ಇ $0008 foe 
Mp 8: 8 pA (8) 
ep ಜ್‌ 
i 4: 4811 BSA: SS 

[OO id ಸ 
306. ಅಬೂ ಹುರೈೆರಾ(ರ) ಹೇಳುತ್ತಾರೆ- ಒಬ್ಬ ವ್ಯಕ್ತಿ ಪ್ರವಾದಿಸುರೊಂದಿಗೆ 
ಕೇಳಿದರು : ನನ್ನ ಸದ್ದರ್ಶನೆಗೆ ಹೆಚ್ಚು ಅರ್ಹರು ಯಾರು? ' ಪ್ರವಾದಿಸು ಹೇಳಿದರು- ನಿನ್ನ 
ತಾಯಿ. ಆ ವ್ಯಕ್ತಿ ಆ ಬಳಿಕ? ಪ್ರವಾದಿಣ) ನಿನ್ನ ತಾಯಿ. ಆ ವ್ಯಕ್ತಿ ಆ ಬಳಿಕ? 'ಪ್ರವಾದಿಸು ನನ್ನ 
ತಾಯಿ ಎರು ಹೇಳಿದರು. ಆ ವ್ಯಕ್ತಿ- ಆನಂತರ ಯಾರು? ಎಂದು ಕೇಳಿದಾಗ ಪ್ರವಾದಿ. 
ನಿನ್ನ ತಂದೆ ಎಂದುತ್ತರಿಸಿದರು.' : (ಬುಖಾರಿ, ಮುಸ್ಲಿಮ್‌) 


ಕ್ರವಾದಿ ವಚನಗಳು 255 


ಕ — 
ತಿಪ್ಪಣಿ: _ 
4 1. ತಂದೆ-ತಾಯಿಗಳ ಸೇವೆ ಮತ್ತು ಅವರನ್ನು ಗೌರವಿಸುವುದು ಮಕ್ಕಳ ಮೇಲೆ ಕಡ್ಡಾಯ. ಈ 
ನಿಸೆಯಲ್ಲಿಮಕ್ಕಳಿಗೆ ತಂದೆಗಿಂತತಾಯಿ ಹೆಚ್ಚುಗಮನಾರ್ಹಳು. ಈ ಹದೀಸ್‌ ಅದನ್ನೇ ಸಮರ್ಥಿಸುತ್ತದೆ. 
ನಾಯಿ ಸ್ಟ್ರೀಯಾಗಿರುವುದರಿಂದ ತಂದೆಗಿಂತ ದುರ್ಬಲಳಾಗಿರುತ್ತಾಳೆ. ಆದ್ದರಿಂದ ಮಕ್ಕಳು ತಾಯಿಯ 
ಎಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅದಲ್ಲದೆ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ತಾಯಿಯ ಪಾತ್ರವೇ 
10ದೆಗಿಂತ ಹೆಚ್ಚಿದೆ. ಆಕೆಯೇ ಗರ್ಭ ಧರಿಸುತ್ತಾಳೆ. ಹೆರಿಗೆಯ ನೋವನ್ನು ಅನುಭವಿಸುತ್ತಾಳೆ ಮತ್ತು 
ತುಗುವಿಗೆ ಮೊಲೆ ಹಾಲುಣಿಸುವ ಕೆಲಸವನ್ನು ಆಕೆಯೇ ಮಾಡುತ್ತಾಳೆ. 


90 


Jos ಆ.2೫ :ರಿಕೆ ಜು 
si si 02438. se ಹ 


MEI ಟ್‌ ಅ Li IS 
(5) 

307. ಅಬ್ದುಲ್ಲಾಬಿನ್‌ ಅಮ್ರ್‌(ರ) ಹೇಳುತ್ತಾರೆ. ಪ್ರವಾದೀಸ) ಹೇಳಿದರು- ಒಬ್ಬಮನುಷ್ಯ 
ತನ್ನ ತಂದೆ-ತಾಯಿಗಳನ್ನು ಬೈಯುವುದು ಮಹಾ ಪಾಪವಾಗಿದೆ. ಆಗ ಒಬ್ಬರು ಕೇಳಿದರು- 
ಅಲ್ಲಾಹನ ಸಂದೇಶವಾಹಕರೇ! ಯಾರಾದರೂ ತನ್ನ ತಂದೆ-ತಾಯಿಗಳನ್ನು ಬೈಯುವರೇ? 
ಪ್ರವಾದಿ(ಸ) ಹೇಳಿದರು- ಹೌದು. ಒಬ್ಬನು ಇನ್ನೊಬ್ಬನ ತಂದೆಯನ್ನು ಬೈ ಯುವಾಗ ಅವನು 
ಇವನ ತಂದೆಯನ್ನು ಬೈಯುವನು. ಇವನು ಅವನ ತಾಯಿಯನ್ನು. ಬೈಯುವಾಗೆ ಅವನು 
ಇವನ ತಾಯಿಯನ್ನುಬ್ಳ Ue ತ (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

2. ತಂದೆ- ತಾಯಿಗಳನ್ನು ಬೈಯುವುದು ದೊಡ್ಡ ಪಾಪವಾಗಿದೆ. ಒಬ್ಬನು ತನ್ನ 
ತೆಂದೆ- ತಾಯಿಗಳನ್ನು ಬೈಯದಿದ್ದರೂ ಇತರರ ತಂದೆ-ತಾಯಿಯರನ್ನು ಬೈದಾಗ ಅದೂ ತನ್ನ 
ತಂದೆ- ತಾಯಿಗಳನ್ನು ಬೈ ದಂತೆಯೇ ಇವನ ಕೆಟ್ಟವರ್ತನೆಯಿಂದಾಗಿ ಅವನ ಮಚ ತಾಯಿಗಳು ಚೈಗುಳೆ 
ತಿನ್ನಬೇಕಾಗುತ್ತದೆ. ಈ ರೀತಿ ತನ್ನ. ತಂದೆ- ತಾಯಿಗಳನ್ನೇ ಬೈದು ಮಹಾಪಾಪಕ್ಕೆ ಗುರಿಯಾಗುತ್ತಾನೆ. 


` ಮಕ್ಕಳ ಹಕ್ಕುಗಳು: 
ಚ್‌ ಲ ್ಸ್ಸ್ಸ್ಪ್‌ಫಫ್‌ ಫೀ 6 64ತ7 ; ೨4 68, ಕಂ 
SSL pels Ba SPAS HEI 
ತ್‌ I ಟಖ) 
(ರಿಸಿ! ಎಮ್ಮ 5 ge! sd 2) 


256 ಪ್ರವಾದಿ ವಚನಗಳು 


308. ಅಯ್ಯೂಬ್‌ ಬಿನ್‌ ಮೂಸಾ(ರು ತನ್ನ ತಂದೆಯಿಂದ ಮತ್ತು ಅವರು ತನ್ನ 
ತಂದೆಯಿಂದ ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- ಯಾವ ತಂದೆಯೂ ತನ್ನ 
ಮಕ್ಕಳಿಗೆ ಅತ್ಯುತ್ತಮ ಸಂಸ್ಕಾರಕ್ಕಿಂತ ಉತ್ತಮ ಶಿಕ್ಷಣ ನೀಡಿಲ್ಲ 

(ತಿರ್ಮಿದಿ, ಬೈಹಕಿ-ಶುಆ್‌ಬುಲ್‌ ಈಮಾನ್‌) 


ಟಿಪ್ಪಣಿ: 

1. ಒಬ್ಬತಂದೆ ತನ್ನ ಮಕ್ಕಳಿಗೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆ ಅತ್ಯು ತಮ ಸಂಸ್ಕಾರ 
ಮತ್ತು ಸರಿಯಾದ ಶಿಕ್ಷಣ ತರಬೇತಿಯಾಗಿದೆ. ತನ್ನ ಮಕ್ಕಳಿಗೆ ಅತ್ಯುತ್ತಮ ಉಡುಗೊರೆ ನೀಡಬೇಕೆಂಬ 
ಹಂಬಲವು ಸ್ವಾಭಾವಿಕವಾಗಿದೆ. ಆದರೆ ಮಕ್ಕಳಿಗೆ ನೀಡಬಹುದಾದ ಅತ್ಯುತ್ತಮ ವಸ್ತು ಅವರ 
ಸರಿಯಾದ ತರಬೇತಿಯಾಗಿದೆ. ಇದರತ್ತ ಜನರು ಗಮನ ಫಂಸುವುದು ಕಡಿಮೆ. ಈ ಹದೀಸ್‌ ಅದನ್ನೇ 
ನೆನಪಿಸುತ್ತದೆ. - 


ಜ್‌ ಕಿ ಮಲನ 8 TE ನ o£» 
ols: ; Lg: ಗ HLS 53 
ಶಕೆ ಹ ೦ನ 
ಟ್‌ dT ಕ 8; 
309. ಆಯಿಶಾ(ರು ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಒಬ್ಬನು ಹೆಣ್ಣು ಮಕ್ಕಳ 
ಮೂಲಕ ಸತ್ವ ಪರೀಕ್ಷೆಗೊಳಪಟ್ಟು ಅನಂತರ ಅವನು ಅವರೊಂದಿಗೆ ಅತ್ತು ತ್ತಮವಾಗಿ 
ವರ್ತಿಸಿದರೆ, ಆ ಹೆಣ್ಣು ಅವನಿಗೆ ನರಕದಿಂದ ತಡೆಯಾಗುವರು.3 (ಮುಸ್ಲಿಮ್‌) 
ಟಿಪ್ಪಣಿ: 
2. ಸಂತೋಷದಿಂದ ಅವರನ್ನು ಪೋಷಿಸಿದರೆ ಮತ್ತು ಅವರೊಂದಿಗೆ ಪ್ರೀತಿ ಕರುಣೆಯೊಂದಿಗೆ 
ವರ್ತಿಸಿದರೆ ಮತ್ತು ಉತ್ತಮ ವರರೊಂದಿಗೆ ಅವರ ವಿವಾಹ ಮಾಡಿ ಕೊಟ್ಟರೆ ಎಂದರ್ಥ. 
3. ಅಂದರೆ ಹುಡುಗಿಯರೊಂದಿಗೆ ಉತ್ತಮವಾಗಿ ವರ್ತಿಸಿದ ಕಾರಣಕ್ಕೆ ಅವನು ನರಕಾಗ್ನಿಯಿಂದ 
ರಕ್ಷಿಸಲ್ಪಡುವನು. ದೇವನ ಶಿಕ್ಷೆಯಿಂದ ಪಾರಾಗುವುದು ಮನುಷ್ಯನ ಮಹಾ ಸೌಭಾಗ್ಯವಾಗಿದೆ. 


dys 3 ್ಪ್ಳ್ಪ ತತ 
NRE ಚ ಆ HEB 
bu pis ಇಟ್‌ 


(೨೨50) SiS ಎಸ 0 2) 08 
310. ಅಬೂ ಹುರೈರಾ(ರ) ಹೀಗೆ ವರದಿ ಮಾಡುತ್ತಾರೆ- ಪ್ರವಾದಿಸು ಹುಸೈನ್‌ರನ್ನು 
ಮುದ್ದಿಸುತ್ತದ್ದುದನ್ನು ಕಂಡ ಅಕ್ರಆ್‌ ಬಿನ್‌ ಹಾಬಿಸ್‌ ಹೇಳಿದರು- ನನಗೆ ಹತ್ತು ಮಕ್ಕಳಿದ್ದಾರೆ. 


ಪ್ರವಾದಿ ವಚನಗಳು 257 
SE 
ನಾನು ಯಾರನ್ನೂ ಈ ವರೆಗೂ ಮುದ್ಧಿಸಿಲ್ಲ ಆಗ ಪ್ರವಾದೀಸು ಹೇಳಿದರು- ಕರುಣೆ 
ತೋರದವನ ಮೇಲೆ ಕರುಣೆ ತೋರಲಾಗುವುದಿಲ್ಲ" (ಅಬೂ ದಾವೂದ್‌) 
ಟಿಪ್ಪಣಿ: ಎ 

4. ಹೆತ್ತವರು ಮಕ್ಕಳನ್ನು ಪ್ರೀತಿಸುವುದು ಮತ್ತು ಒಲವು ಪ್ರಕಟಿಸುವುದು ಮಕ್ಕಳ ಹಕ್ಕಾಗಿದೆ. 
ಮಕ್ಕಳ ಮಾನಸಿಕ ಬೆಳವಣಿಗೆಯು ಅವರೊಂದಿಗೆ ಹೆತ್ತವರು ಪ್ರಕಟಿಸುವ ಪ್ರೀತಿಯನ್ನವಲಂಬಿಸುತ್ತದೆ. 
ಪ್ರೀತಿ ಸಿಗದ ಮಕ್ಕಳು ಮಾನಸಿಕವಾಗಿ ಅಸಮತೋಲನಕ್ಕೆ ಬಲಿಯಾಗುತ್ತಾರೆ. ಅವರ ಇಡೀ ಜೀವನದ 
ಮೇಲೆ ಅದರ ದುಷ್ಟ ಪ್ವರಿಣಾಮವುಂಟಾಗುತ್ತದೆ. 


ಅತಿಥಿ ಸತ್ಕಾರ 


Gls Oya 3% ಹಸ: ಕ್ಕೊ) 31463 ೫28 
ese 806 ಆ ಗ ಜ6ಜ 
06, Sy ಬೂ Wo pide SESE IE 


ಯ ಕಂ 


ಚತ ap: MeL 4} 
PE NS ಥು ರಿ 

” 233 

(ಆಟ) ಮಿಯ) ಗ್‌ ಹತ 
311. ಅಬೂ ಶುರೈಹ್‌ ಅದವ್ವೀರ) ಹೇಳುತ್ತಾರೆ- ಪ್ರವಾದಿ(ಸ) ಹೀಗೆ ಹೇಳಿರುವುದಾಗಿ 
ನಾನು ನನ್ನಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ ಕಂಡಿದ್ದೇನೆ- ಅಲ್ಲಾಹನ ಮತ್ತುಪರಲೋಕದಮೇಲೆ 
ವಿಶ್ವಾಸವಿರಿಸುವವನು ತನ್ನ ನೆರೆಯವನನ್ನು ಗೌರವಿಸಬೇಕು. ಅಲ್ಲಾಹ್‌ ಮತ್ತು ಪರಲೋಕದ 
ಮೇಲೆ ವಿಶ್ವಾಸವಿರುವವನು ತನ್ನ ಅತಿಥಿಯನ್ನು ಗೌರವಾದರಗಳೊಂದಿಗೆ ಸತ್ಕರಿಸಬೇಕು. 
ಅವರು ಕೇಳಿದರು: ಅಲ್ಲಾಹನ ಸಂದೇಶವಾಹಕರೇ ಅತಿಥಿ ಸತ್ಕಾರ ಎಷ್ಟು ದಿನ?' ಪ್ರವಾದೀಸ) 
ಹೇಳಿದರು- ಒಂದು ಹಗಲು ಮತ್ತು ಒಂದು ರಾತ್ರಿ ಮತ್ತು ಅತಿಥಿ ಸತ್ಕಾರದ ಅವಧಿ ಮೂರು 
ದಿನಗಳಾಗಿವೆ. ಅದಕ್ಕಿಂತ ಹೆಚ್ಚಾದರೆ ಅದು ಅವನ ಪಾಲಿಗೆ ಸದಕಾ(ದಾನು ಆಗಿದೆ. ಅಲ್ಲಾಹ್‌ 
ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರುವವನು ಉತ್ತಮ ಮಾತನ್ನೇ ಹೊರಡಿಸಬೇಕು 
ಅಥವಾ ಮೌನ ವಹಿಸಬೇಕು." (ಬುಖಾರಿ) 


258 ಪ್ರವಾದಿ ವಚನಗಳ 
ಟಿಪ್ಪಣಿ: 

1. ಅಂದರೆ ಪ್ರಥಮ ದಿನ ಅತ್ಯುತ್ತಮ ಆತಿಥ್ಯದ ದಿನವಾಗಿದೆ. 

2. ಎರಡನೆಯ ಮತ್ತು ಮೂರನೆಯ ದಿನ ಏನಾದರೂ ಇದ್ದರೆ ಅತಿಥಿಗೆ ಬಡಿಸಬಹುದು. 

3. ಪುಣ್ಯ ಕಾರ್ಯವಾಗಿದೆ. ; 

. 4, ಅಂದರೆ ನಾಲಗೆಯ ರಕ್ಷಣೆ ಬಹಳ ಅಗತ್ಯ. ಪರದೂಷಣೆ, ಬೈಗುಳ, ಹರಟೆ ಮತ್ತು ವ್ಯಥಃ 
ಮಾತುಕತೆಗಳನ್ನು ವರ್ಜಿಸಬೇಕು. ಮಾತಾಡುವುದಕ್ಕಿಂತ ಮುಂಚೆ, ತಾನಾಡುವ ಮಾತು, ವಿಶ್ವಾಸಿಯ 
ಸ್ವಭಾವಕ್ಕೆ ತಕ್ಕುದಾಗಿದೆಯೇ ಎಂದು ಆಲೋಜಿಸಬೇಕು. ಅಸಂಬದ್ಧ ಮತ್ತು ವ್ಯರ್ಥ ಮಾತುಕತೆಗಿಂ: 
ಮನುಷ್ಯ ಮೌನವಾಗಿರುವುದೇ ಉತ್ತಮ. 

ಅಲ್ಲಾಹನ ಮತ್ತು ಪರಲೋಕದ ಮೇಲೆ ವಿಶ್ವಾಸವು ಮಾನವನನ್ನು ನೈತಿಕ ಉನ್ನತಿಯೆಡೆಃ 
ಒಯ್ಯಲು ಅಪೇಕ್ಷಿಸುತ್ತದೆ. ಈಮಾನಿನ ಪ್ರಭಾವವು ಮಾನವನ ಬದುಕಿನಲ್ಲಿ ಗೋಚರಿಸದಿದ್ದರೆ ಅವನ. 
ಅದರ ಬೇಡಿಕೆಯನ್ನೇ ಅರಿತಿಲ್ಲವೆಂದರ್ಥ. ಈಮಾನಿಗೆ ಮನುಷ್ಯನ ಕೇವಲ ಮೂಲಭೂತ ವಿಶ್ವಾ 
ಸಿದ್ಧಾಂತಗಳೊಂದಿಗೆ ಸಂಬಂಧವಿರುವುದಲ್ಲ ಅದು ಮಾನವನ ಸಂಪೂರ್ಣ ಜೀವನವನ್ನು ಒಂದ. 
ವಿಶಿಷ್ಟ ಶೈಲಿಯಲ್ಲಿ ರೂಪಿಸ ಬಯಸುತ್ತದೆ. ಈಮಾನಿನ ಬೇಡಿಕೆಗಳನ್ನು ಪೂರೈಸಿದರೆ ನಾವು ಖಂಡಿಃ 
ಉನ್ನತ ಚಾರಿತ್ರ್ಯವಂತರಾಗುವೆವು. ನಮ್ಮಲ್ಲಿ ಉತ್ತಮ ಚಾರಿತ್ರ್ಯವುಂಟಾಗದಿದ್ದರೆ ನಾವು ಈಮಾನಿಃ 
ಬಗ್ಗೆ ಅಜ್ಜರಾಗಿಯೇ ಇರುವೆವು. ಅದಕ್ಕಿಂತ ದೊಡ್ಡನಷ್ಟ, ಬೇರೆ ಇರಲಾರದು. 


ನೆರೆಹೊರೆಯವರ ಹಕ್ಕುಗಳು 


Ki: 2 2೫ 03 ತಟ 08 5 ಹಃ 


NT TE 


EN 


1115 ೫13 ೨೬ 145% 
(ರಜ ಒಟ ಕ ತಸ) 


312. ಅಬ್ದುರ್ರಹ್ಮಾನ್‌ ಬಿನ್‌ ಅಬೂ ಕುರಾದ್‌(ರ) . ಹೇಳುತ್ತಾರೆ. ಪ್ರವಾದಿ(ಸ) 
ಹೇಳಿದರು: ಅಲ್ಲಾಹ್‌ ಮತ್ತು ಆತನ ಪ್ರವಾದಿಯನ್ನು ತಾನು ಪ್ರೀತಿಸಬೇಕು ಅಥವಾ ಅಲ್ಲಾಹ್‌ 
ಮತ್ತವನ ಪ್ರವಾದಿ ತನ್ನನ್ನು ಪ್ರೀತಿಸಬೇಕೆಂದು ಬಯಸುವವನು ಮಾತಾಡುವಾಗ ಸತ್ಯವನ್ನೇ 
ಹೇಳಬೇಕು. ಅವನ ಮೇಲೆ ಭರವಸೆಯಿಟ್ಟು ಅವನಿಗೇನಾದರೂ ಅಮಾನತ್‌ (ಹೊಣೆಗಾರಿಕೆ) 
ಒಪ್ಪಿಸಿದರೆ ತಾನು ವಿಶ್ವಸ್ಥನೆಂಬುದನ್ನು ತೋರಿಸಿ ಕೊಡಬೇಕು. ನೆರೆಹೊರೆ ಯವರಿಗೆ ಅತ್ಯುತ್ತಮ 
ನೆರೆಹೊರೆಯವನೆಂದು ಸಾಬೀತು ಪಡಿಸಬೇಕು. (ಬೈಹಕಿ-ಶುಆ್‌ಬುಲ್‌ ಈಮಾನ್‌) 


ಪ್ರವಾದಿ ವಚನಗಳು _ 259 
ಟಿಪ್ಪಣಿ: 

1. ಅಲ್ಲಾಹನನ್ನು ಆತನ ಪ್ರವಾದಿಯನ್ನೂ ಪ್ರೀತಿಸುವುದು ಶ್ರೇಷ್ಠ ಕಾರ್ಯವಾಗಿದೆ. ಆದರೆ 
ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯವರು ಒಬ್ಬನನ್ನುಪ್ರೀತಿಸಿದರೆ ಅದಕ್ಕಿಂತ ದೊಡ್ಡಸೌಭಾಗ್ಯ ಬೇರೇನಿದೆ. 
ಆದರೆ ಈ ಉನ್ನತ ಸ್ಥಾನಮಾನ ಕೇವಲ ಬಾಯಿಮಾತಿನಲ್ಲಿ ವಾದಿಸುವುದರಿಂದ ಸಿಗಲಾರದು. ಅದಕ್ಕೆ 
ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯವರು ಇಷ್ಟ ಪಡುವಂತಹ ನೀತಿ ಚಾರಿತ್ರ್ಯವನ್ನು ತನ್ನ ಬದುಕಿನಲ್ಲಿ 

, ಅಳವಡಿಸಬೇಕಾಗುತ್ತದೆ. ಬೇರೆ ಮಾತಿನಲ್ಲಿಹೇಳುವುದಾದರೆ ಅವನು ಅಲ್ಲಾಹ್‌ ಮತ್ತು ಅವನ ಪ್ರವಾದಿ 
ಇಷ್ಟಪಡುವಂತಹ ಕಾರ್ಯವನ್ನೇ ಮಾಡುವನು. ಅವರು ಮೆಚ್ಚದ ಕಾರ್ಯ ಎಂದು ಮಾಡಲಾರನು. 

ಈ ಹದೀಸ್‌ನಲ್ಲಿ ಮೂರು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. (1)ಸತ್ಯ ನುಡಿಯುವುದು ()) 
ಅಮಾನತಿನ ಸಂರಕ್ಷಣೆ (3)ನೆರೆಹೊರೆಯವರೊಂದಿಗೆ ಉತ್ತಮ ವರ್ತನೆ. ವಾಸ್ತವದಲ್ಲಿ ಈ ಮೂರು 
ವಿಷಯಗಳನ್ನು ಮೈಗೂಡಿಸಿಕೊಂಡರೆ ಇತರ ನೈತಿಕ ಸದ್ಗುಣಗಳು ತನ್ನಿಂತಾನೇ ಹುಟ್ಟಿಕೊಳ್ಳುವುದು. 

ಈ ಹದೀಸ್‌ನಿಂದ ತಿಳಿಯುವ ಇನ್ನೊಂದು ವಿಷಯವೇನೆಂದರೆ ನೆರೆಹೊರೆಯವರೊಂದಿಗೆ 
ಉತ್ತಮವಾಗಿ ವರ್ತಿಸುವುದು ತನ್ನ ಚಾರಿತ್ರ್ಯದ ರಕ್ಷಣೆಗೆ ಎಷ್ಟೊಂದು ಅಗತ್ಯ. ನೆರೆಹೊರೆಯವ 
ರೊಂದಿಗೆ ಕೆಟ್ಟದಾಗಿ ವರ್ತಿಸುವುದು ಮನುಷ್ಯನಲ್ಲಿ ಸಭ್ಯತೆ, ಮಾನವೀಯತೆ ಮತ್ತು ನೈತಿಕ ಸದ್ಗುಣಗಳು 
ಇಲ್ಲದಿರುವುದರ ಪುರಾವೆಯಾಗಿದೆ. ಇಂತಹ ಜೀವನದಿಂದ ಏನು ಪ್ರಯೋಜನ ಮತ್ತು ಇಂತಹ ವ್ಯಕ್ತಿ 
ಅಲ್ಲಾಹ್‌ ಮತ್ತು ಪ್ರವಾದಿಯವರ ಪ್ರೀತಿಗೆ ಪಾತ್ರನಾಗುವುದಾದರೂ ಹೇಗೆ? 

4 94 ಹ YA 4 ಚ ಚ 
bE SEL My Li: arnt ಪ) 

ಸ $ 1 ಈ kd [a 4 ಘನ [1 
CO ಪ ge) HE eo ಆ! 

313. ಇಬ್ನು ಅಬ್ದಾಸ್‌(ರ) ಪ್ರವಾದೀಸ) ಹೇಳುವುದನ್ನು ಕೇಳಿದ್ದೇನೆಂದು ಹೀಗೆ. 
ವಿವರಿಸುತ್ತಾರೆ- ತಾನು ಹೊಟ್ಟೆ ತುಂಬಾ ಉಣ್ಣುತ್ತಿರುವಾಗ ತನ್ನ ನೆರೆಯವನನ್ನು 
ಹಸಿವಿನಿಂದಿರಿಸುವವನು ಸತ್ಯವಿಶ್ವಾಸಿಯಲ್ಲ. (ಬೈಹಕಿ-ಶುಆ್‌ಬುಲ್‌ ಈಮಾನ್‌) 
ಟಿಪ್ಪಣಿ: 

2. ನೆರೆಹೊರೆಯವನು ಹಸಿದಿರುವಾಗ ನಾವು ಹೊಟ್ಟೆ ತುಂಬಾ ಉಂಡು ತೇಗುವುದು 
ಅತ್ಯಂತ ಸ್ವಾರ್ಥ ಮತ್ತು ಸಂಕುಚಿತ ಸ್ವಭಾವವಾಗಿದೆ. ಇಂತಹ ನಿರ್ಲಕ್ಷ್ಯವನ್ನು ಸತ್ಯವಿಶ್ವಾಸಿಯಿಂದ 
ನಿರೀಕ್ಷಿಸಲಾಗದು. ಆದ್ದರಿಂದಲೇ ಇಂತಹ ವ್ಯಕ್ತಿಗೆ ಈಮಾನ್‌ ಎಂಬುದೇ ಗೊತ್ತಿಲ್ಲವೆಂದು ಪ್ರವಾದಿ(ಸ) 


ಹೇಳಿರುವರು. ಈಮಾನ್‌ ಜೀವನದ ಸ್ಫೂರ್ತಿಯಾಗಿ ಹೃದಯದ ಆಳಕ್ಕೆ ಪ್ರವೇಶಿಸಿದ್ದರೆ ಇಂತಹ ವರ್ತನೆ 
ಅವನಿಂದಾಗುವುದು ಸಾಧ್ಯವಿಲ್ಲ | 


269 ಪ್ರವಾದಿ ವಚನಗಳು 


3841, ೬15% ab ಕಪಿ) IE: IES 83 
(ಇ...) ೬5೫ er AIG ;ರ 

314. ಅಬೂದರ್ರ್‌(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು: ನೀವು ಮಾಂಸವನ್ನು 

ಬೇಯಿಸುವಾಗ ಹೆಚ್ಚು ನೀರು ಸೇರಿಸಿ, ನಿಮ್ಮನೆರೆಹೊರೆಯ ಬಗ್ಗೆಯೂ ಗಮನ ಹರಿಸಿರಿ.3 
(ಮುಸ್ಲಿಮ್‌) 
ಟಿಪ್ಪಣಿ: 

3. ಅಂದರೆ ನೀವು ನಿಮ್ಮ ಚಿಂತೆಯಲ್ಲೇ ಇರಬಾರದು. ನಿಮ್ಮ ನೆರೆಹೊರೆಯವರ ಬಗ್ಗೆಯೂ 
ಗಮನ ಹರಿಸಿರಿ. ಆಚೆ ಮನೆಯವರಿಗೆ ಸಾರಿನ ಅಗತ್ಯವಿದೆಯೆಂದು ನಿಮಗೆ ತಿಳಿದರೆ ಅವರಿಗೂ 
ಕಳಿಸಿಕೊಡಿ. ಅದಕ್ಕಾಗಿ ಸಾರಿಗೆ ನೀರು ಸೇರಿಸಬೇಕಾದೀತು. ಇದರಿಂದ ಅವರಿಗೆ ನೀಡಲು ನಿಮಗೆ 
ಕಷ್ಟವಾಗದು. 


6 ಸ ತೈ ಕ ಇಟ್ಟು ¥ ಎ 
id Jo: SEMIS SrA 
(೯-೨) ೫% ಜಸ 

315. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಒಬ್ಬನ 
ಕಿರುಕುಳದಿಂದ ಅವನ ನೆರೆಹೊರೆಯವನು ಸುರಕ್ಷಿತನಾಗದೆ ಇದ್ದರೆ, ಅಂತಹವನು ಸ್ವರ್ಗ 
ಪ್ರವೇಶಿಸಲಾರನು.* (ಮುಸ್ಲಿಮ್‌) 
ಟಿಪ್ಪಣಿ: 

4. ನೆರೆಹೊರೆಯವನಿಗೆ ತೊಂದರೆ ಕೊಡುವುದು ಮತ್ತು ತನ್ನ ದುಷ್ಟತನಕ್ಕೆ ಅವನನ್ನು ಗುರಿ 
ಪಡಿಸುವುದು ಅತಿ ದೊಡ್ಡ ಪಾಪವಾಗಿದ್ದು ಅದು ಅವನನ್ನು ನರಕಕ್ಕೆ ಹೋಗುವಂತೆ ಮಾಡಲು ಸಾಕು. 
ಸ್ವರ್ಗವು ದಯೆ ಕರುಣೆಗಳಿರುವ ಹಾಗೂ ಕೆಡುಕು ಮತ್ತು ದುಷ್ಕತನವಿಲ್ಲದವರ ವಾಸ ಸ್ಥಳವಾಗಿದೆ. 
ಆದ್ದರಿಂದಲೇ ಅಲ್ಲಾಹನ ಅಪಾರ ದಯೆ-ಕರುಣೆಯು ಅಂತಹವರನ್ನು ಎದುರು ನೋಡುತ್ತದೆ. 
ಪರಲೋಕದಲ್ಲಿಎಲ್ಲರೀತಿಯ ಸಂಕಟ ಮತ್ತು ಸಂಕಷ್ಟಗಳಿಂದ ಅಲ್ಲಾಹನು ಅವರನ್ನುಪಾರುಗೊಳಿಸುವನು. 


ಜನರ ಹಕ್ಕುಗಳು 
sco AE TE » 02 pA 
STEMS: pS SE 
(els SU) PSTN ನು 


ಕ್ರವಾದ ವಚನಗಳು 261 


CIES SEE 
316. ಜರೀರ್‌ ಬಿನ್‌ ಅಬ್ದುಲ್ಲಾರ)ು ಹೇಳುತ್ತಾರೆ- ಪ್ರವಾದಿ(ಸ) ಜನರ ಮೇಲೆ ಕರುಣೆ 
ಕೋರದವನ ಮೇಲೆ ಅಲ್ಲಾಹನೂ ಕರುಣೆ ತೋರುವುದಿಲ್ಲ? (ಬುಖಾರಿ, ಮುಸ್ಲಿಮ್‌) 


ಟಿಪ್ಪಣಿ: 

1. ಜನರೊಂದಿಗೆ ಮೃದುವಾಗಿ ವರ್ತಿಸಬೇಕೇ ಹೊರತು ಕಠಿಣವಾಗಿ ಆಗಬಾರದೆಂದು ಈ 
ಹದೀಸ್‌ ತಿಳಿಸುತ್ತದೆ. ಅವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ತಿರಸ್ಕಾರ ಮತ್ತು ದ್ವೇಷದ ಬದಲು ಕರುಣೆಯ 
ಭಾವನೆಯಿರಬೇಕು. ನಾವು ಅಲ್ಲಾಹನ ಕರುಣೆಗೆ ಪಾತ್ರರಾಗಬೇಕಾದರೆ ನಮ್ಮಲ್ಲೂ ಕರುಣೆಯ 
ಭಾವನೆಯಿರಬೇಕು. ಅಲ್ಲಾಹನ ಕರುಣೆಯು ಅವನ ಕೋಪವನ್ನು ಮೀರಿಸಿದೆ. ಆದರೆ ನಮ್ಮಲ್ಲಿ 
ಪ್ರೀತಿ, ಕರುಣೆ ಹಾಗೂ ಮಾನವೀಯತೆಯ ಭಾವನೆಯಿಲ್ಲದಿದ್ದರೆ ದೇವ ಕರುಣೆಯ ಗುಣಗಳ 
ಅಚ್ಚು ನಮ್ಮ ಮನಸ್ಸಿನಲ್ಲಿಲ್ಲವೆಂದೇ ಅರ್ಥ. ಹಾಗಿರುವಾಗ ದೇವನೊಂದಿಗೆ ನಮ್ಮ ಸಂಬಂಧ ಹೇಗೆ 
ಸ್ಥಾಪನೆಗೊಳ್ಳಬಹುದು? ಅವನೊಂದಿಗೆ ವಿಶೇಷ ಸಂಬಂಧ ಹೊಂದಿದವರು ಮಾತ್ರ ಅವನ ಕರುಣೆಗೆ 
ಅರ್ಹರಾಗುತ್ತಾರೆ. ದೇವನಿಂದ ದೂರವಾದ ವ್ಯಕ್ತಿಗೆ ಅವನ ಅನುಗ್ರಹಗಳು ಲಭಿಸಲಾರದು. 


ಜ್‌ ೫1111. SEEN NSE 


ಹ ಸ 043/0 
AES BEE ಸಜ 
(dep, ೨೨೨ ೬!) 

317. ಅಬ್ದುಲ್ಲಾ ಬಿನ್‌ ಅಮ್ರ್‌(ರ) ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: "ಕರುಣೆ 
ತೋರುವವರ ಮೇಲೆ ಪರಮ ಕರುಣಾಮಯಿಯು ಕರುಣೆ ತೋರುತ್ತಾನೆ. ಭೂಮಿಯವರ 
ಮೇಲೆ ನೀವು ಕರುಣೆ ತೋರಿರಿ. ಆಕಾಶದವನು ನಿಮ್ಮಮೇಲೆ ಕರುಣೆ ತೋರುವನು.'' 

(ಅಬೂ ದಾವೂದ್‌, ತಿರ್ಮಿದಿ) 


ಸಜಜ ಪ್‌ ಲ್‌ ಬ ್ಸಿ ಹೆ 153 

dads 1 
ಭೂಃ ಆ) ಬ ಗ bss 
so gh ದಜ Ai 3 


ವ 4 


PN PONE ಬಜ) 
(3) ET ES 15 


ಕ 


`` 262 ಪ್ರವಾದಿ ವಚನಗಳು 


318. ಅಬೂ ಹುರೈರಾ(ರ) ಹೇಳುತ್ತಾರೆ- ಪ್ರವಾದಿಸು ಹೇಳಿದರು- ಸೂರ್ಯೋದ 
ಯವಾಗುವ ಪ್ರತಿ ದಿವಸ ಜನರ ಪ್ರತಿಯೊಂದು ಅವಯವಕ್ಕೂ 'ಸದಕಾ'(ದಾನ) 
ಕಡ್ಡಾಯವಾಗುತ್ತದೆ. ಇಬ್ಬರ ನಡುವೆ ಸಂಧಾನ ಮಾಡಿಸುವುದು ದಾನವಾಗಿದೆ. ವಾಹನದ 
ಮೇಲೆ ಸವಾರಿ ಮಾಡಿಸಲು ಆಥವಾ ಸರಕು ಹೇರಿಸಲು ಸವಾರನಿಗೆ ಸಹಾಯ ಮಾಡುವುದೂ 
ದಾನವಾಗಿದೆ. ಉತ್ತಮ ಮಾತನ್ನಾಡುವುದು ದಾನವಾಗಿದೆ. ನಮಾರು್‌ಗೆ ಹೊರಡುವ ನಿಮ್ಮ 
ಪ್ರತಿಯೊಂದು ಹೆಜ್ಜೆಯೂ ದಾನವಾಗಿದೆ. ದಾರಿಯ ಅಡ್ಡಿ ಆತಂಕಗಳನ್ನೂ ನೀಗಿಸುವುದೂ 
ದಾನವಾಗಿದೆ.? (ಬುಖಾರಿ, ಮುಸ್ಲಿಮ್‌) 
ಟಿಪ್ಪಣಿ: 

2. ಮಾನವ ಶರೀರದ ಪ್ರತಿಯೊಂದು ಅಂಗವೂ ದೇವನ ಉಪಕಾರ ಮತ್ತು ಕೊಡುಗೆಯಾಗಿದೆ. 
ಅವನ ಉಪಕಾರಕ್ಕೆ ದಾನಧರ್ಮಗಳ ಮೂಲಕ ಕೃತಜ್ಞ ಸಲ್ಲಿಸುವುದು ಮಾನವನ ಕರ್ತವ್ಯವಾಗಿದೆ. 
ಯಾವುದೇ ಒಳಿತಿನ ಕಾರ್ಯ ಮಾಡಲು ಅವನಿಗೆ ಸಂಕೋಚವಾಗಬಾರದು. ಅವನು ಎಲ್ಲರಿಗೂ 
ಉಪಕಾರ ಮಾಡುವವನಾಗಬೇಕು. ತನ್ನ ಪ್ರಭುವಿನೊಂದಿಗೆ ಸಂಬಂಧವನ್ನು ಸುಭದ್ರಗೊಳಿಸಬೇಕು. 
ಅದರ ಅತ್ಯುತ್ತಮ ಪ್ರಕಟನೆಯು ನಮಾರು್‌ನ ಮೂಲಕ ಆಗುತ್ತದೆ. ` 


EAS ೀ EE 21 11111 
3೫.೫%: MS: ಕೂ) 33 
(ವಿ3, dt) all 

319. ಅಬೂ ದರ್ರ್‌ರ) ಹೇಳುತ್ತಾರೆ- ಪ್ರವಾದಿವರ್ಯರು(ಸ ಹೇಳಿದರು: "ಅಲ್ಲಾಹನ 
ಸೃಷ್ಟಿಗಳಿಗೆ ಕಿರುಕುಳ ಕೊಡಬೇಡಿ'” | (ಅಹ್ಹದ್‌, ಅಬೂ ದಾವೂದ್‌) 
ಟಿಪ್ಪಣಿ: 

3. ಇದು ಒಂದು ಪ್ರವಾದಿ ವಚನದ ಪ್ರಮುಖ ಭಾಗವಾಗಿದೆ. ಇದರಲ್ಲಿ ಮೂಲತಃ 
ಗುಲಾಮರೊಂದಿಗೆ ಸದ್ದರ್ಶನೆ ತೋರಬೇಕೆಂದು ಆದೇಶಿಸಲಾಗಿದೆ. ಇಲ್ಲಿಅಲ್ಲಾಹನ ಸೃಷ್ಟಿಗಳಿಗೆ 
ಕಿರುಕುಳ ನೀಡಬಾರದೆಂಬ ಮಹತ್ವದ ಅಪ್ಪಣೆ ಇದೆ. ಸೃಷ್ಟಿಗಳಿಗೆ ಕಿರುಕುಳ ಕೊಡುವವನು 
ಆ ಮೂಲಕ ಅಲ್ಲಾಹನ ಕೋಪಕ್ಕೆ ಪಾತ್ರನಾಗುತ್ತಾನೆ. ಆದ್ದರಿಂದ ಹಾಗೆ ಮಾಡುವುದು 
ಮೂರ್ಪತನವಾಗಿದೆ. ಅಲ್ಲಾಹನು ಸೃಷ್ಟಿಸಿದ ಒಂದು ಸೃಷ್ಟಿಗೆ ಕಿರುಕುಳ ಕೊಡುವವರು, ಈ 
ಮೂಲಕ ತಾವು ಅಲ್ಲಾಹನ ಬಗ್ಗೆಯೂ ಆತನ ಸೃಷ್ಟಿಗಳಿರುವ ವ್ಯಾಪಕ ಹಕ್ಕುಗಳ ಬಗ್ಗೆಯೂ 
ಅಜ್ಜರಾಗಿದ್ದೇವೆಂದು ತೋರಿಸಿ ಕೊಟ್ಟಂತಾಗುತ್ತದೆ. 


ನ 
ನ 


